ಜನವರಿ 
೧೯೭೭ 


ಹರಿಜನ ಗಿರಿಜನೋದ್ದಾರಕ್ಕಾಗಿ ವ್ಯಾಪಕ 

ಕಾರ್ಯಕ್ರಮ 


ಹರಿಜನ ಗಿರಿಜನರ ಪುನರುತ್ಥಾನಕ್ಕಾಗಿ ಕರ್ನಾಟಕ ಸರ್ಕಾರ ಕಂಕಣಬದ್ದವಾಗಿದೆ. 
ರಾಜ್ಯದಲ್ಲಿ ಅವರ ಕಲ್ಯಾಣಕ್ಕಾಗಿ ಕೈಕೊಳ್ಳಲಾದ ಕೆಲವು ಕಾರ್ಯಗಳು 


6 ಹರಿಜನ ಗಿರಿಜನರಿಗಾಗಿ ಒಂದುಕೋಟಿರೂಪಾಯಿ ಮೂಲಧನದ ಅಭಿವೃದ್ದಿ 

ಕಾರ್ಪೊರೇಶನ್ ಸ್ಥಾಪನೆ - ಈ ವರೆಗೆ ಸುಮಾರು ಐನೂರು ಉದ್ಯಮಿಗಳಿಗೆ 
ಸುಮಾರು ಹತ್ತು ಲಕ್ಷ ರೂಪಾಯಿ ಸಾಲ ಕೊಡಲಾಗಿದೆ . 


ಜನತಾ ವಸತಿ ಯೋಜನೆ ಹಾಗೂ ನಿವೇಶನ ಹಂಚಿಕೆ ಯೋಜನೆಗಳಲ್ಲಿ ಹರಿಜನ 
ಗಿರಿಜನರಿಗೆ ವಿಶೇಷ ರಿಯಾಯಿತಿ ರಾಜ್ಯದಲ್ಲಿ ನೀಡಲಾದ ಒಟ್ಟು ನಿವೇಶನಗಳು 
ಸುಮಾರು ೭ ಲಕ್ಷ . ಅದರಲ್ಲಿ ಹರಿಜನ ಗಿರಿಜನರಿಗೆ ನೀಡಲಾದ ನಿವೇಶನಗಳು ೩ ಲಕ್ಷ 


ಹರಿಜನ ಗಿರಿಜನರಿಗೆ ಉಚಿತವಾಗಿ ಕಾನೂನು ನೆರವು ಪ್ರತಿ ಜಿಲ್ಲೆಯಲ್ಲಿ 
ವಕೀಲರ ನೇಮಕ. 


ಸರಕಾರೀ ಸೇವೆಗಳಿಗೆ ನೇಮಕ ಮಾಡುವಾಗ ಹರಿಜನ ಗಿರಿಜನ ಅಭ್ಯರ್ಥಿಗಳಿಗೆ 
ವಿಶೇಷ ಆದ್ಯತೆ. 


6 ಸ್ಥಳೀಯ ಸಂಸ್ಥೆಗಳ ಆಯ - ವ್ಯಯದಲ್ಲಿ ಪ್ರತಿ ಶತಕ ಹದಿನೆಂಟರಷ್ಟು ಹಣವನ್ನು 

ಹರಿಜನ ಗಿರಿಜನರ ಕಲ್ಯಾಣ ಕಾರ್ಯಗಳಿಗೆ ಮೀಸಲಾಗಿರಿಸುವುದು . 


ಸಾವರಾಜಿಕ ಅನ್ಯಾಯದಿಂದ ಹಾಗೂ ಬೇರೆ ಯಾವುದೇ ರೀತಿಯ ಶೋಷಣೆ 
ಯಿಂದ ಅವರನ್ನು ರಕ್ಷಿಸಲು ಶಾಸಕಾಂಗ ಹಾಗೂ ಕಾಲ್ಯಾಂಗ ಕ್ರಮ ಅಸ್ಪೃಶ್ಯತೆ 
ನಿವಾರಣೆ ಕಾನೂನಿನ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ವಿಶೇಷ ಪೋಲಿಸ್ 
ಸಿಬ್ಬಂದಿ ವ್ಯವಸ್ಥೆ . 


ಹರಿಜನ ಗಿರಿಜನರ ಕಲ್ಯಾಣಕ್ಕಾಗಿ ಐದನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ 
೨೬ . ೫೦ಕೋಟಿರೂಪಾಯಿ ವೆಚ್ಚದ ಉಪ- ಕಾರ್ಯಕ್ರಮ . 


6 ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ - ಪ್ರಸ್ತುತ ವರ್ಷದಲ್ಲಿ ೧೦೫ ಲಕ್ಷ 

ರೂಪಾಯಿ ಮಂಜೂರು, 


ಕರ್ನಾಟಕ ಸರಕಾರದ ವಾರ್ತಾ ಮತ್ತು ಪ್ರಚಾರ ಇಲಾಖೆಯಿಂದ ಪ್ರಕಟಿತ. 


ಶo: ೩ . 


ಹೇಮಂತ ಸಂಚಿಕೆ ೧ ಜನವರಿ ೭೭ 


ಪ್ರೌಢ ಅನುಭವಗಳಿಗೆ ವಿಚಾರಗಳಿಗೆ 


ಮೀಸಲಾದ ತ್ರೈಮಾಸಿಕ ಪತ್ರಿಕೆ 
ಸಂಪಾದಕ ಗೋಪಾಲಕೃಷ್ಣ ಅಡಿಗ 


ಸಾಕ್ಷಿ Bes EE ತ್ರೈಮಾಸಿಕ 


ಸಂಚಾಲಕ ಸಂಪಾದಕ ಕೆ ವಿ ಸುಬ್ಬಣ್ಣ 
ಪ್ರಕಾಶಕರು ಅಕ್ಷರ ಪ್ರಕಾಶನ 
ಮುದ್ರಕರು ಸಾಗರ ಮುದ್ರಣ 
ಸ್ಥಳ ಸಾಗರ ಕರ್ನಾಟಕ ರಾಜ್ಯ 
ಹೇಮಂತ ವಸಂತ ವರ್ಷ ಶರತ್ 
ಈ ನಾಲ್ಕು ಸಂಚಿಕೆಗಳು ಕ್ರಮವಾಗಿ 
ಜನವರಿ ಏಪ್ರಿಲ್ ಜುಲೈ ಅಕ್ಟೋಬರ್ 
ತಿಂಗಳುಗಳಲ್ಲಿ ಪ್ರಕಟವಾಗುತ್ತವೆ. 
೧೯೭೭ ರ ನಾಲ್ಕು ಸಂಚಿಕೆಗಳಿಗೆ 
ಚಂದಾ ಹದಿನಾರು ರೂಪಾಯಿಗಳು 
ಪ್ರಕಟವಾಗುವ ಲೇಖನಗಳ ಹಕ್ಕು 
ಆಯಾ ಲೇಖಕರಿಗೇ ಮೀಸಲಾಗಿದೆ 


ಜಿ ಆರ್ | ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂಮಿಯ ಪ್ರಶ್ನೆ | ೫ 


ಗೋಪಾಲಕೃಷ್ಣ ಅಡಿಗ | ಎರಡು ಕವನಗಳು | ೫೯ 


ಎ ರ್ಎ ಪ್ರಸನ್ನ | ವರೆವು / ೬೫ 


ಚದುರಂಗ | ಆಲಯ | ೭೫ 


ವೇಣುಗೋಪಾಲ ಸೊರಬ | ಬರಿಯ ಮಂದಿ | ೮೧ 


ಜೋತ್ಸಾ ಕಾಮತ್ | ಚರಿತ್ರೆ ಮತ್ತು ಸಾಹಿತ್ಯ | ೮೫ 


ಲಕ್ಷ್ಮೀಶಚೊಕ್ಕಾಡಿ | ಎರಡು ಕವನಗಳು | ೯೫ 


ವೈದೇಹಿ | ಅಮ್ಮನಗೊಣಗಾಟ | ೯೯ 


ಡಿ ಕೆ ಸೀತಾರಾಮ ಶಾಸ್ತ್ರಿ | ಕಾರಂತರ - ಮೈಮನಗಳ ಸುಳಿಯಲ್ಲಿ | ೧೦೧ 


ಪ್ರಭಾಕರ ಕೆರೆಕ್ಕೆ | ಗಾಳಿ / ೧೧೫ 


ಈ ಸಂಬಕೆ ಕೇಖಕರು 


ಕೇರಾಫ್ ಸಾಕ್ಷಿ 


ಎ ಎನ್ ಪ್ರಸನ್ನ , 


115 , 26 ನೇ ಏ, ವೈನ್ 9 ನೇ ಬ್ಲಾಕ್ , 

ಜಯನಗರ, ಬೆಂಗಳೂರು- 560011 


ಚದುರಂಗ ( ಎ . ಸುಬ್ರಹ್ಮಣ್ಯರಾಜೇ ಅರಸು), ನಂ . 2823 , 8ನೇ ಕ್ರಾಸ್ , 

ವಿ. ವಿ . ಮೊಹಲ್ಲಾ , ಮೈಸೂರು- 2 


ಎಸ್ ಆರ್ ವೇಣುಗೋಪಾಲರಾವ್ , ಎಂ . ಎ ., 

ಇಂಗ್ಲಿಷ್ ವಿಭಾಗ, ರೂರಲ್ ಕಾಲೇಜ್ , 
ಕನಕಪುರ - 562117 ( ಬೆಂಗಳೂರು ಜಿಲ್ಲೆ ) 


ಜೋ ತ್ಸಾ ಕಾನುತ್ , 


2179 , ರಾಜಾಜಿ ನಗರ II ಸ್ಟೇಜ್, 

ಬೆಂಗಳೂರು- 560010 


ಲಕ್ಷಿತಚೋಕಾಡಿ, ಬಿ ಎ., ಬಿ. ಎಡ್ ., ಚೊಕ್ಕಾಡಿ ಹೈಸ್ಕೂಲ್, 

ಪೋಸ್ಟ್ : ಕುಕ್ಕುಜಡಕ, ಸುಳ್ಯ ತಾಲೂಕು ( ದ.ಕ.) 
ವೈದೇಹಿ, 

ಡಾ !! ಶ್ಯಾವಪ್ರಸಾದ್ ಮುಖರ್ಜಿ ರಸ್ತೆ , 

ಶಿವಮೊಗ್ಗ - 577201 


ಡಿ ಕೆ ಸೀತಾರಾಮ ಶಾಸ್ತ್ರಿ , ಎಂ , ಎ., ಡಿ. ಆರ್ , ಎಂ . ಕಾಲೇಜ್, ದಾವಣಗೆರೆ 


ಕೇರಾಫ್ ಸಾಕ್ಷಿ 


ಕೆ ಪ್ರಭಾಕರ, 


ಸಂಪಾದಕರು : ಗೋಪಾಲಕೃಷ್ಣ ಅಡಿಗ 

358 , 31 ನೇ ಕ್ರಾಸ್ , 5 ನೇ ಬ್ಲಾಕ್ 
ಜಯನಗರ, ಬೆಂಗಳೂರು-560040 


ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂಮಿಯ ಪ್ರಶ್ನೆ - ೨ 


[ ಮಾರುಕಟ್ಟೆ , ಬಂಡವಾಳ ಹೂಡಿಕೆ ಮತ್ತು ಮಜೂರಿಯ 
ಬಗ್ಗೆ ಕೆಲವು ಸಾಧಾರಣೀಕರಣಗಳು] 


ಜಿ ಆರ್ 


* ವಂಂಟಿ 


ತೋರಿಸಿದ 


ಹಿನ್ನೆಲೆಯ 


೧೯೭೩ - ೭೪ ರಲ್ಲಿ ಆಹಾರ ಧಾನ್ಯಗಳ ಬೆಲೆಗಳಲ್ಲಿ ಆದ ವಿಪರೀತ ಏರಿಕೆಯ ಅನುಭವ 
ಈಗಲೂ ವಂುಟ್ಟಿ ವಂಂಟ್ಟಿ ನೋಡಿಕೊಳ್ಳುವಂತಹದ್ದು . ಈ ಬೆಲೆ ಏರಿಕೆಗೆ ಅನೇಕ 
ಊರುಗಳಲ್ಲಿ ಜನ ತಾವಾಗಿಯೇ ತೋರಿಸಿದ ಸಿಟ್ಟಿನ ಸಾವಾಹಿಕ ಪ್ರತಿಕ್ರಿಯೆಯ 
ನೆನಪುಕೂಡಾ ಇನ ಹಸಿಹಸಿಯಾಗಿಯೇ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಆಹಾರ 
ಧಾನ್ಯಗಳಂ - ವಂಖ್ಯವಾಗಿ ಅಕ್ಕಿಯ ಬೆಲೆಗಳಲ್ಲಿ '೭೫ - ೭೬ ರಲ್ಲಿ ಕಾಣಿಸಿದ ಬೆಲೆ 
ಇಳಿತದ ಬಗ್ಗೆ ಈಗ ಕೇಳುತ್ತಿರುವ ದರಗಳನ್ನು ಗಮನಿಸಬೇಕಾಗಿದೆ. ಕೆಲವು ತಿಂಗಳ 
ಹಿಂದೆ ದ. ಕ. ಜಿಲ್ಲೆಯಲ್ಲಿ ರೈತರ ಸಹಕಾರೀ ಮಾರಾಟ ಕೇಂದ್ರವೊಂದನ್ನು ಉದ್ಘಾ, 
ಟಿಸಂತ್ರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಶ್ರೀ ಕೆ, ಎಚ್ . ಪಾಟೀಲರು ಅಕ್ಕಿ 
ಬೆಲೆಯನ್ನು ಪ್ರಸ್ತಾಪಿಸಿ, ಬೆಲೆ ಇಳಿಯಬೇಕೆಂದು ಒತ್ತಾಯಿಸುವ ಯಾರಾದರೂ , 
ರೈತರು ಬೆಳೆ ತೆಗೆಯುವುದಕ್ಕೆ ಮಾಡುವ ಖರ್ಚೆಷ್ಟು , ಅವರ ಶ್ರಮವೆಷ್ಟು ಎಂದು ಲೆಕ್ಕ 
ತೆಗೆದದ್ದುಂಟೆ ಎಂದು ಪ್ರಶ್ನಿಸಿದ್ದರು. ಅವರ ಒಟ್ಟು ಮಾತಿನ ಧಾಟಿ ರೈತರಿಗೆ, ಈಗಿನ 
ದರಗಳಲ್ಲಿ ನ್ಯಾಯಬೆಲೆ ದೊರೆಯುತ್ತಿಲ್ಲ ಎಂಬುದಾಗಿತ್ತು . ೧೯೭೬ ರ ರಾಜ್ಯ ವಿಧಾನ 
ಸಭೆಯ ಬಜೆಟ್ ಅಧಿವೇಶನದಲ್ಲಿ ಆಹಾರ ವಸ್ತುಗಳ ಬೆಲೆ ಕುಸಿತದ ಬಗ್ಗೆ ನಡೆದ ಚರ್ಚೆ 


೬ | ಸಾಕ್ಷಿ 


ಯಲ್ಲಿ ಭಾಗವಹಿಸಿದ್ದ ಎಲ್ಲ ಪಕ್ಷಗಳ ಸದಸ್ಯರೂ ಹೀಗೆಯೇ ಮಾತನಾಡಿದರು. ರೈತರು 
ಕೊಳ್ಳಬೇಕಾದ ಎಲ್ಲ ವಸ್ತುಗಳ ಬೆಲೆಗಳ ಏರಿರುವಾಗ, ಆತ ಬೆಳೆದು ಮಾರುವ 
ಆಹಾರಧಾನ್ಯಗಳ ಬೆಲೆಗಳು ಮಾತ್ರ ಕುಸಿದಿರುವ ಬಗ್ಗೆ ಎಲ್ಲರೂ ಕಳವಳಪಟ್ಟರು, 
ಪತ್ರಿಕೆಗಳ ಸಂಪಾದಕೀಯಗಳು ಮತ್ತು ಆರ್ಥಿಕ ಸ್ಥಿತಿ ಗತಿಯ ಕಾಲವುಗಳೂ ಬೆಲೆ 
ಕುಸಿತದಿಂದ ಕಷ್ಟಕ್ಕೊಳಗಾಗಿರುವ ಬಡ ರೈತರ ಬಗ್ಗೆ ಅನುಕಂಪತೋರಿಸಿದವು. ಕಷ್ಟ 
ಕೊಳಗಾದವರ ಬಗ್ಗೆ ಕಳವಳಪಡುವುದು, ಮರಂಕ ತೋರಿಸುವುದು ಹೃದಯದ 
ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದೆ. ಆದರೆ ವಾಸ್ತವದಲ್ಲಿ ರಾಜಕಾರಣಿಗಳು , ಶಾಸಕರು 
ಮತ್ತು ಪತ್ರಕರ್ತರು ಹೇಳಿದಷ್ಟು , ಬೆಲೆಗಳು ಕುಸಿದಿಲ್ಲ. ೧೯೭೩ - ೭೪ ರ ವಿಪರೀತ 
ಏರಿದ್ದ ಬೆಲೆಗಳಿಗೆ ಹೋಲಿಸಿದಾಗ ಮಾತ್ರ ೧೯೭೫ - ೭೬ ರಲ್ಲಿ ಅಕ್ಕಿ ಮತ್ತಿತರ ಆಹಾರ 
ಧಾನ್ಯಗಳ ಬೆಲೆಗಳಲ್ಲಿ ಸ್ವಲ್ಪ ಇಳಿತ ಕಂಡುಬಂದಿದೆ. ಆದರೆ “ಕುಸಿತ ” ಎನ್ನುವಂತಹ 
ಭಾರೀ ಇಳಿತವೇನೂ ಆಗಿಲ್ಲ. ಉದಾಹರಣೆಗೆ ೧೯೬೯ - ೭೦ ರ ಅಕ್ಕಿಯ ಬೆಲೆಗಳನ್ನು 
೧೦೦ ( base ) ಎಂದಿಟ್ಟುಕೊಂಡರೆ ನವೆಂಬರ್ ೧೯೭೫ ರ ಬೆಲೆ ಸೂಚ್ಯಂಕ ೨೧೩ .೧. 
ಈ ಲೇಖನ ಬರೆಯುತ್ತಿರುವ ವೇಳೆಯಲ್ಲಿ ಅಂದರೆ ೧೯೭೬ ರ ನವೆಂಬರ್‌ ತಿಂಗಳ 
ಕೊನೆಯ ವಾರದಲ್ಲಿ ಈ ಸೂಚ್ಯಂಕ ೧೭೪೯ . ( ನವೆಂಬರ್ , ಅಕ್ಕಿಯ ಮುಖ್ಯ ಬೆಳೆ 
ಯಾದ ಮಳೆಗಾಲದ ಮೊದಲ ಬೆಳೆ - ಕಾರ್ತಿ ಅಥವಾ ಎಣಿಲು ಬೆಳೆಯ ಫಸಲು 
ಖಟಾವ್ ಆಗಿ ಮಾರುಕಟ್ಟೆಗೆ ಬರುವ ಕಾಲ ಕೂಡಾ), ಆದರೆ ೧೯೬೯ - ೭೦ ರಲ್ಲಿ 
ಅಕ್ಕಿಯನ್ನೂ ಒಳಗೊಂಡು ಎಲ್ಲ ಆಹಾರ ವಸ್ತುಗಳ ಬೆಲೆ ೧೦೦ ಇದ್ದರೆ, ನವೆಂಬರ್ 
' ೭೫ ರಲ್ಲಿ ಬೆಲೆ ಸೂಚ್ಯಂಕ ೧೭೧ ೦೩ ; ನವೆಂಬರ್‌ '೭೬ ರಲ್ಲಿ ೧೭೩ .೦೭ 
( ೧ - ೧೨- ೭೬ ರ Economic Timesನ Price Index ), ಅಂದರೆ ನವೆಂಬರ್ ೭೫ 
ರಿಂದ ನವೆಂಬರ್‌ ' ೭೬ ರ ವರೆಗಿನ ಅವಧಿಯಲ್ಲಿ ಅಕ್ಕಿಯ ಬೆಲೆಯಲ್ಲಿ ಸ್ವಲ್ಪ ಇಳಿತ ಕಂಡು 
ಬಂದಿದ್ದರೂ ಎಲ್ಲ ಆಹಾರ ವಸ್ತುಗಳ ಬೆಲೆಗಳಲ್ಲಿ ಮಾತ್ರ ಇಳಿತದ ಬದಲು ಸ್ವಲ್ಪ 
ಏರಿಕೆಯೇ ಕಾಣುತ್ತದೆ. ೧೯೬೯ - ೭೦ ರ ಬೆಲೆಗಳಿಗೆ ಹೋಲಿಸಿದರಂತೂ ಅಕ್ಕಿ ಮತ್ತು 
ಇತರ ಆಹಾರ ವಸ್ತುಗಳ ಬೆಲೆಗಳು ವಿಪರೀತ ಏರಿವೆ. ೧೯೭೩ - ೭೪ ರ ಬೆಲೆಗಳಿಗೆ 
ಹೋಲಿಸಿದರೆ ಮಾತ್ರ ಈಗಿನ ದರಗಳಲ್ಲಿ ಗಮನಾರ್ಹ ಇಳಿತ ಕಾಣುತ್ತದೆ. ಈ ಜಿಲ್ಲೆ 
ಯಲ್ಲಂತೂ ೧೯೭೪ ರಲ್ಲಿ ಅಕ್ಕಿಯ ಬೆಲೆ ಕಿಲೋ ಒಂದರ ರೂ . ೩ - ೨೫ ರ ದರವನ್ನೂ 
ಮುಟ್ಟಿದ್ದ ದಿನಗಳಿದ್ದವು. ರಾಜ್ಯದ ಇತರ ಕಡೆಗಳಲ್ಲಿ ಇದು ಕಿಲೆ ಒಂದರ ರೂ . 
೨ - ೦೦ ರ ದರವನ್ನು ದಾಟಿದ್ದವು, ರಾಜಕಾರಣಿಗಳು ಮತ್ತು ಪತ್ರಕರ್ತರ ಸಮೇತ 
ಎಲ್ಲರೂ ಒಪ್ಪಿಕೊಂಡಂತೆ ೧೯೭೩ - ೭೪ ರ ಆಹಾರ ವಸ್ತುಗಳ ಬೆಲೆಗಳು ಒಂದು 
ವೈಪರೀತ್ಯದ ಸ್ಥಿತಿ, ಆ ಬೆಲೆಗಳಗನ್ನು ನಾವರ್ಂಲ್ ಎಂದು ಸ್ವೀಕರಿಸುವುದು ಸಾಧ್ಯವಿಲ್ಲ 
ವಾದ್ದರಿಂದ ' ೭೫ - ೭೬ ರ ಬೆಲೆ ಇಳಿತವನ್ನು ಆ ಮಾನದಂಡದಿಂದ ಅಳೆಯುವುದು 
ಅವೈಜ್ಞಾನಿಕ ವಂತ , ಅವಾಸ್ತವಿಕ, 


ಸಾಕ್ಷಿ | ೭ 


ಬೆಲೆ ಸೂಚ್ಯಂಕಗಳ ಮಾತು ಹಾಗಿರಲಿ , ಆಹಾರ ಧಾನ್ಯಗಳ ಬೆಲೆಗಳಲ್ಲಿ ಭಾರೀ ಕುಸಿತ 
ವುಂಟಾಗಿದೆ ಎಂದೇ ಒಪ್ಪಿಕೊಂಡರೂ ರೈತರ ಬಗ್ಗೆ ರಾಜಕಾರಣಿಗಳು ಮತ್ತು ಪತ್ರ 
ಕರ್ತರು ವ್ಯಕ್ತಪಡಿಸಿದ ಕಳವಳ ವಸ್ತುಸ್ಥಿತಿಯ ಸತ್ಯಕ್ಕೆ ತೋರಿಸಿದ ಸಹಜ ಪ್ರತಿಕ್ರಿಯೆ 
ಆಗಿದ್ದರೆ ನಮ್ಮ ಆಹಾರಧಾನ್ಯಗಳ ಬೆಳೆ ಮತ್ತು ಮಾರುಕಟ್ಟೆಯ ವ್ಯವಹಾರಗಳಿಗೆ ಈ 
ಕೆಳಗಿನ ಗುಣಗಳು ಇರಲೇಬೇಕಾಗುತ್ತವೆ. 


೧ ರೈತರೆಲ್ಲರೂ ತಾವು ಬೆಳೆದದ್ದರಲ್ಲಿ ಒಂದು ಭಾಗವನ್ನು ಮಾರುತ್ತಾರೆ ; ಮತ್ತು 
ಒಂದೇ ಪ್ರಮಾಣದಲ್ಲಿ ಒಂದೇ ಕಂತಿನಲ್ಲಿ ಮತ್ತು ಏಕ ಕಾಲದಲ್ಲಿ ಮಾರುತ್ತಾರೆ. ಅಂದರೆ 
ಮಾರುಕಟ್ಟೆಯ ಮಟ್ಟಿಗೆ ಎಲ್ಲ ರೈತರೂ ಸಮಾನರು . ಆದ್ದರಿಂದ ಬೆಲೆಗಳು ಏರಿದರೆ 
ರೈತರಿಗೆ ಲಾಭ, ಇಳಿದರೆ ನಷ್ಟ . 


೨ ಮಳೆ ಬೆಳೆಗಳು ಸರಿಯಾಗಿ ಆಗದೆ, ಅಭಾವದ, ಬೆಲೆ ಏರಿಕೆಯ ಕಾಲದಲ್ಲಿ ರೈತರು 
ಮಾರುಕಟ್ಟೆಗೆ ಸರಬರಾಜು ಮಾಡುವ ಆಹಾರಧಾನ್ಯಗಳ ಪ್ರಮಾಣಕ್ಕೂ ಬಂಪರ್‌ ಬೆಳೆ 
ಬಂದ, ಬೆಲೆ ಇಳಿತದ ವರ್ಷಗಳಲ್ಲಿ ರೈತರು ಮಾರುಕಟ್ಟೆಗೆ ಸರಬರಾಜು ಮಾಡುವ 
ಪ್ರಮಾಣಕ್ಕೂ ವ್ಯತ್ಯಾಸವಿರುವುದಿಲ್ಲ. ಕಾಮವೆ ಇರಲಿ, ಸುಭಿಕ್ಷವೆ ಇರಲಿ ರೈತರು 
ಮಾರುಕಟ್ಟೆಯಲ್ಲಿ ಮಾರುವ ಪ್ರಮಾಣ ಒಂದೇ . ಆದ್ದರಿಂದ ಬೆಲೆಗಳು ಏರಿದ್ದರೆ 
ಮಾತ್ರ ರೈತರಿಗೆ ಲಾಭ ; ಇಳಿದರೆ ಖಂಡಿತ ನಷ್ಟ . 


೩ ಮಾರುಕಟ್ಟೆಯಲ್ಲಿ ಆಹಾರಧಾನ್ಯಗಳನ್ನು ಕೊಳ್ಳುವವರು ತೆರುವ ಬೆಲೆ ಪೂರ್ತಾ 
ಬೆಳೆದ ರೈತನ ಜೇಬಿಗೆ ಇಳಿಯುತ್ತದೆ; ಬೆಲೆಗಳು ವಿಪರೀತ ಏರಿದ್ದ ಕಾಲದಲ್ಲಿಯ 
ಅದು ಹಾಗೆಯೇ ನಡೆಯುತ್ತಿತ್ತು . ಮಧ್ಯವರ್ತಿಗಳ ಕೈವಾಡ, ಅಕ್ರಮಂ ದಾಸ್ತಾನು, 
ಸಟ್ಟಾ ವ್ಯಾಪಾರ , ಇವು ಈ ಮಾರುಕಟ್ಟೆಯಲ್ಲಿ ಇಲ್ಲವೇ ಇಲ್ಲ. ಇಲ್ಲಿ ಎಲ್ಲವೂ ಸ್ವಚ್ಛ , 
ಸರಳ, ಸುಸೂತ್ರ. ಆದ್ದರಿಂದ ಬೆಲೆಗಳು ಏರಿದ್ದರೆ, ಅದರಿಂದ ರೈತರಿಗೆ ಲಾಭವಾಗಲೇ 
ಬೇಕು ; ಬೆಲೆಗಳು ಇಳಿದರೆ ರೈತರು ಕಷ್ಟಕ್ಕೊಳಗಾಗುತ್ತಾರೆ. 


೪ ಅಕ್ಕಿ ಬೆಳೆಯುವ ಯಾವ ರೈತನ ಅಕ್ಕಿಯನ್ನಾಗಲೀ , ರಾಗಿ ,ಗೋಧಿ, ಜೋಳಗಳನ್ನು 
ಬೆಳೆಯುವ ಯಾವ ರೈತರ ಆ ಧಾನ್ಯಗಳನ್ನಾಗಲಿ ಎಂದೂ ಮಾರುಕಟ್ಟೆಯಿಂದ ಕೊಂಡು 
ತರುವವರೇ ಅಲ್ಲ. ರೈತರು ಬೆಳೆಯುವವರಂ ಮತ್ತು ಮಾರುವವರು ; ಮಾರುಕಟ್ಟೆ 
ಯಲ್ಲಿ ಕೊಳ್ಳಬೇಕಾದ ಪರಿಸ್ಥಿತಿ ಇವರಲ್ಲಿ ಯಾರಿಗೂ ಬರುವುದಿಲ್ಲ. ಆದ್ದರಿಂದ ಬೆಲೆ 
ಗಳಂ ಇಳಿದರೆ ಕೊಳ್ಳುವವರಿಗೆ ಅನುಕೂಲವಾಗಬಹುದು, ಆದರೆ “ರೈತರಿಗೆ ಮಾತ್ರ 
ಬೆಲೆಗಳು ಏರಿದ್ದರೇನೇ ಅನುಕೂಲ, 


೮ | ಸಾಕ್ಷಿ 


೫ರೈತರು ಎಂದರೆ, ರೂಢಿಯಂ ಭಾಷೆಯಲ್ಲಿ ಹೇಳುವುದಾದರೆ, “ ವಳೆ ಗಾಳಿ ಬಿಸಿಲು 
ಗಳಿಗೆ ಮೈಯೊಡ್ಡಿ ಕಷ್ಟಪಟ್ಟು ಬೆಳೆ ತೆಗೆಯುವವರು ; ಮತ್ತು ಅದನ್ನು ಮಾರಿ ತಮ್ಮ 
ಜೀವನ ನಿರ್ವಹಣೆಯ ಖರ್ಚನ್ನು ಹುಟ್ಟಿಸುವವರು.” ಕೊಳ್ಳುವವರು ಆಹಾರ ವಸ್ತು 
ಗಳಿಗೆ ಕೊಡುವ ಬೆಲೆ ಈ “ ಮಣ್ಣಿನ ಮಕ್ಕಳಿಗೇ ” ಸೀದಾ ಹೋಗಿ ಮುಟ್ಟುತ್ತದೆ. 
ದುಡಿಯುವವರು, ದಂಡಿಸುವವರು, ಕೃಷಿಭೂಮಿ ಇಲ್ಲದೆಯೂ ಕೃಷಿ ಉದ್ಯೋಗದಲ್ಲಿ 
ರುವವರು, ಕೃಷಿಭೂಮಿ ಇರುವವರು, ಇರುವವರಲ್ಲಿಯಂತ ಜಾಸ್ತಿ ಭವಿಂ ಇರುವವರು , 
ಕಡಿಮೆ ಇರುವವರು ಇತ್ಯಾದಿ ಯಾವುದೇ “ವಿಚ್ಛಿದ್ರಕಾರೀ ” ವರ್ಗಿಕರಣಗಳೂ ಕೃಷಿ 
ಯಲ್ಲಿ ಸಲ್ಲವು. ರೈತರು ಎಂದರೆ ರೈತರು ಅಷ್ಟೆ . 


ಆದ್ದರಿಂದ ನಮ್ಮನ್ನು ಪ್ರತಿನಿಧಿಸುವ, ನಮ್ಮ ಅಭಿಪ್ರಾಯಗಳನ್ನು ರೂಪಿಸುವ, ನಮ್ಮ 
ಮನಸ್ಸನ್ನು ತಿದ್ದುವ ಜವಾಬ್ದಾರಿ ಹೊತ್ತಿರುವ ರಾಜಕಾರಣಿಗಳು, ಶಾಸಕರು , ಮತ್ತು 
ಪತ್ರಕರ್ತರು ಬಡರೈತರ ಪಾಡಿಗೆ ಗೋಳಾಡಿ ಅತ್ತರೆ ನಾವೂ ಅವರ ಜೊತೆ ಸೇರಿ ಅತ್ತು 
ನಮ್ಮ ಅಂತಃಕರಣವನ್ನು ಜಾಹೀರು ಮಾಡಿಕೊಳ್ಳುವುದೇ ಸರಿಯಾದ ಮಾರ್ಗ , ಆದರೆ 
ದುರದೃಷ್ಟವಶಾತ್ ನಮ್ಮ ಕೃಷಿಯ ಉತ್ಪಾದನೆ ಮತ್ತು ಮಾರುಕಟ್ಟೆಯ ವ್ಯವಸ್ಥೆ 
ನಮ್ಮ ನಾಡಿನ ರೈತರ ಕಷ್ಟ ತಿಳಿಯಬಲ್ಲ ಆ ಬಗ್ಗೆ ಮರುಕ ವ್ಯಕ್ತಪಡಿಸಬಲ್ಲ ಹೃದಯ 
ವಂತಿಕೆಯನ್ನು ಇಷ್ಟು ಸಲೀಸಾಗಿ ನಮಗೆ ದಯಪಾಲಿಸುವಷ್ಟು ಸರಳವಾಗಿಲ್ಲ . ಯಾಕೆಂದರೆ 
ಮೇಲೆ ಪಟ್ಟಿ ಮಾಡಿದ ಯಾವ ಗಂಣವೂ ಅದಕ್ಕಿಲ್ಲ. ಕೃಷಿಯ ಅದರಲ್ಲಿಯ ಆಹಾರ 
ಧಾನ್ಯಗಳ ಕೃಷಿಯ ಉತ್ಪಾದನೆ ಮತ್ತು ಮಾರುಕಟ್ಟೆಯ ಅರ್ಥಶಾಸ್ತ್ರ ಪ್ರಚಾರ 
ದಲ್ಲಿರುವ ಅಭಿಪ್ರಾಯಗಳಿಗಿಂತತೀರ ಭಿನ್ನವಾಗಿದೆ. ಸಂಪೂರ್ಣವಾಗಿ ಮಾರುಕಟ್ಟೆಯನ್ನೇ 
ಆಶ್ರಯಿಸುವ ವಾಣಿಜ್ಯ ಬೆಳೆಗಳ ಕೃಷಿಯಲ್ಲಿ ಕಾಣಿಸದ ಅನೇಕ ಎಡವಟ್ಟುಗಳು ಆಹಾರ 
ಧಾನ್ಯಗಳ ಕೃಷಿಯಲ್ಲಿವೆ. ಈ ಬಗ್ಗೆ , ದ. ಕ. ಜಿಲ್ಲೆಯ ಬತ್ತದ ಬೆಳೆಯೊಂದನ್ನು ಮಾತ್ರ 
ಗಮನದಲ್ಲಿಟ್ಟುಕೊಂಡು ಕೆಲವು ಸಾಧಾರಣೀಕರಣಗಳನ್ನು ಇಲ್ಲಿ ಮಾಡಲಾಗಿದೆ. 


ಇಂತಹ ಯಾವುದೇ ಪ್ರಯತ್ನದಲ್ಲಿ ಮೊದಲು ನಾವು ಗಮನಿಸಬೇಕಾಗಿರುವುದು, ಕೃಷಿ 
ಭೂಮಿಯ ಖಾಸಗೀ ಒಡೆತನದಲ್ಲಿರುವ ತೀವ್ರ ಅಸಮಾನತೆಗಳನ್ನು , ಎಲ್ಲ ರೈತರೂ 
ವಿಸ್ತೀರ್ಣದಲ್ಲಿ ಒಂದೇ ಪ್ರಮಾಣದಲ್ಲಿ ಮತ್ತು ಮಣ್ಣಿನ ಗುಣ , ನೀರಿನ ಆಶ್ರಯದ 
ಸಾಮಿಪ್ಯದ ದೃಷ್ಟಿಯಿಂದ ಒಂದೇ ಮಟ್ಟದ ಭೂಮಿಯನ್ನು ಸಮಾನವಾಗಿ ಹಂಚಿ 
ಕೊಂಡಿಲ್ಲ. ಆದ್ದರಿಂದ ಯಾವ ರೈತ ಎಷ್ಟನ್ನು ಬೆಳೆಯಬಲ್ಲ, ಬೆಳೆದದ್ದರಲ್ಲಿ ಎಷ್ಟನ್ನು 
ಮಾರಬಲ್ಲ ಎಂಬುದು ಆತನ ವಶದಲ್ಲಿರುವ ಭೂಮಿಯ ವಿಸ್ತೀರ್ಣ ಮತ್ತು ಅದರ 
ಗುಣಮಟ್ಟಕ್ಕೆ ನೇರವಾಗಿ ಸಂಬಂಧಿಸಿದೆ. ಆತನ ಕುಟುಂಬದ ಶ್ರವಣದಿಂದಲೇ ಕೃಷಿಯ 
ಕೆಲಸಗಳು ನಡೆಯುತ್ತವೆಯೋ , ಅಥವಾ ಆತ ಕೂಲಿಗಳನ್ನು ಅವಲಂಬಿಸುತ್ತಾನೋ 


C} 


ಸಾಕ್ಷಿ | ೯ 


ಎಂಬುದನ್ನು ಕೂಡಾ ಇವೇ ನಿರ್ಧರಿಸಂತ್ತವೆ. ೧೯೫೬ ರಲ್ಲಿ ಮತ್ತು ೧೯೭೩ ರಲ್ಲಿ ಈ 
ಜಿಲ್ಲೆಯ ಕೃಷಿಭೂಮಿ ಹೇಗೆ ವಿಸ್ತೀರ್ಣದಲ್ಲಿ ವಿಪರೀತ ಅಂತರಗಳುಳ್ಳ ಹಿಡುವಳಿಗಳಲ್ಲಿ 
ಹಂಚಿ ಹೋಗಿದ್ದವು ಎಂಬುದರ ಬಗ್ಗೆ ಅಂಕೆಸಂಖ್ಯೆಯ ವಿವರಗಳು ಈ ಲೇಖನದ 
ಮೊದಲ ಭಾಗದ ಪುಟ ೨೧ , ೨೭ ಮತ್ತು ೨೮ ರಲ್ಲಿವೆ. ( ಸಾಕ್ಷಿ ೨೯ , ಅ . ೭೫) 
ಈಗಿರುವಂತೆಯೇ ಈ ವಿವರಗಳು ಕೊಡುವ ಚಿತ್ರ ಬಹಳ ವಿಷಯವಾಗಿದೆ. ಆದರೆ 
ಯಾವ ದೊಡ್ಡ ಹಿಡುವಳಿದಾರನ ತನ್ನ ಕೃಷಿಭೂಮಿಯ ಹಿಡುವಳಿಯನ್ನು 
ತನೊಬ್ಬನ ಹೆಸರಿನಲ್ಲಿ ಮಾತ್ರ ದಾಖಲು ಮಾಡಿರುವುದಿಲ್ಲ. ಭೂ ಸುಧಾರಣಾ 
ಕಾನೂನು, ಆಸ್ತಿಮಿತಿ ಕಾನೂನು, ವಾಣಿಜ್ಯ ಬೆಳೆಗಳ ಮೇಲೆ ಕೃಷಿ ವರಮಾನ ತೆರಿಗೆ, 
ಆಹಾರ ಧಾನ್ಯಗಳ ಬೆಳೆಗಳ ಮೇಲೆ ಕಡ್ಡಾಯ ಲೆವಿ ಇವುಗಳಿಂದ ತಪ್ಪಿಸಿಕೊಳ್ಳಲು, 
ದೊಡ್ಡ ಹಿಡುವಳಿದಾರರು ತಮ್ಮ ಹಿಡುವಳಿಗಳನ್ನು ವಿಭಾಗಿಸಿ, ಬೇನಾಮೀ ಹಿಡುವಳಿ 
ಗಳನ್ನು ಸೃಷ್ಟಿಸಿಕೊಂಡಿರುತ್ತಾರೆ. ಆಸ್ತಿಯ ಯಜಮಾನಿಕೆ, ಬೆಳೆಯ ಉಸ್ತುವಾರಿ , 
ಮತ್ತು ಮಾರುಕಟ್ಟೆಯ ವಿಲೇವಾರಿಗಳ ಮಟ್ಟಿಗೆ ಇಂತಹ ಹಿಡುವಳಿಗಳು ಒಂದೊಂದು 
ಘಟಕಗಳಾಗಿರುತ್ತವೆ ; ಆದರೆ ಸರಕಾರೀ ಲೆಕ್ಕದಲ್ಲಿ ಮಾತ್ರ ನಾಲ್ಕಾರು ಹಿಡುವಳಿ 
ಗಳಾಗಿರುತ್ತವೆ. ಅಲ್ಲದೆ ಇಂತಹ ಹಿಡುವಳಿದಾರರಿಗೆ, ಇವರ ರೆಕಾರ್ಡುಗಳ 
ಆಧಾರದ ಮೇಲೆ, ಸರಕಾರ, ದುರ್ಬಲ ರೈತರಿಗೆ ಕೊಡಮಾಡುವ ಎಲ್ಲ ಸಹಾಯ 
ಗಳನ್ನೂ ಪಡೆಯುವುದು ಸಾಧ್ಯವಾಗುತ್ತದೆ. ಹಳ್ಳಿಗಳಲ್ಲಿ ಇವರ ಸ್ಥಾನಮಾನಗಳ ದೆಸೆ 
ಯಿಂದ ಅದು ಇವರಿಗೆ ಸಂಲಭಕೂಡಾ, ಈ ಎಲ್ಲದರ ಬಗ್ಗೆ ನಮಗೆ ಸಿಗುವ ಸರಕಾರೀ 
ಅಂಕಿಸಂಖ್ಯೆಗಳಿಗಿಂತ ವಾಸ್ತವ ಬೇರೆಯಾಗಿರುತ್ತದೆ; ಮತ್ತು ಹೆಚ್ಚು ವಿಷಮ 
ವಾಗಿರುತ್ತದೆ. 


ಈಗ ಜಾರಿಯಲ್ಲಿರುವ ಭೂಸುಧಾರಣಾ ಶಾಸನವಾಗಲೀ , ಆಸ್ತಿಯ ಸೀಲಿಂಗಂಗಳಾಗಲೀ 
ಈ ವಿಷವಂತೆಯನ್ನು ನಿಧಾನವಾಗಿಯಾದರೂ ಹೋಗಲಾಡಿಸೀತು ಎಂಬ ಭ್ರಮೆ 
ಯಾರಿಗೂ ಬೇಡ, ಭೂಸುಧಾರಣಾ ಶಾಸನಕ್ಕೆ ಸಂಬಂಧಿಸಿದ ಒಕ್ಕಲಂಗಳ ಡಿಕ್ಲರೇಷನ್ನು 
ಗಳೇನೋ ದೊಡ್ಡ ಸಂಖ್ಯೆಯಲ್ಲಿ ಟ್ರಿಬ್ಯೂನಲ್ಲುಗಳ ಮುಂದೆ ಹೋಗಿವೆ. ಇಡೀ ರಾಜ್ಯದ 
ಒಟ್ಟು ಡಿಕ್ಲರೇಷನ್ನುಗಳ ಸಂಖ್ಯೆ ೫ . ೪೬ ಲಕ್ಷ ; ಅದರಲ್ಲಿ ಈ ಜಿಲ್ಲೆಯ ಪಾಲು ೧ ಲಕ್ಷ ೪೯ 
ಸಾವಿರ. ಈ ಲೇಖನದ ಮೊದಲ ಭಾಗ ಭೂ ಸುಧಾರಣಾ ಶಾಸನದ ಪಾಠ ಮತ್ತು ಅದು 
ಜಾರಿಗೆ ಬರುತ್ತಿರುವ ರೀತಿ ಹೇಗೆ ನಮ್ಮ ಕೃಷಿಯ ಅರ್ಥ ವ್ಯವಸ್ಥೆಯಲ್ಲಿ ಸಮಾಜವಾದೀ 
ಬದಲಾವಣೆಗಳನ್ನು ತರಲು ವಿಫಲವಾದೀತು ಎಂಬುದರ ಬಗ್ಗೆಯೇ ಇದೆ . ಆ ಲೇಖನ 
ಬರೆದ ಒಂದು ವರುಷದ ನಂತರ , ಮತ್ತೊಮ್ಮೆ ಈ ಜಿಲ್ಲೆಯ ಎಲ್ಲಿ ಎಂಟು ತಾಲೂಕು 
ಗಳ ಹಳ್ಳಿಗಳಲ್ಲಿ ಸಂಚರಿಸಿದ ಮೇಲೆ ಆ ಧೋರಣೆಯಲ್ಲಿ ಯಾವುದೇ ಮಾರ್ಪಾಡು 
ಅಗತ್ಯವೆಂದು ನನಗೆ ಕಾಣಿಸುತ್ತಿಲ್ಲ. ಭೂಮಿಯ ಒಡೆತನದಲ್ಲಿರುವ ತೀವ್ರ ಅಸಮಾನತೆ, 


೧೦ | ಸಾಕ್ಷಿ 


ದೊಡ್ಡ ಸಂಖ್ಯೆಯಲ್ಲಿರುವಕೃಷಿಕಾರ್ಮಿಕರ , ತೀರ ಚಿಕ್ಕ ಹಿಡುವಳಿದಾರರ ನಿರುದ್ಯೋಗ, 
ಕಡುಬಡತನ - ಈ ಗ್ರಾಮೀಣ ಸಮಸ್ಯೆಗಳನ್ನು ಈ ಶಾಸನ ಎಳ್ಳಷ್ಟೂ ಬಗೆಹರಿಸ 
ಲಾರದು. ಈ ಶಾಸನದಿಂದ ಈ ಜಿಲ್ಲೆಯ ಕೆಲವು ತೀರ ಸಣ್ಣ ಗೇಣಿದಾರ ರೈತರು ಈಗ 
ಸ್ವಂತ ಸಾಗುವಳಿದಾರರಾಗಿರಬಹುದು. ಸ್ವಂತದ ಭೂವಿಯೂ ಸ್ವಲ್ಪ ಇದ್ದ ಕೆಲವು 
ಸಣ್ಣ ಗೇಣಿದಾರರು ಈಗ ಮಧ್ಯಮ ರೈತರ ಮಟ್ಟಕ್ಕೇರಿರಬಹುದು, ಆದರೆ ಅದೇ ವೇಳೆ 
ಒಕ್ಕಲುಗಳಿಗೆ ಗೇಣಿಗೆ ಭೂಮಿ ಕೊಟ್ಟಿದ್ದ ಹಿಡುವಳಿದಾರರು ಒಂದೋ ಸಂಪೂರ್ಣ 
ಭೂಹೀನರಾಗಿದ್ದಾರೆ : ಅಥವಾ ಸ್ವಂತದ ಭೂಮಿಯನ್ನು ಮಾತ್ರ ಈಗ ಉಳಿಸಿಕೊಂಡಿ 
ರುವ ತೀರಸಣ್ಣ ರೈತರ ಸಾಲಿಗೆ ಸೇರಿದ್ದಾರೆ. (ಶ್ರೀಮಂತ, ಮಧ್ಯಮ, ಕೆಳಮಧ್ಯಮ 
ಮತ್ತು ಚಿಕ್ಕ ರೈತರು, ಕೃಷಿಕಾರ್ಮಿಕರು - ಈ ವರ್ಗಿಕರಣದ ಆಧಾರ , ನಿರ್ವಚನಗಳಿಗೆ 
ಈ ಲೇಖನದ ಮೊದಲ ಭಾಗದ ಪುಟ ೨೨ , ೨೪ , ೨೫ ಮತ್ತು ೨೬ ನ್ನು ನೋಡಿ, 
ಸಾಕ್ಷಿ ೨೯ , ಅಕ್ಟೋ , ೭೫), ಈ ಜಿಲ್ಲೆಯಲ್ಲಿ ಶಾಸನ ಪೂರ್ಣ ಅನುಷ್ಠಾನವಾಗುತ್ತಿರು 
ವುದು ಕೆಳ , ಮಧ್ಯಮ ಮತ್ತು ಚಿಕ್ಕ ಹಿಡುವಳಿದಾರರ ಗೇಣಿ ಒಕ್ಕಲುಗಳ ಮಟ್ಟಿಗೆ 
ಮಾತ್ರ ಎಂಬುದನ್ನು ಮತ್ತೆ ಇಲ್ಲಿ ಹೇಳಬಯಸುತ್ತೇನೆ. ಈ ಲೇಖನದ ಮೊದಲ ಭಾಗ 
ಬರೆದಾದ ನಂತರ ಇನ್ನೂ ಕೆಲವು ಗಮನಾರ್ಹ ಸಂಗತಿಗಳು ಬೆಳಕಿಗೆ ಬಂದಿವೆ. ಭೂ 
ಸುಧಾರಣಾ ಶಾಸನ ಜ್ಯಾರಿಗೆ ಬರುವ ಮೊದಲೇ ಈ ರಾಜ್ಯದಲ್ಲಿ ಗೇಣಿ ಪದ್ಧತಿ ಹೇಗೆ 
ನಶಿಸುತ್ತ ಬಂದಿತ್ತು ಎಂಬುದರ ವಿವರಗಳನ್ನು ರಾಜ್ಯದ ಕಂದಾಯ ಸಚಿವರು ವಿಧಾನ 
ಸಭೆಯ ಮುಂದಿಟ್ಟಿದ್ದಾರೆ. ಸಚಿವರು ನೀಡಿದ ಮಾಹಿತಿ ಪ್ರಕಾರ ಇಡೀ ರಾಜ್ಯದಲ್ಲಿ 
೧೯೫೪ರಲ್ಲಿದ್ದ ಗೇಣಿ ಭೂಮಿಯ ಒಟ್ಟು ವಿಸ್ತೀರ್ಣ ೬೧.೩೬ ಲಕ್ಷ ಎಕ್ರೆಗಳು, ೧೯೭೧ 
ರಲ್ಲಿ ಇದು ೨೧. ೧೯ ಲಕ್ಷ ಎಕ್ರೆಗಳಿಗಿಳಿದಿತ್ತು . ಇದಕ್ಕೆ ಸಚಿವರು ಕೊಟ್ಟ ಕಾರಣ, 
“ಜೋಡಿಗಳು ರದ್ದಾದುದರಿಂದ ೨೨ ಲಕ್ಷ ಎಕ್ರೆ ಭೂಮಿ ಗೇಣಿದಾರರ ಸ್ವಾಧೀನ 
ವಾದದ್ದು ( ಈ ಜಿಲ್ಲೆಗೆ ಇದು ಅನ್ವಯಿಸುವುದಿಲ್ಲ), ಅಕ್ರಮ ಸ್ವಾಧೀನ, ಮತ್ತು ಸ್ವಂತ 
ಸಾಗುವಳಿಗೆ ಮಾಲಕರೇ ಜಮೀನು ಪಡೆದುದು. ” ಈ ಬಗ್ಗೆ ಸಚಿವರು ಜಿಲ್ಲಾವಾರು 
ಗೇಣಿ ಭೂಮಿಯ ವಿವರಗಳನ್ನೂ ನೀಡಿದ್ದಾರೆ. ಆ ಪ್ರಕಾರ ದ. ಕ. ಜಿಲ್ಲೆಯಲ್ಲಿ 
೧೯೫೪ ರಲ್ಲಿ ಗೇಣಿಗೆ ನೀಡಿದ್ದ ಭೂಮಿಯ ಒಟ್ಟು ವಿಸ್ತೀರ್ಣ ೯೪೧೧೯೫ ಎಕ್ರೆ . ೧೯೭೧ 
ರಲ್ಲಿ ಇದು ೨೨೦೮೯೩ ಎಕ್ರೆ . ( ವರದಿ - ತಾ . ೧೨ - ೩ - ೭೬ ರ ಪ್ರಜಾವಾಣಿ), ನಿನ್ನೆಯ 
ವರೆಗೆ ಕಾಲ ನಿಶ್ಚಲವಾಗಿ ಸತ್ತು ಬಿದ್ದಿದ್ದು ಈಗ, ರಾಜಧಾನಿಯಿಂದ ಹೊರಟಿರುವ 
ಘೋಷಣೆ, ಉಪದೇಶ, ಬೆದರಿಕೆ, ಕಾನೂನು, ಸುಗ್ರೀವಾಜ್ಞೆಗಳಿಂದ ಒಮ್ಮಿಂದೊ 
ಮೈಗೆ ಮೈ ಕೊಡವಿಕೊಂಡು ಮುನ್ನಡೆಯುತ್ತಿದೆ ಎಂದು ನಮ್ಮನ್ನು ನಂಬಿಸುವ 
ಪ್ರಯತ್ನಗಳು ಎಲ್ಲೆಲ್ಲ ನಡೆದಿವೆ. ಇಂತಹ ಪ್ರಚಾರ, ಹೆಚ್ಚು ಕಡಿಮೆ ಎಲ್ಲ ಪ್ರಚಾರ 
ಗಳ ಹಾಗೆ, ಇತಿಹಾಸದ ಸತ್ಯಕ್ಕೆ ಮಾಡಿದ ಅಪಚಾರವೆನ್ನುವುದಕ್ಕೆ ಮೇಲಿನ ಅಂಕಿಸಂಖ್ಯೆ 
ಗಳೇ ಉದಾಹರಣೆ . ಭೂಮಿಯ ಖಾಸಗೀ ಒಡೆತನ, ಮತ್ತು ಒಡೆತನದಲ್ಲಿ ತೀವ್ರ 


ಸಾಕ್ಷಿ | ೧೧ 


ಅಸಮಾನತೆ ಇವುಗಳನ್ನು ಕರ್ನಾಟಕದಲ್ಲಿ ಹಾಲೀ ಹ್ಯಾರಿಯಲ್ಲಿರುವ, ಕೃಷಿ ವ್ಯವಸ್ಥೆ ಇಡೀ 
ರಾಜ್ಯದಲ್ಲೆಲ್ಲ ಒಂದೇ ರೀತಿಯದ್ದು , ಪ್ರಾದೇಶಿಕ ವೈಶಿಷ್ಟ್ಯಗಳೇ ಇಲ್ಲ ಎನ್ನುವ ಭ್ರಮೆ 
ಯಲ್ಲಿರೂಪಿತವಾಗಿರುವ ಭೂ ಸುಧಾರಣಾ ಶಾಸನ ಯಾವ ರೀತಿಯಲ್ಲಿಯ ಬದ 
ಲಾಯಿಸಲಾರದು. 


K4 


೧೯೭೧ ರಲ್ಲಿ ದ. ಕ. ಜಿಲ್ಲೆಯ ಗ್ರಾಮೀಣ ಜನಸಂಖ್ಯೆ ೧೫೪೬೧೩೭. ಇದರಲ್ಲಿ ಭೂ 
ಹೀನಕೃಷಿ ಕಾರ್ಮಿಕ ಸಂಖ್ಯೆ ೧೮೫೫೯೧. ಈ ಸಂಖ್ಯೆ ಏಕೆ ವಿಶ್ವಾಸಾರ್ಹವಾಗಿಲ್ಲವೆಂದು 
ಈ ಲೇಖನದ ಮೊದಲ ಭಾಗದಲ್ಲಿ ವಿವರಿಸಿದ್ದೇನೆ. ( ಪುಟ ೩೬). ಈ ಎರಡೂ ಲೇಖನ 
ಗಳಿಗೆ ವಿಷಯ ಸಂಗ್ರಹಿಸಲು ನಾನು ಸಂಚರಿಸಿದ್ದ ಯಾವ ಹಳ್ಳಿಯಲ್ಲಿಯ ಕೃಷಿ 
ಭೂಮಿಯ ಒಂದು ಇಂಚುಕೂಡಾ ಇಲ್ಲದ ಕುಟುಂಬಗಳ ಸಂಖ್ಯೆ ೧೦೦ ರಲ್ಲಿ ೪೦ ಕ್ಕಿಂತ 
ಕಡಿಮೆ ಇರಲಿಲ್ಲ ; ೬೦ ರಿಂದ ೬೫ ಕುಟುಂಬಗಳು ಭೂಹೀನರಾಗಿದ್ದ ಹಳ್ಳಿಗಳ 
ಇದ್ದವು. ಒಟ್ಟಿನಲ್ಲಿ ಇದು ಶೇಕಡಾ ೪೫ ಕ್ಕಿಂತ ಕಡಿಮೆ ಇರಲಾರದು ಎನ್ನಿಸು 
ತದೆ. ಕರ್ನಾಟಕ ರಾಜ್ಯ ಸರಕಾರದ ಸಣ್ಣ ರೈತರ ಅಭಿವೃದ್ಧಿ ಸಂಸ್ಥೆ ಕೃಷಿ 
ಕಾರ್ಮಿಕರನ್ನು , “ ವಾಸ್ತವ್ಯದ ಮನೆ ಮಾತ್ರ ಹೊಂದಿದ್ದು ಬೇರೆ ಯಾವ ಭೂಮಿಯ 
ಒಡೆತನವನ್ನೂ ಹೊಂದಿಲ್ಲದ, ತನ್ನ ಶೇಕಡಾ ೫೦ ಕ್ಕಿಂತ ಹೆಚ್ಚಿನ ವರಮಾನ 
ವನ್ನು ಬೇಸಾಯದ ವಂಚೂರಿಯಿಂದ ಪಡೆಯುವವರು ” ಎಂದು ನಿರ್ವಚಿಸಿದೆ. ಈ 
ನಿರ್ವಚನೆಯನ್ನು ಆಧಾರವಾಗಿಟ್ಟುಕೊಂಡರೆ ಮೇಲೆ ಹೇಳಿದ ಎಲ್ಲ ಕುಟುಂಬಗಳ ಭೂ 
ಹೀನ ಕೃಷಿಕಾರ್ಮಿಕರ ಕುಟುಂಬಗಳು , ಜನಗಣತಿಯ ಲೆಕ್ಕದಲ್ಲಿ ಇವರ ಹೆಸರುಗಳು 
ಕೃಷಿಯೇತರ ಚಿಲ್ಲರೆ ಉದ್ಯೋಗಗಳ ಅಡಿಯಲ್ಲಿ ಬಂದಿರಬಹುದು. ಆದರೆ ಇಂತಹ 
ಉದ್ಯೋಗಾವಕಾಶಗಳು ಯಾವ ಹಳ್ಳಿಯಲ್ಲಿಯೂ ತೀರ ಕಡಿಮೆ ಇರುವುದರಿಂದ 
( ವರಮಾನದಲ್ಲಿ ಮತ್ತು ಉದ್ಯೋಗಒದಗಿಸಬಹುದಾದ ಕಾಲಾವಧಿಯಲ್ಲಿ) ಮೇಲಿನ 
ನಿರ್ವಚನೆಯೇ ಭೂಹೀನ ಕೃಷಿಕಾರ್ಮಿಕರ ಸಂಖ್ಯೆ ಅಂದಾಜು ಮಾಡುವಲ್ಲಿ ಸರಿಯಾದ 
ಆಧಾರ , ಜಿಲ್ಲೆಯ ಗ್ರಾಮಿಣ ಜನಸಂಖ್ಯೆಯಲ್ಲಿ ಭಹೀನ ಕೃಷಿಕಾರ್ಮಿಕ ಶೇಕಡಾ 
ವಾರಂ ಪ್ರಮಾಣ ಎಷ್ಟು ಎಂದು ಹೇಳಲು ನಾನು ನೋಡಿರುವುದಷ್ಟೇ ಪುರಾವೆಯಾಗ 
ಲಾರದು. ನನ್ನ ಅಂದಾಜು ಕೇವಲ ಅಂದಾಜು, ವೈಜ್ಞಾನಿಕವಾಗಿ ನಿರ್ಣಯಿಸಿದ ಸಂಖ್ಯೆ 
ಯಲ್ಲ. ಆದರೆ ಜನಗಣತಿಯ ಸಂಖ್ಯೆಗಿಂತ, ವಾಸ್ತವದಲ್ಲಿ ಭೂಹೀನ ಕೃಷಿಕಾರ್ಮಿಕರ 
ಸಂಖ್ಯೆ ಅನೇಕ ಪಟ್ಟು ಜಾಸ್ತಿ ಇದೆ ಎನ್ನುವುದು ಮಾತ್ರ ಖಂಡಿತ, ಆಹಾರ ಧಾನ್ಯದ 
ಮಾರುಕಟ್ಟೆಯ ಜೆತೆ ಇವರು ಇಟ್ಟುಕೊಂಡಿರುವುದು ಕೊಳವವರ (buyers ) 
ಸಂಬಂಧ ; ಮಾರುಕಟ್ಟೆಗೆ ಸರಬರಾಜು ಮಾಡುವ ಉತ್ಪಾದಕರ ( sellers ) ಸಂಬಂಧ 
ವಲ್ಲ. ಇವರ ಸಂಖ್ಯೆ ಮತ್ತು ಇವರ ಸಾರ್ವಹಿಕ ಅಸಹಾಯಕತೆ, ಕೃಷಿ ಉದ್ಯೋಗ 
ಗಳಲ್ಲಿ ಇವರು ಪಡೆಯುವ ಮಂಜರಿ ಮತ್ತು ಉದ್ಯೋಗಾವಕಾಶಗಳ ಮೇಲೆ ಹೇಗೆ 


೧೨ | ಸಾಕ್ಷಿ 


ಪರಿಣಾಮ ಬೀರುತ್ತದೆ ಎಂಬುದನ್ನು ಮುಂದೆ ವಿವರಿಸುತ್ತೇನೆ. ಇಲ್ಲಿ ನಾನು ಹೇಳ 
ಬಯಸುವುದು ಇಷ್ಟೆ , “ಮಳೆ ಗಾಳಿ ಬಿಸಿಲುಗಳಿಗೆ ಮೈಯೊಡ್ಡಿ ಕಷ್ಟಪಟ್ಟು ದುಡಿಯುವ ” 
ಈ ಕೃಷಿಕಾರ್ಮಿಕರಿಗೆ ತಮ್ಮ ದೈಹಿಕ ದುಡಿಮೆಯನ್ನಲ್ಲದೆ, ಮಾರಲು ಬೇರೇನೂ ಇಲ್ಲ. 


ಬೆಲೆಗಳು ಏರಿದ ವರ್ಷಗಳಲ್ಲಿ ಇವರನ್ನು ನೇಮಿಸಿಕೊಳ್ಳುವವರೂ ಇವರಿಗೆ ಕೊಡುವ 
ಸಂಬಳ ಜಾಸ್ತಿ ಮಾಡುವುದಿಲ್ಲ. ಹಾಗೆ ಜಾಸ್ತಿ ಮಾಡಿ, ಇಲ್ಲದಿದ್ದರೆ ನಾವು ದುಡಿಯುವು 
ದಿಲ್ಲ ಎಂದು ಸಾಮೂಹಿಕ ಚೌಕಾಸಿ ( Collective bargaining) ಮಾಡುವ ಸ್ಥಿತಿಯಲ್ಲಿ 
ಕೃಷಿಕಾರ್ಮಿಕರ ಇಲ್ಲ. ಇವರ ಸಂಬಳ ಧಾನ್ಯರೂಪದಲ್ಲೇ ಇದ್ದಾಗ ಬೆಲೆಗಳು 
ಏರಿದ್ದ ವರ್ಷಗಳಲ್ಲಿ ನಗದಿನ ದೃಷ್ಟಿಯಿಂದ ಅದು ಜಾಸ್ತಿ ಎನ್ನಿಸಬಹುದು. ಆದರೆ ಅದ 
ರಿಂದ ಇವರಿಗೆ ಸಿಗುವ ಲಾಭವೇನೂ ಇಲ್ಲ ; ಬೆಲೆಗಳು ಇಳಿದ ವರ್ಷ ಇವರಿಗೆ ಸಿಗುವ 
ಮಜರಿಯಲ್ಲಿ ಕಡಿತವೂ ಆಗುವುದಿಲ್ಲ. ಯಾಕೆಂದರೆ ಈಗಾಗಲೇ ಇರುವ ಕೃಷಿಕೂಲಿಯ 
ದರ ಕನಿಷ್ಠ ಮಟ್ಟದ್ದಾಗಿದ್ದು ಇದಕ್ಕಿಂತ ಕಡಿಮೆ ಆಗಲು ಸಾಧ್ಯವೇ ಇಲ್ಲ. ಇಡೀ ಹಗ 
ಲಿನ ದುಡಿಮೆಗೆ ಎರಡು ಸೇರು ಅಕ್ಕಿ , ಒಂದು ಊಟ, ಮತ್ತು ದುಡಿಸುವವರ ಮರ್ಜಿ 
ಅನುಸರಿಸಿ ಒಂದು ಅಥವಾ ಎರಡು ಚಾ , ನಗದಾದರೆ ೫ ಯಾ ೬ ರೂಪಾಯಿ , ಇದು 
ದ. ಕ. ಜಿಲ್ಲೆಯ ಹಳ್ಳಿಗಳಲ್ಲಿ ಇರುವ ಕೃಷಿಯ ದಿನಗೂಲಿ, ನಗರಗಳಿಗೆ ತೀರ ಸಮೀಪ 
ವಿರುವ ಹಳ್ಳಿಗಳಲ್ಲಿ ಮಾತ್ರ ಕೂಲಿ ದರ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇರುವುದು ಕಾಣು 
ತದೆ. ಬೆಲೆ ಇಳಿತದ ವರ್ಷಗಳಲ್ಲಿಯೂ ಈ ಮಜೂರಿಯನ್ನು ಕೊಟ್ಟು ಪೂರೈಸುವು 
ದಿಲ್ಲ ಎಂದು ಎಂತಹ ಜಿಪುಣ ಭೂಮಾಲಕನೂ ಹೇಳಲಾರದಷ್ಟು ಕಡಿಮೆ ಕೂಲಿಯ 
ದರ ಇದು. ಕೃಷಿಯ ಮಜೂರಿ, ಕೃಷಿಕಾರ್ಮಿಕರ ಕುಟುಂಬದ ಇದೇ ವರ್ಷದ ಆಹಾ 
ರದ ಅವಶ್ಯಕತೆಯನ್ನು ಪೂರೈಸಲಾರದು . ಕೃಷಿಯ ಉದ್ಯೋಗ ವರ್ಷದುದ್ದಕ್ಕೂ 
ಸಿಗುವಂತಹದ್ದಲ್ಲ. ಹೀಗೆ ಅಕ್ಕಿಯ ರೂಪದ ಮಜೂರಿ ಸಿಗದ ದಿನಗಳಲ್ಲಿ ಈ ಕೃಷಿ 
ಕಾರ್ಮಿಕರು ಒಂದೆ ಅಕ್ಕಿಯನ್ನು ಕೊಂಡು ತರಬೇಕು, ಇಲ್ಲ ಉಪವಾಸವಿರಬೇಕು. 


ಆಹಾರಧಾನ್ಯಗಳ ಮಾರುಕಟ್ಟೆಯ ಜೊತೆಗೆ ಇಂತಹದ್ದೇ ಸಂಬಂಧವನ್ನಿಟ್ಟುಕೊಂಡ 
ಇನ್ನೊಂದು ವರ್ಗ ತೀರ ಸಣ್ಣ ರೈತರದ್ದು . ಕೃಷಿಕಾರ್ಮಿಕರಿಗೆ ಕೃಷಿಯೇತರ 
ಉದ್ಯೋಗಗಳನ್ನು ಕಲ್ಪಿಸಿಕೊಳ್ಳಲು ನೆರವು ನೀಡುವ, ಚಿಕ್ಕ ಮತ್ತು ತೀರ ಚಿಕ್ಕ ರೈತ 
ರಿಗೆ ತಮ್ಮ ಜಮೀನಿನ ಅಭಿವೃದ್ಧಿ , ವರಮಾನದಲ್ಲಿ ಹೆಚ್ಚಳ, ಉಪ ಉದ್ಯೋಗಗಳನ್ನು 
ಪಡೆಯಲು ಸಾಲ ಸೌಲಭ್ಯಗಳನ್ನು ನೀಡುವ ಉದ್ದೇಶವಿಟ್ಟುಕೊಂಡಿರುವ, ರಾಜ್ಯ 
ಸರ್ಕಾರದ, “ ಸಣ್ಣ ರೈತರ ಅಭಿವೃದ್ಧಿ ಸಂಸ್ಥೆ ”, ತನ್ನ ಕಾರವ್ಯಾಪ್ತಿಯಲ್ಲಿ ಬರುವ ಚಿಕ್ಕ 
ರೈತರನ್ನು ಹೀಗೆ ನಿರ್ವಚಿಸಿದೆ. 


ಸಾಕ್ಷಿ / ೧೩ 


೧ ಚಿಕ್ಕ ರೈತರು : ಸರಕಾರೀ ವಂಲದಿಂದ ನೀರು ಪಡೆಯುವ ಒಂದು ಅಥವಾ 
ಎರಡು ಬೆಳೆ ಬೆಳೆಯುವ ೧.೨೫ ಎಕ್ಕೆ ನಂಜಭೂಮಿ ಅಥವಾ ೨. ೫೦ ಎಕ್ರೆ ಇತರ 
ಭೂಮಿಯ ಗರಿಷ್ಠ ಮಿತಿಯೊಳಗೆ ಕೃಷಿ ಭೂಮಿಯನ್ನು ಹೊಂದಿರುವವರು. ೧೯೭೨ರ 
ಧಾರಣೆಯಲ್ಲಿ ಇವರ ಜಮೀನಿನಿಂದ ಇವರು ಪಡೆಯುತ್ತಿದ್ದ ಆದಾಯ ೨೦೦೦. 
ರೂಪಾಯಿಗಳನ್ನು ವಿರಿರಬಾರದು ; ಮತ್ತು ಇವರ , ಇತರ ವರಮಾನವೂ ಸೇರಿ 
ಒಟ್ಟು ವರಮಾನ ೨೪೦೦ ರೂಪಾಯಿಗಳನ್ನು ಮೀರಿರಬಾರದು . 


೨ ಸಣ್ಣ ರೈತರು : ಸರಕಾರೀ ವಂಲದ ನೀರು ಪಡೆದು ಒಂದು ಅಥವಾ ಎರಡು ಬೆಳ 
ಬೆಳೆಯುವ ೨ . ೫೦ ಎಕ್ರೆ ನಂಜಭೂಮಿ ಅಥವಾ ೫ ಎಕ್ರೆ ವಿಸ್ತೀರ್ಣದ ಇತರ ಜವಿನಿನ 
ಗರಿಷ್ಠ ಮಿತಿಯೊಳಗೆ ಭೂಮಿಯನ್ನು ಹೊಂದಿರುವವರು . ( ಈ ಬಗ್ಗೆ ಸರಕಾರ ಹೊರ 
ಡಿಸಿದ್ದ ಸಂತಲೆಯಲ್ಲಿ ಜಮೀನಿನಿಂದ ಮತ್ತು ಇತರ ಮೂಲಗಳಿಂದ ಪಡೆಯುವ 
ಆದಾಯದ ಗರಿಷ್ಠ ಮಿತಿ, ಮೇಲೆ ಹೇಳಿದ ಚಿಕ್ಕ ರೈತರಿಗಿದ್ದಷ್ಟೆ ಇವರಿಗೂ ಇದ್ದಿತು, 
ಇದಂ ಸಂತೊಲೆಯಲ್ಲಿದ್ದ ಮುದ್ರಣದ ತಪ್ಪೆ , ಅಥವಾ ಸಣ್ಣ ರೈತರ ಮಟ್ಟಿಗೂ ಇದೇ 
ನಿಜವಾದ ಆದಾಯದ ಗರಿಷ್ಠ ಮಿತಿಯೆ , ನಿಜವಾದರೆ ಇದು ಹೇಗೆ ಸರಿ ಎಂದು ಸಂಬಂಧ 
ಪಟ್ಟ ಯಾರೂ ನನಗೆ ಸರಿಯಾಗಿ ವಿವರಿಸಲಿಲ್ಲ.) 


ಧಾನ್ಯದ ಮಾರುಕಳ ವೈಯಕ್ತಿಕವಾಗಿ ಆಗ 


ಇಟ್ಟುಕೊಂಡಿರುವ 


ಸರಕಾರ, ಯಾರನ್ನು ವಿಶೇಷ ಸಹಾಯ , ಪ್ರೋತ್ಸಾಹಗಳು ತೀರ ಅಗತ್ಯವಾಗಿರುವ ಬಡ 
ರೈತರು ಎಂದು ಪರಿಗಣಿಸಿದೆಯೋ , ಅಂತಹ ತೀರ ಚಿಕ್ಕ ಮತ್ತು ಚಿಕ್ಕ ಹಿಡುವಳಿದಾರ 
ರದ್ದೇ ಒಟ್ಟು ರೈತರಲ್ಲಿ ಜಾಸ್ತಿ ಸಂಖ್ಯೆ . ಆದರೆ ಇವರ ಒಡೆತನದಲ್ಲಿರುವ ಭೂಮಿಯ 
ಒಟ್ಟು ವಿಸ್ತೀರ್ಣ ಮಾತ್ರ ಮಧ್ಯಮ ವಂತ ಶ್ರೀಮಂತ ರೈತರ ಭೂಮಿಯ ಒಟ್ಟು 
ವಿಸ್ತೀರ್ಣಕ್ಕಿಂತ ತುಂಬ ಕಡಿಮೆ . ಹೀಗೆ ಈ ರೈತರು ವೈಯಕ್ತಿಕವಾಗಿ ಆಗಲಿ , ಸಾವು 
ಹಿಕವಾಗಿ ಆಗಲಿ, ಆಹಾರ ಧಾನ್ಯದ ಮಾರುಕಟ್ಟೆಯ ಜೊತೆ ಮಾರುವವರ ಸಂಬಂಧ 
ಇಟ್ಟುಕೊಂಡಿರುವ ರೈತರಲ್ಲ . ಮಳೆನೀರು, ಹಟ್ಟಿ ಗೊಬ್ಬರ ಮತ್ತು ರೂಢಿಯ ತಳಿ 
ಇವನ್ನು ಮಾತ್ರ ಬಳಸಿ ಕೃಷಿ ಆಗುವ ಸಾಂಪ್ರದಾಯಿಕ ಕೃಷಿಯಲ್ಲಿ ಉತ್ತಮ ಬೆಳೆ 
ಎಂದರೆ ಹೆಚ್ಚು ಕಡಿಮೆ ಎಕ್ರೆಗೆ ೨೦ ವಂಡಿ ಅಕ್ಕಿಯ ಭತ್ತ ( ೧ ಮಡಿ= ೩೮ ರಿಂದ ೩೯ 
ಕೆ. ಜಿ.) ಮತ್ತು ೧೫೦೦ ರಿಂದ ೨೦೦೦ ಸಡಿ( ಎರಡು ಮುಷ್ಟಿಯಲ್ಲಿ ಹಿಡಿಯಬಹು 
ದಾದಷ್ಟು ಗಾತ್ರದ್ದು ) ಹುಲ್ಲು. ಈ ಜಿಲ್ಲೆಯ ಚಿಕ್ಕ ಹಿಡುವಳಿದಾರರ ಬಗ್ಗೆ ಯೋಚಿಸು 
ವಾಗ ನಾವು ಮಳೆಗಾಲದ ಮೊದಲ ಬೆಳೆಯನ್ನು ಮಾತ್ರ ಗಮನದಲ್ಲಿಟ್ಟುಕೊಂಡರೆ 
ಸಾಕು, ಸುಧಾರಿತ ಕೃಷಿಯ ಸಾಧ್ಯತೆಗಳ ಬಗ್ಗೆಯೂ ನಾವು ಯೋಚಿಸಬೇಕಾಗಿಲ್ಲ . 
ವರ್ಷಕ್ಕೆ ಎರಡು ಮೂರುಬತ್ತದ ಬೆಳೆ , ಸುಧಾರಿತ ಕೃಷಿ ಪದ್ಧತಿ ಇವು ಚಿಕ್ಕ ಹಿಡುವಳಿ 
ದಾರರಿಗೆ ಈಗ ಇರುವ ಪರಿಸ್ಥಿತಿಯಲ್ಲಿ ಸಾಧ್ಯವಿಲ್ಲ . ( ಮುಂದೆ ವಿವರಣೆ ಇದೆ) . ಆದ್ದ 


೧೪ | ಸಾಕ್ಷಿ 


ರಿಂದ ಅತ್ಯುತ್ತಮ ಬೆಳೆ ಬಂದ ವರುಷವೂ ಒಂದೋ ಎರಡೋ ಎಕ್ರೆ ಜಮೀನು ಕೃಷಿ 
ಮಾಡುವ ಹಿಡುವಳಿದಾರ, ತನ್ನ ಕುಟುಂಬದ ಇಡೀ ವರ್ಷದ ಅಕ್ಕಿಯ ಅಗತ್ಯ , ತನ್ನ 
ಹೂಟೆಯ ಕೋಣ ಯಾ ಎತ್ತಿನ ಜೋಡು ಮತ್ತಿತರ ಜಾನುವಾರುಗಳ ಅಕ್ಕಿ ಮತ್ತು 
ಹುಲ್ಲಿನ ಅಗತ್ಯ (ಹೂಟೆಯ ಜಾನುವಾರುಗಳಿಗೆ, ಹಾಲು ಕರೆಯುವ ಎಮ್ಮೆ ಹಸು 
ಗಳಿಗೂ ಭತ್ಯ , ಅಕ್ಕಿ ಬೇಸಿ ಹಾಕುವುದಿದೆ) ಇವುಗಳನ್ನು ಪೂರೈಸಿದ ನಂತರ , ಆತನಲ್ಲಿ 
ಮಾರಲು ಏನೂ ಉಳಿದಿರುವುದಿಲ್ಲ. 


ಚಿಕ್ಕ ರೈತರ ಕುಟುಂಬದ ಅಕ್ಕಿಯ ಅಗತ್ಯದ ಬಗ್ಗೆ ಹೇಳುವಾಗ , ಇವರ ಕುಟುಂಬಗಳ 
ಸದಸ್ಯರ ಸಂಖ್ಯೆಯ ಬಗ್ಗೆಯೂ ನಾವು ಯೋಚಿಸಬೇಕು. ಈ ಜಿಲ್ಲೆಯ ಎಲ್ಲ ತಾಲೂಕು 
ಗಳಲ್ಲಿಯೂ ನಾನು ಮಾತನಾಡಿಸಿದ ಹೆಚ್ಚಿನ ಚಿಕ್ಕ ಹಿಡುವಳಿದಾರರ ಕುಟುಂಬಗಳಲ್ಲಿ 
೧೫ ರಿಂದ ೨೦ ರಷ್ಟು ಜನ ಪ್ರಾಯಸ್ಥರು, ಮಕ್ಕಳು ಇದ್ದರು. ಮನೆಯಲ್ಲಿರುವವರ 
ಸಂಖ್ಯೆಯಲ್ಲಿ ೨೪, ೨೫ ನ ಮೀರುವ ಕುಟುಂಬಗಳೂ ಇದ್ದವು. ಒಂದೇ ಮಾಡಿನಡಿ 
ಯಲ್ಲಿ ಇಷ್ಟು ಜನ ಇರುವುದರ ಬಗ್ಗೆ ಆಶ್ಚರ್ಯಪಟ್ಟುಕೊಂಡು ವಿಚಾರಿಸಿದಾಗ, ಇಂತಹ 
ಮನೆಗಳಲ್ಲಿ ಕಳೆದ ಒಂದೆರಡು ತಲೆಮಾರಂಗಳಿಂದ ಆಸ್ತಿ ಪಾಲೇ ಆಗಿರದೆ, ಅಣ್ಣಂದಿರು , 
ತಮ್ಮಂದಿರು , ಇವರ ಹೆಂಡಿರು ಮಕ್ಕಳು ಎಷ್ಟೋ ಸಲ ಇವರ ಅಪ್ಪ , ದೊಡ್ಡಪ್ಪ , 
ಚಿಕ್ಕಪ್ಪಂದಿರು ಎಲ್ಲ ಒಟ್ಟಿಗೇ ವಾಸ ಮಾಡುತ್ತಿದ್ದುದಾಗಿ ತಿಳಿದುಬಂದಿತು. ಒಂದೇ ವಂಶ 
ವೃಕ್ಷದ ಎಲ್ಲ ಶಾಖೆ, ಬೀಳಲು, ಕುಡಿಗಳೂ ಒಂದೇ ಎಡೆ ಒಟ್ಟಾಗಿರುವ ಪಠ್ಯಪುಸ್ತಕಗಳ 
ನಿರ್ವಚನೆಯ , “ ಅವಿಭಕ್ತ ಕುಟುಂಬಗಳು ಇವಲ್ಲ. ಆದರೂ ಕೃಷಿಯೇತರ ವರಮಾನ 
ವಿಲ್ಲದ ಚಿಕ್ಕ ಹಿಡುವಳಿದಾರರ ಮನೆಗಳಲ್ಲಿ ಗಂಡು ಮಕ್ಕಳು, ಅವರ ಹೆಂಡಿರು ಮಕ್ಕಳು 
ಒಟೊಟ್ಟಿಗೇ ವಾಸಿಸುವುದಂತೂ ಈಗಲೂ ಕಾಣುತ್ತದೆ. ಅವಿಭಕ್ತ ಕುಟುಂಬ ಪದ್ದತಿ 
ನಮ್ಮಲ್ಲಿ ನಾಶವಾಗಿ ಹೋಗಿದೆ ಎಂದು ಎಲ್ಲ ಸಮಾಜ ಶಾಸ್ತ್ರಜ್ಞರ ಒಮ್ಮತದಲ್ಲಿ 
ತೀರ್ಪು ಕೊಟ್ಟಿದ್ದರೂ ತೀರ ಚಿಕ್ಕ ಹಿಡುವಳಿದಾರರ ಮಟ್ಟಿಗೆ ಅದು ಇನ್ನೂ ಜೀವ 
ಹಿಡಿದುಕೊಂಡಿದೆ. (ಭೂಹೀನಕೃಷಿಕಾರ್ಮಿಕರು, ವಿಶೇಷವಾಗಿ ಹರಿಜನ ಗಿರಿಜನ, ಭೂ 
ಹೀನ ಕೃಷಿಕಾರ್ಮಿಕರಲ್ಲಿಯೂ ಇದು ಇನ್ನೂ ಉಳಿದು ಕೊಂಡಿರುವುದು ಕಾಣಿಸುತ್ತದೆ.) 
ಇದಕ್ಕೆ ಕಾರಣವೆಂದರೆ ಇವರ ಹಿಡುವಳಿಗಳು, ಆಸ್ತಿ ಪಾಲು ಮಾಡಿಕೊಂಡು ಬೇರೆ ಬೇರೆ 
ಕಡೆ ಬಿಡಾರ ಹೂಡಬೇಕೆಂದರೆ ಕುಟುಂಬದ ಎಲ್ಲ ಗಂಡಸರಿಗೂ ಕೃಷಿಭೂಮಿ ಹೋಗಲಿ, 
ಒಂದೊಂದು ವಂನೆ ಅಡಿಯ ಜಾಗವನ್ನಾದರೂ ಒದಗಿಸಲಾರದಷ್ಟು ಚಿಕ್ಕ ಹಿಡುವಳಿಗಳು , 
ಇಂತಹ ಕುಟುಂಬಗಳಲ್ಲಿ ಕೃಷಿಯ ಕೆಲಸಕ್ಕೆ ಹೊರಗಿನಕೂಲಿಗಳನ್ನು ಆಶ್ರಯಿಸುವುದಿಲ್ಲ ; 
ಬದಲು ಇವರೇ ಉಳಿದವರ ಹೊಲಗಳಲ್ಲಿ ಕೂಲಿಗೆ ಹೋಗುವುದು ಕಾಣಿಸು 
ಇದೆ. ಹೀಗಾಗಿ ಹೆಚ್ಚಿನ ಚಿಕ್ಕ ಹಿಡುವಳಿದಾರರು ಮಾರುಕಟ್ಟೆಯ ಹೆಚ್ಚಳವನ್ನು 


. ಸಂ - } . 


ಸಾಕ್ಷಿ | ೧೫ 


ಬೆಳೆಸುವುದಿಲ್ಲ ಮಾತ್ರವಲ್ಲ ತಮ್ಮ ಕುಟುಂಬಕ್ಕೆ ಅಗತ್ಯವಾದಷ್ಟನ್ನೂ ಬೆಳೆಯುವವರಲ್ಲ , 
ಆದ್ದರಿಂದಲೇ ಇವರ ಕೃಷಿಕೂಲಿಗಳಾಗದೆ ಬೇರೆ ಮಾರ್ಗವೇ ಇಲ್ಲ. 


3 


ಮಾರುಕಟ್ಟೆಯ ಜೊತೆ ಚಿಕ್ಕ ರೈತರಿಗಿರುವ ಈ ನೇತ್ಯಾತ್ಮಕ ಸಂಬಂಧಕ್ಕೆ ಇನ್ನೂ ಒಂದು 
ಹೀನ ಸುಳಿ ಇದೆ . ಹೆಚ್ಚಿನ ಚಿಕ್ಕ ರೈತರು ಮಾರುಕಟ್ಟೆಯ ಹೆಚ್ಚಳವನ್ನೇ ಬೆಳೆಸುವುದಿಲ್ಲ. 
ಎಂದ ಮಾತ್ರಕ್ಕೆ , ಖಟಾವ್ ಆದ ತಕ್ಷಣ, ತಾವು ಬೆಳೆದದ್ದೆಲ್ಲವನ್ನೂ ತಮ್ಮ ವರ್ಷದ 
ಖರ್ಚಿಗೋಸ್ಕರ ಮುತುವರ್ಜಿಯಿಂದ ಸಂಗ್ರಹಿಸಿ ಇಟ್ಟುಕೊಳ್ಳುತ್ತಾರೆ ಎಂದಲ್ಲ. ಮಳೆ 
ಗಾಲದಲ್ಲಿ ಮಾಡಿದ ಸಾಲಗಳಿರುತ್ತವೆ. ಇತರ ಚಿಲ್ಲರೆ ಖರ್ಚುಗಳಿರುತ್ತವೆ. ಇವಕ್ಕೆ 
ಬೇಕಾದ ನಗದು ಹಣವನ್ನು ಸಂಪಾದಿಸಲು, ಚಿಕ್ಕ ರೈತರಿಗೆ ಕೊಯಿಲಾದ ತಕ್ಷಣ 
ಬೆಳೆದದ್ದರಲ್ಲಿ ಒಂದು ಭಾಗವನ್ನು ಮಾರಲೇಬೇಕಾದ ದುರ್ಭರ ಪರಿಸ್ಥಿತಿ ಇರುತ್ತದೆ. 
ಆದರೆ ಖಟಾವ್ ಸಮಯದಲ್ಲಿ, ಮಳೆ ಬೆಳೆ ಚೆನ್ನಾಗಿ ಆಗಲಿ, ಆಗದಿರಲಿ , ಒಮ್ಮೆಗೆ 
ಮಾರುಕಟ್ಟೆಯ ಕೊಳ್ಳುವ ದರಗಳು ಇಳಿಯುತ್ತವೆ. ಈ ಸಮಯದಲ್ಲೇ ಮಾರುವ 
ಹೆಚ್ಚಿನ ಚಿಕ್ಕ ರೈತರಿಗೆ ಈ ದರಗಳೂ ಸಿಗುವುದಿಲ್ಲ. ಯಾಕೆಂದರೆ, ಚಿಕ್ಕ ರೈತರು ಎಂದೂ , 
ಮಧ್ಯಮ , ಶ್ರೀಮಂತ ರೈತರಂತೆ ಬತ್ತವನ್ನು ಅಕ್ಕಿ ಮಾಡಿಸಿ ಮಾರುವುದಿಲ್ಲ. 
ಆದರೆ ವರ್ಷದ ಯಾವ ಕಾಲದಲ್ಲಿಯ ಅಕ್ಕಿಗಿಂತ ಅದೇ ಪ್ರಮಾಣದ ಬತ್ತಕ್ಕೆ ಅಕ್ಕಿ 
ಮಾಡಿಸುವ ಖರ್ಚು ಕಳೆದೂ ಸ್ವಲ್ಪ ಕಡಿಮೆ ದರವಿರುತ್ತದೆ. ಅಲ್ಲದೆ ಇವರು ತಾವು 
ಮಾರುವ ಅಲ್ಪ ಪ್ರಮಾಣವನ್ನೂ ಒಂದೇ ಕಂತಿನಲ್ಲಿ ಮಾರುವುದಿಲ್ಲ. ತಮ್ಮ ತಕ್ಷಣದ 
ಅಗತ್ಯಗಳಿಗೆ ಅನುಗುಣವಾಗಿ ವಂಡಿ, ಒಂದು ಮಂಡಿ, ಹೀಗೆ ಚಿಕ್ಕ ಚಿಕ್ಕ ಕಂತುಗಳಲ್ಲಿ 
ಮಾರುವವರು, ಹತ್ತು ಸೇರು, ಹದಿನೈದು ಸೇರು ಇಷ್ಟು ಚಿಕ್ಕ ಪ್ರಮಾಣದ ಕಂತು 
ಗಳಲ್ಲಿಯೂ ಮಾರುವ ರೈತರಿದ್ದಾರೆ. ಇವರು ಮಾರುವುದೂ ಸಾಮಾನ್ಯವಾಗಿ ಹಳ್ಳಿಯ 
ಚಿಲ್ಲರೆ ವರ್ತಕರಿಗೆ, ಚಿಕ್ಕ ರೈತರಿಗೆ ಈ ವರ್ತಕರು ಎಂದೂ ಸಗಟು ಮಾರುಕಟ್ಟೆಯ 
ಕೊಳುವ ದರಗಳನ್ನು ಕೊಡುವುದಿಲ್ಲ. ಉದಾಹರಣೆಗೆ ಮಾರುಕಟ್ಟೆಯಲ್ಲಿ ಬತ್ತದ ದರ 
ಕ್ವಿಂಟಾಲಿಗೆ ೮೫ ರಿಂದ ೯೦ ರೂ . ಗಳ ವರೆಗೆ ಮತ್ತು ಸರಕಾರದ ಲೆವಿ ದರವೇ ರೂ . 
೭೯ - ೨೫ ಇದ್ದಾಗ ಬತ್ತ ಕ್ವಿಂಟಾಲಿಗೆ ರೂ . ೬೦ , ೬೫, ೭೦ ಈ ದರಗಳಲ್ಲಿ ಕೊಯಿಲಿನ 
ಸಮಯದಲ್ಲಿ ಮಾರಿದ್ದ ತೀರ ಚಿಕ್ಕ ರೈತರನ್ನು ನಾನು ಎಲ್ಲ ತಾಲೂಕುಗಳಲ್ಲಿಯ 
ನೋಡಿದ್ದೇನೆ. ಯಾಕೆ ಹೀಗೆ ಮಾರಿ, ಮಣ್ಣು ತಿನ್ನುವ ಕೆಲಸ ಮಾಡಿದಿರಿ ಎಂದು ಕೇಳಿ 
ದ್ದಕ್ಕೆ ಅವರೆಲ್ಲರೂ , ತವಂಗೆ ನಷ್ಟವಾಗುತ್ತಿದ್ದುದು ತವರಿಗೆ ಗೊತ್ತಿತ್ತು . ಆದರೆ ಹಾಗೆ 
ಮಾರದೆ ನಿರ್ವಾಹವೇ ಇರಲಿಲ್ಲ ; ಆ ದರಕ್ಕಿಂತ ಜಾಸ್ತಿಯಾದರೆ, ತಮಗೆ ಬತ್ರವೇ 
ಬೇಡ, ಸ್ನಾಕು ಕಂಡಾಪಟ್ಟೆ ಉಂಟು, ಮಾರ್ಕೆಟು ಡೌನಾಗಿದೆ ಎಂದು ಅಂಗಡಿಯವರು 
ಹೇಳಿದರೆ ತಾವೇನು ಮಾಡುವುದಕ್ಕಾಗುತ್ತದೆ, ತಮ್ಮ ಗರ್ಜ ನಿಲ್ಲುತ್ತದೆಯೇ ? ಎಂದು 
ಮುಂತಾಗಿ ಹೇಳಿದರು , ಅಕ್ಕಿಯ ರೂಪದಲ್ಲೇ ಮಜೂರಿ ಪಡೆಯುವ ಕೃಷಿಕೂಲಿಗಳ 


೧೬ | ಸಾಕ್ಷಿ 


ತಮ್ಮ ಉಪ್ಪು , ಮೆಣಸು , ಚಿಮಿಣಿಎಣ್ಣೆ ಇತ್ಯಾದಿ ಚಿಲ್ಲರೆ ಖರ್ಚುಗಳಿಗೆ, ತಮ್ಮ 
ಮಜೂರಿಯ ಒಂದು ಭಾಗವನ್ನು ಹಳ್ಳಿಯ ಚಿಲ್ಲರೆ ಅಂಗಡಿಯವರಿಗೆ ಮಾರಿದಾಗ 
ಅವರಿಗೂ ಹೀಗೆಯೇ ಮೋಸವಾಗುತ್ತದೆ. 


ಚಿಕ್ಕ ಮತ್ತು ತೀರ ಚಿಕ್ಕ ರೈತರಿಗೆ, ಹಾಗ ಕೃಷಿಕಾರ್ಮಿಕರಿಗೆ ನಾನಾ ರೀತಿಯ ನೆರವು 
ನೀಡಲು ಸರಕಾರ ಈ ಜಿಲ್ಲೆಯ ಸೇರಿ ರಾಜ್ಯದ ಎಂಟು ಜಿಲ್ಲೆಗಳಲ್ಲಿ ಸಣ್ಣ ರೈತರ 
ಅಭಿವೃದ್ಧಿ ಸಂಸ್ಥೆಯೊಂದನ್ನು ಪ್ರಾರಂಭಿಸಿದೆ ; ಚಿಕ್ಕ ರೈತರ ಕೃಷಿ ಸಾಲದ ಅಗತ್ಯ 
ಗಳನ್ನು ಪೂರೈಸುವ ಆಶ್ವಾಸನೆ ಕೊಡುತ್ತಿದೆ. ಕೃಷಿಯೇತರ ಅನ್ಯ ಉದ್ಯೋಗಗಳನ್ನೂ 
ಅವರಿಗೆ ಒದಗಿಸುವಂತಹ ಅರ್ಥವ್ಯವಸ್ಥೆಯೊಂದನ್ನು ಹಳ್ಳಿಗಳಲ್ಲಿ ರೂಪಿಸುವ ವರಾತ 
ಆಡುತ್ತಿದೆ. ಯಾವುದೇ ದರದ ಸಾಲವನ್ನಾಗಲೀ ಚಿಕ್ಕ ರೈತರು ತಮ್ಮ ಅಭಿವೃದ್ಧಿಯ 
ಬಂಡವಾಳವಾಗಿ ಉಪಯೋಗಿಸಿಕೊಳ್ಳಬಹುದಾದ ಸಾಧ್ಯತೆ ಎಷ್ಟು ? ಬಂಡವಾಳಷಾಹೀ 
ಕೇಂದ್ರೀಕರಣದತ್ತ ಧಾವಿಸುತ್ತಿರುವ ಅರ್ಥವ್ಯವಸ್ಥೆಯಲ್ಲಿ ಚಿಕ್ಕ ರೈತರಿಗೆ ಲಾಭದಾಯಕ 
ವಾದ ಉಪವೃತ್ತಿಗಳನ್ನು ಕಲ್ಪಿಸುವುದು ಸಾಧ್ಯವೆ ? ಹಾಗೆ ಸಾಧ್ಯವಿದ್ದರೆ ಈಗಾಗಲೆ ಈ 
ಜಿಲ್ಲೆಯ ಕಸುಬುಗಳಾದ ಗಾಣ, ನೇಯ್ಕೆ , ವರದ ಕೆಲಸ, ಬತ್ತ ಕುಟ್ಟುವ ಕೆಲಸ 
ವಂಂಂತಾದವು ಏಕೆ ಅವನತಿಯ ದಾರಿಯನ್ನು ಹಿಡಿದಿದ್ದಾನೆ ಎಂಬ ಚರ್ಚೆ ಸದ್ಯಕ್ಕೆ 
ಬೇಡ, ಚಿಕ್ಕ ರೈತರಿಗೆ ವಿಶೇಷ ನೆರವಿನ ಅಗತ್ಯವಿದೆ ಎಂಬುದನ್ನಂತೂ ಸರಕಾರ ತಿಳಿದು 
ಕೊಂಡಿದೆ. ಆದರೆ ಚಿಕ್ಕ ರೈತರಿಗೆ ಕೊಡಬೇಕಾಗಿರುವ ನೆರವಿನ ಬಗ್ಗೆ ನಿತ್ಯ ಹೇಳಿಕೆ 
ಗಳನ್ನು ಕೊಡುವ ಸರಕಾರ, ಚಿಕ್ಕ ರೈತರಿಂದಲೂ ಯಾಕೆ ಕಡ್ಡಾಯ ಲೆವಿ ವಸೂಲಿ 
ಮಾಡುತ್ತಿದೆ ಎಂಬುದು ಮಾತ್ರ ಅರ್ಥವಾಗುವುದಿಲ್ಲ . ಯಾವುದೇ ಮಾರುಕಟ್ಟೆಯ 
ಹೆಚ್ಚಳವನ್ನೂ ಬೆಳೆಯದ ರೈತನಿಂದ ಲೆವಿ ವಸೂಲು ಮಾಡುವುದೇ ಒಂದು ಅತಾರ್ಕಿಕ 
ಕವು. ಆದರೆ ವಾಸ್ತವದಲ್ಲಿ ಈಗ ಇರುವ ಲೆವಿ ಎತ್ತುವಳಿ ವ್ಯವಸ್ಥೆಯ ಭಾರವೆಲ್ಲ 
ಬಿದ್ದಿರುವುದು ಕೆಳ ಮಧ್ಯಮ ಮತ್ತು ಚಿಕ್ಕ ರೈತರ ಮೇಲೆ. ಕಳೆದ ಮೂರು ವರುಷ 
ಗಳಿಂದ ರಾಜ್ಯ ಸರಕಾರದ ಬತ್ತದ ಲೆವಿ ಎತ್ತುವಳಿಯ ದರಗಳು ಈ ಕೆಳಗಿನಂತಿವೆ . 


೧ ಪ್ರಥಮ ೦.೯೯ ಸೆಂಟ್ಸ್ ತನಕ - ಲೆವಿ ಇಲ್ಲ 
೨ ಪ್ರಥಮ ೧. ೦೦ ಎಕ್ರೆಗೆ - ೦ . ೫೦ ಕೆ. ಜಿ . 
೩ ೧.೦೧ ಎಕ್ರೆಯಿಂದ ೨.೦೦ ಎಕ್ರೆಯವರೆಗೆ ಎಕ್ರೆ ೧ ರ ದರ - ೧.೦೦ ಕ್ವಿಂಟಾಲ್ 
೪ ೨. ೦೧ ಎಕ್ರೆಯಿಂದ ೭. ೦೦ ಎಕ್ಕೆಯ ತನಕ ಎಕ್ರೆ ೧ ರ ದರ - ೧. ೫೦ ಕ್ವಿಂಟಾಲ್ 
೫ ೭. ೦೧ ಎಕ್ರೆಯಿಂದ ೧೨. ೦೦ ಎಕ್ರೆಯತನಕ ಎಕ್ರೆ ೧ ರ ದರ - ೩ . ೧೦ ಕ್ವಿಂಟಾಲ್ 
೬ ೧೨.೦೧ ಎಕ್ರೆಯಿಂದ ೧೭. ೦೦ ಎಕ್ರೆಯತನಕ ಎಕ್ರೆ ೧ ರ ದರ - ೩.೫೦ ಕ್ವಿಂಟಾಲ್ 
೭ ೧೭.೦೧ ಎಕ್ರೆಯಿಂದ ಮೀರಿದಲ್ಲಿ ಎಕ್ಕೆ ೧ ರ ದರ - ೪ .೫೦ ಕ್ವಿಂಟಾಲ್ 


ಸಾಕ್ಷಿ / ೧೭ 


ಉದಾ: 


( ಎ ) 


ವಿಸ್ತೀರ್ಣ 

೦.೯೯ 
೧. ೪೦ 
೧೯೦ 
೨. ೦ 
೨. ೪೦ 
೩ . ೦೦ 


ಲೆವಿ ಡಿಮಾಂಡು (ಕ್ವಿಂಟಾಲ್ ) 

ವಿನಾಯಿತಿ 
೦.೯೦ (O.೫೦ + ೦. ೪೦) 
೧.೪೦ (೧೫೦ + ೦ . ೯೦) 
೧. ೫೦ (೨೫೦ + ೧. 00) 
೨. ೧೦ ( ೧:೫೦ + ೦. ೬೦) 
೩ : ೦೦ ( ೧-೫೦ + ೧. ೫೦) 


ಕಳೆದ ಮೂರು ವರ್ಷಗಳಿಂದಲೂ ಇದೇ ಪ್ರಮಾಣವನ್ನೆ ಮುಂದುವರಿಸಿಕೊಂಡು ಬರ 
ಲಾಗಿದೆ. ಸರಕಾರದ ಲೆವಿಯ ಬೆಲೆಯ ದರಗಳೂ ಈ ಅವಧಿಯಲ್ಲಿ ಬದಲಾಗಿಲ್ಲ . ಲೆವಿ 
ಬತ್ತಕ್ಕೆ ಸರಕಾರ ಕೊಡುವ ಬೆಲೆ ಕ್ವಿಂಟಾಲಿಗೆ ೭೪- ೦೦ + ೫ - ೨೫ ( ಸಾಗಾಟದ ಮಜರಿ), 
ಒಟ್ಟು ರೂ . ೭೯ - ೨೫. ಈ ಬೆಲೆ ಯಾರಿಗಾದರೂ ಕಡಿಮೆ ಆಯಿತೆಂದು ನ್ಯಾಯವಾಗಿ 
ಆಕ್ಷೇಪಿಸಬಹುದು. ಆದರೆ ೧೯೬೬ ರಿಂದ ಸರಕಾರ ಪ್ರಾರಂಭಿಸಿರುವ ಕಡ್ಡಾಯ ಲೆವಿ 
ಎತ್ತುವಳಿಯ ಬಗ್ಗೆ ಯಾವುದೇ ತಾತ್ವಿಕ ಆಕ್ಷೇಪವೂ ಇರಲು ಸಾಧ್ಯವಿಲ್ಲ. ಆಹಾರ 
ಧಾನ್ಯದ ದಾಸ್ತಾನು, ಸಾಗಾಟ ಮತ್ತು ವರಾರುಕಟ್ಟೆಯನ್ನು ಸಂಪೂರ್ಣವಾಗಿ ಖಾಸಗಿ 
ಯವರ ಕೈಯಲ್ಲೇ ಬಿಟ್ಟರೆ ಏನಾದೀತು ಎಂಬುದನ್ನು ನಾವೆಲ್ಲರೂ ಅನುಭವಿಸಿಯೇ 
ತಿಳಿದಿದ್ದೇವೆ. ಸರಕಾರವೇ ರೈತರಿಂದ ನೇರವಾಗಿ ಆಹಾರಧಾನ್ಯವನ್ನು ಕೊಂಡುಕೊಂಡು, 
ಅದನ್ನು ದಾಸ್ತಾನು ಇರಿಸಿ ಮಾರುಕಟ್ಟೆಯಲ್ಲಿ ವಿಪರೀತ ಏರುಪೇರುಗಳಾಗದಂತೆ ತಡೆ 
ಹಿಡಿಯಲು ಆ ದಾಸ್ತಾನನ್ನು ಸೂಕ್ತವಾಗಿ ಬಳಸುವ ಲೆವಿ ಎತ್ತುವಳಿಯ ಹಿಂದಿರುವ 
ತತ್ವ ಸರ್ವಥಾ ನ್ಯಾಯಸಮ್ಮತ. ಆದರೆ ವಾಸ್ತವದಲ್ಲಿ ಸರಕಾರ ಲೆವಿ ವಂುಖಾಂತರ 
ವಶಪಡಿಸಿಕೊಳ್ಳುವ ಆಹಾರಧಾನ್ಯ , ಯಾವುದೇ ವರ್ಷ ಒಟ್ಟು ಮಾರುಕಟ್ಟೆಗೆ ಬರುವ 
ಆಹಾರಧಾನ್ಯದಲ್ಲಿ ತೀರ ಸಣ್ಣ ಪ್ರಮಾಣದ್ದಾಗಿರುವುದರಿಂದ ಮಾರುಕಟ್ಟೆಯ ಏರು 
ಪೇರುಗಳನ್ನು ಸಮತೋಲಕ್ಕೆ ತರುವುದು ಸರಕಾರಕ್ಕೆ ಎಂದೂ ಸಾಧ್ಯವಾಗುವುದಿಲ್ಲ. 
ಬೆಲೆ ಏರಿಕೆಯ ವರ್ಷಗಳಲ್ಲಂತೂ ಸರಕಾರ ತಾನಿರಿಸಿಕೊಂಡ ಅಲ್ಪ ಪ್ರಮಾಣದ ಲೆವಿ 
ಎತ್ತುವಳಿಯ ಗುರಿಯನ್ನೂ ಸಾಧಿಸುವುದಿಲ್ಲ ; ಈ ಕಾರಣ ಬಂದ ರೇಷನ್ ವಿತರಣೆಯ 
ವ್ಯವಸ್ಥೆಯ ಅಸ್ತವ್ಯಸ್ತವಾಗುತ್ತದೆ. ಲೆವಿ ಎತ್ತುವಳಿಯಲ್ಲಿ ಸರಕಾರ ತನ್ನ ಗುರಿ 
ಸಾಧಿಸುವುದು ಮಾರುಕಟ್ಟೆಯ ದರಗಳಿಗೂ ಲೆವಿ ದರಕ ವಿಶೇಷ ವ್ಯತ್ಯಾಸ ಕಾಣಿಸದ 
ಬೆಲೆ ಇಳಿತದ ವರ್ಷಗಳಲ್ಲಿ ಮಾತ್ರ . ಇಷ್ಟು ಎಕ್ರೆ ಜಮೀನಿರುವವರು ಇಷ್ಟು ಲೆವಿ 


ಬೆಲೆ ಏರಿಕೆಯ ವರ್ಷಗಳಧಿಸುವುದಿಲ್ಲ 
. ಈ ಕಾರಣದಲ್ಲಿ ಸರಕಾರ ತನ್ನ ? 


೧೮ | ಸಾಕ್ಷಿ 


ಕೊಡಬೇಕು ಎಂದು ಸರಕಾರ ನಿಗದಿ ಮಾಡಿರುವುದೇನೋ ಸರಿ, ಆದರೆ ವಸೂಲಿ 
ಮಾಡುವಾಗ ಮಾತ್ರ ಇಷ್ಟೇ ನಿಷ್ಠುರವಾಗಿ ವಸೂಲು ಮಾಡುವ ಒಂದು ವ್ಯವಸ್ಥೆ 
ಯನ್ನು ಸರಕಾರ ರೂಪಿಸಿಯೇ ಇಲ್ಲ. ಲೆವಿ ಡಿಮಾಂಡಂ ನೋಟೀಸುಗಳನ್ನು ಬರೆಯುವ 
ವರಂ ಗ್ರಾಮಲೆಕ್ಕಿಗರು. ಈ ನೋಟೀಸಿನಲ್ಲಿ ಪ್ರತಿಯೊಬ್ಬ ಲೆವಿ ಕಟ್ಟಬೇಕಾದ ರೈತನ 
ಹೆಸರು, ವಿಳಾಸ, ಆತನ ಜಮೀನಿನ ವಿವರ, ಆತ ತೆರಬೇಕಾದ ಲೆವಿಯ ಪ್ರಮಾಣ, ಮತ್ತು 
ಲೆವಿ ತಂದು ಸುರಿಯಬೇಕಾದ ಸ್ಥಳದ ವಿವರಗಳೆಲ್ಲ ಇರುತ್ತವೆ. ಯಾವ ಆಧಾರದ ಮೇಲೆ 
ಗ್ರಾಮಲೆಕ್ಕಿಗರು ಈ ಲೆವಿ ಡಿಮಾಂಡು ನೋಟೀಸುಗಳನ್ನು ಸಿದ್ಧಪಡಿಸುತ್ತಾರೆ ಎಂದು 
ನನಗೆ ಅನೇಕ ಸಲ ವಿಸ್ಮಯವಾಗಿದೆ. ಯಾಕೆಂದರೆ ಸರಕಾರ ಹಾಕಿಕೊಟ್ಟಿರುವ ಇಷ್ಟು 
ವಿಸ್ತೀರ್ಣದ ಬತ್ತದ ಜವಿನಿಗೆ ಇಷ್ಟು ಲೆವಿ ಎನ್ನುವ ಲೆಕ್ಕಾಚಾರವಂತೂ ಇವಕ್ಕೆ 
ಆಧಾರವಾಗಿರಲಿಲ್ಲ. ೧೫ - ೨೦ ಕ್ವಿಂಟಾಲ್ ಬತ್ತ ಲೆವಿ ಕಟ್ಟಬೇಕಾಗಿರುವ ರೈತರ ಮೇಲೆ 
ಕೇವಲ ೩ - ೪ ಕ್ವಿಂಟಾಲ್ ಲೆವಿ ವಿಧಿಸಿದ್ದನ್ನೂ , ಆದರೆ ೩ - ೪ ಕ್ವಿಂಟಾಲ್ ಬತ್ತ ಲೆವಿ 
ಕಟ್ಟಬೇಕಾದ ಚಿಕ್ಕ ರೈತರಿಗೆ ಮಾತ್ರ ವಿನಾಯಿತಿ ತೋರಿಸದೆ, ಅಷ್ಟನ್ನೇ ಅವರಿಂದಲೂ 
ವಸಲು ಮಾಡುತ್ತಿದ್ದುದೂ ವ್ಯಾಪಕವಾಗಿ ಕಾಣುತ್ತದೆ. ಲೆವಿಯ ಪ್ರಮಾಣಕ್ಕೂ 
ಜಮೀನಿನ ವಿಸ್ತೀರ್ಣಕ್ಕೂ ಹೆಚ್ಚಿನ ಸಂದರ್ಭಗಳಲ್ಲಿ ಯಾವುದೇ ಸಂಬಂಧವಿರುವುದಿಲ್ಲ. 
ಇದನ್ನು ಗ್ರಾಮಲೆಕ್ಕಿಗರೇ ಒಪ್ಪಿಕೊಳ್ಳುತ್ತಾರೆ. ಇದಕ್ಕೆ ಅವರು ಕೊಡುವ ಸಮಜಾಯಿಂ 
ಷಿಗಳು ಹೀಗಿವೆ, “ ಅವರ ರೆಕಾರ್ಡೆ ಹಾಗಿದ್ದರೆ ನಾವೇನು ಮಾಡುವುದಕ್ಕಾಗುತ್ತದೆ ? 
ನಾವು ಸರಿಯಾಗಿಯೇ ಲೆವಿ ಡಿಮಾಂಡು ಮಾಡಿದರೂ ಅವರು ತಾಲೂಕು ಆಫೀಸಿಗೆ 
ಹೋಗಿ ತಾಶೀಲ್ದಾರರನೆ ಮಣೆಗಾರರನ್ನೋ ನೋಡಿ ಅಷ್ಟಕ್ಕೆ ಇಳಿಸಿಕೊಂಡು ಬರು 
ತಾರೆ ; ತಮ್ಮಲ್ಲಿ ಬೆಳೆಯೇ ಆಗಿಲ್ಲ, ಎಲ್ಲ ಕರಟಿಹೋಯಿತು ಎಂದು ಮೇಲಿನವರನ್ನು 
ನಂಬಿಸುತ್ತಾರೆ ” ಇತ್ಯಾದಿ, ಲೆವಿ ದರ ಮತ್ತು ಮಾರುಕಟ್ಟೆಯ ದರಗಳ ವ್ಯತ್ಯಾಸ 
ವಿಪರೀತವಿರುವ ವರ್ಷಗಳಲ್ಲಂತೂ ಇಂತಹ ವಂಚನೆ ಇನ ಜಾಸ್ತಿಯಾಗಿರುತ್ತದೆ 
ಎಂಬುದನ್ನು ಗ್ರಾಮಲೆಕ್ಕಿಗರು ಒಪ್ಪಿಕೊಳ್ಳುತ್ತಾರೆ. ಈ ಕಾರಣಗಳಿಂದಲೇ ಮೊದಲು 
ತಿಳಿಸಿದ ಲೆವಿ ದರಗಳಿಗೆ ಅನುಗುಣವಾಗಿ ಲೆವಿ ವಸೂಲಿ ಮಾಡಿದರೆ ಎಷ್ಟು ಲೆವಿ ವಸೂಲಿ 
ಯಾಗಬೇಕೋ , ಅಷ್ಟು ಎಂದೂ ಆಗುವುದಿಲ್ಲ . 


ಉದಾಹರಣೆಗೆ ಈ ಜಿಲ್ಲೆಯಲ್ಲಿ ಈ ವರ್ಷ ಸರಕಾರ ಲೆವಿ ಮುಂಖಾಂತರ ೧೬೪೬೨೦ 
ಕ್ವಿಂಟಾಲ್ ಬತ್ಯ ಸಂಗ್ರಹಿಸುವ ಗುರಿ ಇರಿಸಿಕೊಂಡಿದೆ. ಆದರೆ ದ. ಕ. ಜಿಲ್ಲೆಯ ಕೃಷಿ 
ಹಿಡುವಳಿಗಳ ಅಂಕಿಸಂಖ್ಯೆಗಳನ್ನು ಪರಿಶೀಲಿಸಿದ ಯಾರಿಗೇ ಆಗಲಿ, ಆ ಹಿಡುವಳಿಗಳಲ್ಲಿ 
ಎಲ್ಲವೂ ಬತ್ತದ ಕೃಷಿಯ ಹಿಡುವಳಿಗಳಲ್ಲವಾದರೂ , ನಿಷ್ಟುರವಾಗಿ ಲೆವಿ ವಸೂಲಿ 
ನಡೆದಿದ್ದರೆ, ಮೇಲಿನ ಸಂಖ್ಯೆಗಿಂತ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಲೆವಿ ಸಂಗ್ರಹವಾಗ 
ಬೇಕಿತ್ತು ಎನ್ನಿಸದೆ ಇರದು. ಈ ವರ್ಷ ಈಗಾಗಲೇ ಸರಕಾರ, ತನ್ನ ಲೆವಿ ಎತ್ತುವಳಿಯ 


ಸಾಕ್ಷಿ / ೧೯ 


ಗುರಿಯನ್ನು ಹೆಚ್ಚು ಕಡಿಮೆ ಸಂಪೂರ್ಣ ಸಾಧಿಸಿದೆ, ಲೆವಿ ದರಕ್ಕೂ ಮುಕ್ತ ಮಾರುಕಟ್ಟೆಯ 
ದರಕ್ಕೂ ಹಿಂದಿನ ವರ್ಷಗಳಲ್ಲಿ ಇದ್ದಷ್ಟು ವಿಪರೀತ ವ್ಯತ್ಯಾಸ ಈ ವರ್ಷ ಇಲ್ಲದಿರುವುದು 
ಇದಕ್ಕೆ ಒಂದು ಕಾರಣ. ಜೊತೆಗೆ ಭೂಸುಧಾರಣೆಯ ಕಾನೂನಿನ ದೃಷ್ಟಿಯಿಂದ ಲೆವಿ 
ನೋಟೀಸು, ಲೆವಿ ರಶೀದಿಗಳಿಗೆ ಈ ವರ್ಷ ಎಲ್ಲಿಲ್ಲದ ಮಹತ್ವ ಬಂದಿದೆ. ಯಾಕೆಂದರೆ 
ಟಿಬನಲ್ಲಂಗಳ ಮುಂದೆ ಭೂಮಿಯ ಒಡೆತನದ ಬಗ್ಗೆ ಇವೂ ಅಧಿಕೃತ ದಾಖಲೆಗಳೇ 
ಆಗಿವೆ. ಲೆವಿ ಎಂದರೆ ಶಾಪ ಹಾಕುತ್ತಿದ್ದ ಅನೇಕರು ಈ ವರ್ಷ ತಾವಾಗಿಯೇ ಬಂದು 
ಭವಿಯ ವಿವರಗಳನ್ನು ಕೊಟ್ಟು ತಮಗೇ ಲೆವಿ ಹಾಕಬೇಕೆಂದು ತಮ್ಮೊಡನೆ 
ದಮ್ಮಯ್ಯ ಹಾಕಿದ್ದುದಾಗಿ ಅನೇಕ ಗ್ರಾಮಲೆಕ್ಕಿಗರು ನನಗೆ ತಿಳಿಸಿದ್ದಾರೆ. ಇದೇನೂ 
ಸ್ವಯಂಪ್ರೇರಣೆಯ ಸೇವಾ ಮನೋಧರ್ಮದ ಉತ್ಸಾಹವಲ್ಲ. ಯಾಕೆಂದರೆ ಈ ವರ್ಷ 
ಮುಕ್ತ ಮಾರುಕಟ್ಟೆಯ ಬೆಲೆ ಈ ಸಮಯದಲ್ಲಿ, ಅಂದರೆ ಲೆವಿ ಎತ್ತುವಳಿಯಂ 
ಅಕ್ಟೋಬರ್ ನವೆಂಬರ್ ತಿಂಗಳುಗಳಲ್ಲಿ, ಲೆವಿ ದರಕ್ಕಿಂತ ಐದರಿಂದ ಹತ್ತು ರೂಪಾಯಿ 
ಗಳ ವರೆಗೆ, ( ಬತ್ತದ ದರ್ಜೆಗೆ ಅನುಗುಣವಾಗಿ) ಜಾಸ್ತಿಯೇ ಇತ್ತು . 


ಬೆಲೆ ಏರಿಕೆಯ ವರುಷಗಳಲ್ಲಿ ಮಾತ್ರ ಸರಕಾರ ತಾನಿರಿಸಿಕೊಂಡ ಲೆವಿ ಎತ್ತುವಳಿಯ 
ಗುರಿಯನ್ನು ವಂಂಟ್ಟುವುದೇ ಇಲ್ಲ. ಇದಕ್ಕೆ ಕಾರಣವೆಂದರೆ ಮುಕ್ತ ಮಾರುಕಟ್ಟೆಯಂ 
ಆಕರ್ಷಕ ಬೆಲೆಗಳಿಗೆ ಮನಸೋತಶ್ರೀಮಂತ ರೈತರು, ಲೆವಿ ಕೊಡದೆ ಇರುವುದು . ಹೀಗೆ 
ಕೊಡದೆ ಇದ್ದರೆ ಏನೂ ಆಗುವುದಿಲ್ಲ ಎನ್ನುವುದು ಈ ರೈತರಿಗೆ ಚೆನ್ನಾಗಿ ಗೊತ್ತಿದೆ; 
ಅಕಸ್ಮಾತ್ ಏನಾದರೂ ಆದರೆ ಅವರಿಂದ ತಪ್ಪಿಸಿಕೊಳ್ಳುವ ಉಪಾಯಗಳೂ ಅವರಿಗೆ 
ಗೊತ್ತಿರುತ್ತವೆ. ಲೆವಿ ವಸಲಿ ಸರಿಯಾಗಿ ಆಗದಿದ್ದರೆ ಸಂಬಂಧಪಟ್ಟವರ ಮೇಲೆ 
ಮೊದಲ ಕ್ರಮಂ ಜ್ಯಾರಿ ಮಾಡಬೇಕಾದವರು ಗ್ರಾಮಲೆಕ್ಕಿಗರು. ಇವರು ಇದರ ತಂಟೆಗೇ 
ಹೋಗುವುದಿಲ್ಲ ; ಇವರ ಮೇಲಿನವರು ಇದನ್ನು ವಿಚಾರಿಸುವುದೂ ಇಲ್ಲ. ಲೆವಿ ತಪ್ಪಿಸು 
ವವರ ಮೇಲೆ ಯಾಕೆ ಕ್ರಮ ಕೈಗೊಳ್ಳುವುದಿಲ್ಲ ಎಂದು ಕೇಳಿದರೆ ಗ್ರಾಮಲೆಕ್ಕಿಗರು 
ಅವರದ್ದೇ ಗೋಳುಹೇಳಿಕೊಳ್ಳುತ್ತಾರೆ; ಇದನ್ನೆಲ್ಲ ತಲೆಗೆ ಹಚ್ಚಿಕೊಳ್ಳುವುದು ಬಿಡಿ, 
ವೆ ತಂರಿಸಿಕೊಳ್ಳುವುದಕ್ಕೂ ಅವರಿಗೆ ಪುರುಸೊತ್ತಿರುವುದಿಲ್ಲವಂತೆ, ಕಂಟುಂಬ 
ಯೋಜನೆಗೆ ಕೇಸುಗಳನ್ನು ಒಟ್ಟು ಮಾಡಿ ಕೊಡುವುದರಿಂದ ಹಿಡಿದು ಮನೆ ಕಂದಾಯ 
ವಸೂಲಿಯವರೆಗೆ ಎಲ್ಲ ಸರಕಾರೀ ಕೆಲಸಗಳನ್ನೂ ಆತನ ತಲೆಗೆ ಹಚ್ಚಲಾಗುತ್ತದೆ. 
ಲೆವಿ ಕೊಡದವರ ಮೇಲೆ ಕೇಸು ಹಾಕಿದರೆ ಕೋರ್ಟಿನಲ್ಲಿ ಮೊದಲ ಸಾಕ್ಷಿ ( first 
witness ) ಆಗಿ ಹೋಗಬೇಕಾದದ್ದು ಇವರೆ, ಇದಕ್ಕೆ ವಿಶೇಷ ಪ್ರಯಾಣಭತ್ಯೆ ಇತ್ಯಾದಿ 
ಏನೂ ಇಲ್ಲವಂತೆ, ಹೀಗಾಗಿ ಯಾವ ಗ್ರಾಮಲೆಕ್ಕಿಗನೂ ಲೆವಿ ಕೊಡದವರ ಮೇಲೆ 
ತಾನಾಗಿಯೇ ಯಾವ ಕ್ರಮವನ ಕೈಗೊಳವಗೋಜಿಗೇ ಹೋಗುವುದಿಲ್ಲ. ಎಲ್ಲೆ 
ಅಕಸ್ಮಾತ್ತಾಗಿ ಎ , ಸಿ, ಗೆ , ತಾಶೀಲ್ದಾರರಿಗೆ ಸ್ಪೂರ್ತಿ ಬಂದು, ಯಾವುದಾದರೂ 


೨೦ | ಸಾಕ್ಷಿ 


ಹಳ್ಳಿಗೆಜೀಪು ಸಮೇತ ನುಗ್ಗಿ , ಲೆವಿ ರೆಕಾರ್ಡುಗಳನ್ನು ತರಿಸಿ ರೈತರ ಮನೆಗಳನ್ನು 
ಜಪ್ತಿ ಮಾಡಿ, ನಿಜವಾದ ಬೆಳೆಯ ಪ್ರಮಾಣ ಬೆಳಕಿಗೆ ಬಂದಾಗ ಮಾತ್ರ ಇಂತಹ ಕ್ರಮ 
ಗಳು ಪ್ರಾರಂಭವಾಗುತ್ತದೆ ; ಅಥವಾ ಸ್ಥಳದಲ್ಲೇ ಜುಲ್ಮಾನೆ ಸಮೇತ, ಸರಿಯಾದ 
ಪ್ರಮಾಣದ ಲೆವಿ ವಸಲಾಗುತ್ತದೆ. 


ಇಲ್ಲದಿದ್ದರೆ ತಪ್ಪಿತಸ್ಥರ ಬಗ್ಗೆ ಏನೂ ಆಗುವುದಿಲ್ಲ. ಹೀಗೆ ನೌಕರಷಾಹಿಯು ಅದಕ್ಷತೆ, 
ಮತ್ತು ಭ್ರಷ್ಟಾಚಾರಗಳಿಗೆ, ಕಾನೂನುಉಲ್ಲಂಘನೆಗೆ ಕಾನೂನನ್ನು ಜಾರಿಗೆ ತರಬೇಕಾದ 
ವರೇ ಅವಕಾಶ ಮಾಡಿಕೊಡುವ ಆಡಳಿತ ವ್ಯವಸ್ಥೆಯ ದೌರ್ಬಲ್ಯಕ್ಕೆ - ಗನ್ನಾರ್ 
ಮಿರ್ದಾಲ್ ನಮ್ಮ ಆಡಳಿತ ಯಂತ್ರದ ಬಗ್ಗೆ ನಾಮಕರಣ ಮಾಡಿರುವ “Soft State ” ನ 
ವಿಕೃತಿಗಳಿಗೆ, ಸರಕಾರದ ಲೆವಿ ಎತ್ತುವಳಿ ಒಂದು ಒಳ್ಳೆಯ ಉದಾಹರಣೆ. . 


ಆದರೆ ಈ ಬಗ್ಗೆ ಸರಕಾರವನ್ನು ವಂಚಿಸುವುದು ಚಿಕ್ಕ ರೈತರಿಗೆ ಮಾತ್ರ ಸಾಧ್ಯವಾಗುವು 
ದಿಲ್ಲ, ಚಿಕ್ಕ ರೈತರ ಎದೆಯಲ್ಲಿ ಭಯ ಹುಟ್ಟಿಸುವುದಕ್ಕೆ ಎ. ಸಿ. ಅಥವಾ ತಾಶೀಲ್ದಾರರೇ 
ಬೇಕೆಂದಿಲ್ಲ . ಗ್ರಾಮಲೆಕ್ಕಿಗ ಕಣ್ಣು ಕೆಂಪು ಮಾಡಿದರೂ ಸಾಕು ; ಮಾರನೆಯ ದಿನ ಬತ್ರ 
ಬಂದು ಗೋಡೌನಿಗೆ ಬೀಳುತ್ತದೆ. ತಾವಾಗಿಯೇ , ತಾವು ಕೊಡಬೇಕಾದಷ್ಟು ಲೆವಿ 
ಯನ್ನು , ಆಪ್ತ ಕಾಲದಲ್ಲಿ ತಕರಾರಿಲ್ಲದೆ ತಂದು ಹಾಕುವುದರಲ್ಲಿಯೂ ಚಿಕ್ಕ ರೈತರೇ 
ವಂಂಂದಂ ಎಂಬಂದ ಅನೇಕ ಗ್ರಾಮಲೆಕ್ಕಿಗರ ಅನುಭವವಾಗಿದೆ. ಹೀಗೆ ಚಿಕ್ಕ ರೈತರು 
ಮಾರುಕಟ್ಟೆಯ ಹೆಚ್ಚಳವನ್ನೇ ಬೆಳಸದ ರೈತರಾಗಿದ್ದರೂ ಅವರ ಮೇಲೆ ಲೆವಿ ಹೊರಿಸ 
ಲಾಗುತ್ತಿದೆ. ಅವರು ಕೊಡುವ ಲೆವಿಯ ಪ್ರಮಾಣ ಕಡಿಮೆಯಾದರೂ ನಷ್ಟದ ತೀವ್ರತೆ 
ಮಾತ್ರ ಅವರಿಗೇ ಜಾಸ್ತಿ . ಏಳು ಎಕ್ರೆ ಜಮೀನಳ್ಳವನೂ ಮರೇ ಕ್ವಿಂಟಾಲ್ ಬತ್ತ 
ಲೆವಿ ಕಟ್ಟುವಾಗ ವರಂಎಕ್ರೆ ಜಮೀನುಳ್ಳವನೂ ಅಷ್ಟೇ ಲೆವಿ ಕೊಡಬೇಕಾದ ಪರಿ 
ಸ್ಥಿತಿಯಲ್ಲಿ ಈ ವ್ಯವಸ್ಥೆಯ ಭಾರವೆಲ್ಲ ಮೂರು ಎಕ್ರೆ ಜಮೀನುಳ್ಳವನ ಮೇಲೆಯೇ 
ಬೀಳುತ್ತದೆ. ಒಟ್ಟು ಲೆವಿ ಸಂಗ್ರಹದಲ್ಲಿಯ ಈ ಚಿಕ್ಕ ರೈತರು ಕೆಟ್ಟ ಲೆವಿಯಂ 
ಪ್ರಮಾಣವೇ ಜಾಸ್ತಿ ಆಗುತ್ತದೆ. 


ಇಂತಹ ರೈತರಿಗೆ ಸ್ಕರವೇ ಅಭಿವೃದ್ಧಿ ಸಂಸ್ಥೆಯೊಂದನ್ನು ಪ್ರಾರಂಭಿಸಿರುವ ಸರಕಾರ, 
ಇವರಿಗೆ ನೆರವು ನೀಡುವ ನಿಟ್ಟಿನಲ್ಲಿ ಮೊದಲು ಐದು ಎಕ್ರೆಗಳ ಒಳಗಿನ ಎಲ್ಲ ಹಿಡುವಳಿ 
ದಾರರಿಗೆ ಲೆವಿ ಮನ್ನಾ ಮಾಡುವುದು, ಮತ್ತು ಮಾರುಕಟ್ಟೆಯ ಹೆಚ್ಚಳವನ್ನು ಬೆಳೆ 
ಯುವ ವಂಧ್ಯಮ ಶ್ರೀಮಂತ ರೈತರಿಂದ, ಈ ಕೊರತೆಯನ್ನು ಭರ್ತಿಮಾಡಿಕೊಳ್ಳುವುದು 
ಅತ್ಯಂತ ಯೋಗ್ಯವಾದ ಕ್ರಮ . ಇಲ್ಲದಿದ್ದರೆ, ಬಡರೈತರ ಜೀವನ ವಂಟ್ಟ ಏರಿಸುವ 
ಆಶ್ವಾಸನೆ ಕೊಡುವುದು, ಆದರೆ ಮಾರುಕಟ್ಟೆಯ ದರಗಳಿಗಿಂತ ಕಡಿಮೆ ದರದಲ್ಲಿ 


ಸಾಕ್ಷಿ | ೨೧ 


ಅವರಿಂದ ಕಡ್ಡಾಯ ಲೆವಿ ವಸೂಲು ಮಾಡುವುದು -- ಅದೂ ಶ್ರೀಮಂತ ರೈತರು ತಾವು 
ಕೆಡಬೇಕಾದಷ್ಟನ್ನು ಕೆಡದೆ ತಪ್ಪಿಸಿಕೊಳ್ಳುವಾಗ - ವಿರೋಧಾಭಾಸವಾಗುತ್ತದೆ. 


ಆದರೆ ನಮ್ಮ ಪತ್ರಿಕೆಗಳು ಮತ್ತು ಅನೇಕ ಶಾಸಕರು ಮಾಡಿರುವಂತೆ, ಕಡ್ಡಾಯ ಲೆವಿ 
ಯನ್ನು ಚಿಕ್ಕ ರೈತರ ಒಂದು ದೊಡ್ಡ ಸಮಸ್ಯೆ ಎಂದು ಉತ್ತೇಕ್ಷಿಸುವುದು ಮಾತ್ರ 
ಸಲ್ವಥಾಸಲ್ಲದು. ಚಿಕ್ಕ ರೈತರಿಗೆಲ್ಲ ಲೆವಿ ಮನ್ನಾ ಮಾಡಲಾಗಿದೆ ಎಂದುಊಹಿಸೋಣ; 
ಚಿಕ್ಕ ರೈತರು ವಂಕ ಮಾರುಕಟ್ಟೆಯಲ್ಲಿ ಮಾರಿದಾಗ, ಅವರಿಗೆ ಸಗಟು ಮಾರಾಟದ 
ಕೊಳ್ಳುವ ದರೆಗಳೇ ದೊರೆಯುತ್ತವೆ ಎಂದ ಮತ್ತು ಈ ದರಗಳು ನಮ್ಮ ಪತ್ರಿಕೆ 
ಗೆಳ ಭಾಷೆಯಲ್ಲಿ ಬೆಳೆಗಾರನಿಗೆ ಆಕರ್ಷಕವಾಗುವ ” ದರಗಳೇ ಆಗಿವೆ ಎಂದು ಊಹಿಸಿ. 
ಕೆಳೋಣ. ಚಿಕ್ಕ ರೈತರು ಮಾರುಕಟ್ಟೆಯಲ್ಲಿ ಮಾರಬಹುದಾದದ್ದು ಎಷ್ಟನ್ನು ? 
ಬಹಳಷ್ಟು ಚಿಕ್ಕ ರೈತರು ಕೊಯಿಲಾದ ತಕ್ಷಣ ಮಾರಿದರೆ, ಬೇಸಿಗೆ ಮತ್ತು ವಂಳೆಗಾಲ 
ಗಳಲ್ಲಿ ಅವರಿಗೆ ಮಾರುಕಟ್ಟೆಯಲ್ಲಿ ಆಹಾರಧಾನ್ಯಗಳನ್ನು ಕೊಂಡು ತರಲೇಬೇಕಾದ 
ಪರಿಸ್ಥಿತಿ ಬರುತ್ತದೆ. ಈ ಪರಿಸ್ಥಿತಿಯಲ್ಲಿ ಯಾವ “ ಆಕರ್ಷಕ ಬೆಲೆ ' ಗೇ ಇವರು 
ಮಾರಿದರೂ ಇವರಿಗಾಗುವ ಲಾಭವೇನು ? ಅಲ್ಲದೆ ಇವರು ಮಾರಿದ ಬೆಲೆಗೇ ಯಾವ 
ಚಿಲ್ಲರೆ ವರ್ತಕನಾದರೆ ಇವರಿಗೆ ಬೇಕಾದಾಗ ಅಕ್ಕಿ ಅಳೆಯುತ್ತಾನೆಯೆ ? ಹೀಗೆ ಚಿಕ್ಕ , 
ಕೆಳಮಧ್ಯಮ ರೈತರು ಎಷ್ಟನ್ನು ಬೆಳೆಯಬಲ್ಲರಂ, ಬೆಳೆದದ್ದರಲ್ಲಿ ಎಷ್ಟನ್ನು ಎಂತಹ ಸನ್ನಿ 
ವೇಶದಲ್ಲಿ, ಯಾವ ಋತುವಿನಲ್ಲಿ ಮಾರಬಲ್ಲರು ಎಂದು ವಸ್ತುನಿಷ್ಠವಾಗಿ ಯೋಚಿಸಿ 
ದಾಗ ಇವರ ಬಡತನಕ ಆಹಾರಧಾನ್ಯದ ಮಾರುಕಟ್ಟೆಯ ಕೊಳ್ಳುವ ಬೆಲೆಗಳಿಗೂ 
ಯಾವುದೇ ಸಂಬಂಧವಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತದೆ. ಆಹಾರಧಾನ್ಯಗಳ ಬೆಲೆ 
ಕುಸಿತದಿಂದ ಕಂಗಾಲಾಗಿರುವ, “ರೈತರ ಬಗ್ಗೆ ಭಾಷಣ ಕೊರೆದ ಶಾಸಕರು, ಮತ್ತು 
ಲೇಖನಗಳನ್ನು ಬರೆದ ಪತ್ರಕರ್ತರು, ರೈತನಿಗೆ “ನ್ಯಾಯಬೆಲೆ ದೊರೆಯುತ್ತಿಲ್ಲ. 
ಎಂದೇ ಹೇಳಿದರು . ಆದರೆ ಯಾರೂ ನ್ಯಾಯಬೆಲೆ ಎಷ್ಟು ಎಂಬುದನ್ನು ಮಾತ್ರ ಹೇಳ 
ಲಿಲ್ಲ ; ಅದು ಆತನಿಗೆ ದೊರೆಯುವ ಬಗೆ ಹೇಗೆ ಎಂಬುದನ್ನೂ ಹೇಳಲಿಲ್ಲ. ಈ ಜಿಲ್ಲೆ 
ಯಲ್ಲಿ ಅಕ್ಕಿಯಂ ಬೆಲೆ, ಮಾರುಕಟ್ಟೆಯಲ್ಲಿ ಕ್ವಿಂಟಾಲಿಗೆ ರೂ . ೩೦೦ ನ್ಯೂ ದಾಟಿದ್ದ 
ದಿನಗಳು ನವಂಗಿನ್ನೂ ನೆನಪಿವೆ . ಆದರೆ ಈ ಜಿಲ್ಲೆಯ ಬಡರೈತರಿಗೆ ಮಾತ್ರ ಈ ದರ 
ಗಳು ಖುಷಿ ಕೊಡಲಿಲ್ಲ. ೩೦೦ ರೂ . ಹೋಗಲಿ, ಕ್ವಿಂಟಾಲಿಗೆ ಸಾವಿರ ರೂ . ಗಳಾದರೂ 
ಇವರಿಗೆ ಅದರಿಂದ ಏನೇನ ಲಾಭವಾಗುವುದಿಲ್ಲ. “ರೈತರು ”, “ ಬೆಳೆಗಾರನಿಗೆ ಆಕರ್ಷಕ 
ಬೆಲೆಗಳು ” ಇತ್ಯಾದಿ, ದೇಶಾವರಿಯ ಮಾತುಗಳನ್ನು ಉದುರಿಸುವವರು ನಮ್ಮ ಆಹಾರ 
ಧಾನ್ಯಗಳ ಕೃಷಿ ವ್ಯವಸ್ಥೆ ಭೂಹೀನರು, ತೀರ ಚಿಕ್ಕ ರೈತರು, ಮಧ್ಯಮ , ಶ್ರೀಮಂತ 
ರೈತರು - ಹೀಗೆಶ್ರೇಣೀಕೃತ ವ್ಯವಸ್ಥೆಯಾಗಿದ್ದು , ಆಹಾರಧಾನ್ಯಗಳನ್ನು ಕೊಳ್ಳುವವ 


೨೨ | ಸಾಕ್ಷಿ 


ರಲ್ಲಿಯೂ ಬಹುತೇಕ ಜನ ಕಡುಬಡವರೇ ಆಗಿರುವ ಸನ್ನಿವೇಶದಲ್ಲಿ ಯಾವ ವಸ್ತು 
ವಿಗೂ "ನ್ಯಾಯಬೆಲೆ ” ಎಂಬುದಿಲ್ಲ ಎನ್ನುವ ಸತ್ಯವನ್ನು ಗಮನಿಸುವುದೇ ಇಲ್ಲ . 


ಈ ಸಂದರ್ಭದ ನವ ಆಹಾರ ಮಾರುಕಟ್ಟೆಯ ಇನ್ನೊಂದು ವೈಶಿಷ್ಟ್ಯವನ್ನೂ 
ನಾವು ಇಲ್ಲಿ ಗಮನಿಸಬೇಕು. ಸಾಂಪ್ರದಾಯಿಕ ಅರ್ಥಶಾಸ್ತ್ರ ಜೀವನಾವಶ್ಯಕ ವಸ್ತು 
ಗಳೆಂದು ಪರಿಗಣಿತವಾದ ವಸ್ತುಗಳ ಮಾರಾಟಕ್ಕೆ ಬೆಲೆಗಳ ಏರಿಳಿತದಿಂದ ಏನೂ 
ಪರಿಣಾಮವಿಲ್ಲ ಎಂದು ಹೇಳುತ್ತದೆ. ಉದಾಹರಣೆಗೆ ಅಕ್ಕಿಯ ಬೆಲೆ ಎಷ್ಟು ಏರಿದರೂ 
ಅದನ್ನು ಕೊಂಡು ತರದೆ ವಿಧಿಯಿಲ್ಲ. ಉಳಿದ ವಸ್ತುಗಳನ್ನು ಕೊಳ್ಳುವುದನ್ನು ಕಡಿಮೆ 
ಮಾಡಿ ಆದರೂ ಅಕ್ಕಿ ಕೊಳ್ಳಲೇಬೇಕು. ಆದರೆ ಅಕ್ಕಿಯ ಬೆಲೆ ತೀರಾ ಕುಸಿದರೆ, ಯಾರೂ 
ಅದನ್ನು ಒಂದು ಮಿತಿಮೀರಿ ತಿನ್ನಲಾರರು. ಆದ್ದರಿಂದ ಅಕ್ಕಿಯ ಮಾರಾಟಕ್ಕೆ ಬೆಲೆಗಳಿಗೆ 
ಸ್ಪಂದಿಸುವ, ಗಂಣವಿರುವುದಿಲ್ಲ. ಆದರೆ ಇದೇ ಮಾತನ್ನು ಒಂದು ಬಾಟಲ್ ಬೀರು, 
ಅಥವಾ ಸಿನೆಮಾ ಟಿಕೀಟು, ಅಥವಾ ಟೆರಿಲಿನ್ ಬಟ್ಟೆಯ ತುಂಡು - ಇವುಗಳ 
ಮಾರಾಟದ ಬಗ್ಗೆ ಹೇಳಲಾಗುವುದಿಲ್ಲ. ಇವುಗಳ ಮಾರಾಟಕ್ಕೆ ಬೆಲೆಗಳಿಗೆ ಅನುಗುಣವಾಗಿ 
ಏರಿಳಿತವಾಗುವ, ಬೆಲೆಗಳಿಗೆ ಸ್ಪಂದಿಸುವ (Elasticity ) ಗುಣವಿದೆ. ಇದು ಪಠ್ಯಪುಸ್ತಕದ 
ಅರ್ಥಶಾಸ್ತ್ರ . ಆದರೆ ನಮ್ಮಲ್ಲಿ ಮಾತ್ರ ಅಕ್ಕಿಯ ಮಾರಾಟಕ್ಕೂ ಬೆಲೆಗಳಿಗೆ ಸ್ಪಂದಿ 
ಸುವ ವಿಕೃತ ಗುಣವಿದೆ. ಒಂದು ಸಾವಿರ ರೂಪಾಯಿಯ ಮಾಸಿಕ ವರಮಾನವಿರುವ 
ಕುಟುಂಬದ ಅಕ್ಕಿಯ ಕೊಳ್ಳುವಿಕೆ ಮಾರುಕಟ್ಟೆಯ ಬೆಲೆಗಳಿಗೆ ಸ್ಪಂದಿಸದೆ ಹೋಗ 
ಬಹುದು. ಆದರೆ ತಿಂಗಳಿಗೆ ನೂರುರೂಪಾಯಿ ವರಮಾನವಿರುವ ಕುಟುಂಬಕ್ಕೆ ಮಾತ್ರ 
ಅಕ್ಕಿಯ ಬೆಲೆಯಲ್ಲಿ ತುಸು ಏರಿಕೆಯಾದರೂ ಅರೆಹೊಟ್ಟೆಯ ಪಾಡಂ ಖಾತ್ರಿ . 
ಯಾಕೆಂದರೆ ಏರಿದ ಬೆಲೆಗಳಲ್ಲಿ ಅಕ್ಕಿ ಕೊಂಡುಕೊಳ್ಳಲು, ಇವರು ತಡೆಹಿಡಿಯಬಹು 
ದಾದ ಇತರ ಯಾವ ಖರ್ಚಿನ ಬಾಬೂ ಇವರಲ್ಲಿರುವುದಿಲ್ಲ . ಒಂದು ಸಾವಿರ ರೂಪಾಯಿ 
ವರಮಾನವಿರುವ ಕಂಟಂಂಬದ ಆಹಾರ ಸೇವನೆಯ ಪ್ರಮಾಣ , ಆಹಾರದ ಬೆಲೆಗಳಿಗೆ 
ಅನುಗುಣವಾಗಿ ಹೆಚ್ಚು ಕಡಿಮೆ ಆಗುವುದಿಲ್ಲ . ಈ ಕುಟುಂಬದ ಬೇಡಿಕೆ , ಬೆಲೆಗಳಿಗೆ 
ಸ್ಪಂದಿಸುವುದಿಲ್ಲ. ಆದರೆ ನೂರುರೂಪಾಯಿ ವರಮಾನವಿರುವ ಕುಟುಂಬದ ಆಹಾರದ 
ಕೊಳ್ಳುವಿಕೆಯ ಪ್ರಮಾಣ ಮಾತ್ರವಲ್ಲ ಎಷ್ಟೋ ವೇಳೆ ಏನನ್ನಾದರೂ ಈ ಕುಟುಂಬ 
ಆಹಾರವಾಗಿ ಸೇವಿಸೀತೋ ಇಲ್ಲವೋ ಎಂಬುದನ್ನು ಕೂಡಾ ಆಹಾರಧಾನ್ಯದ ಬೆಲೆಗಳೇ 
ನಿರ್ಧರಿಸುವಷ್ಟು ಇವರ ಬೇಡಿಕೆ ಬೆಳೆಗಳಿಗೆ ಸೂಕ್ಷ್ಮ ಸಂವೇದಿಯಾಗಿರುತ್ತದೆ. ಆಹಾರ 
ಧಾನ್ಯಗಳ ಬೆಳೆಯುವಂಟ್ಟಿಗೆ “ರೈತರು ” ಎಂದು ಮಾತು ಪ್ರಾರಂಭಿಸುವುದು ಹೇಗೆಮೂರ 
ತನವೋ , ಮಾರುಕಟ್ಟೆಯ ಮಟ್ಟಿಗೆ “ಕೊಳುವವರು , ಗಿರಾಕಿಗಳು , ಬಳಕೆದಾರರು ” ಹೀಗೆ 
ಸಾರಾಸಗಟಾಗಿ ಮಾತನಾಡುವುದೂ ಅಷ್ಟೇ ಮುರ್ಖತನ. ನಮ್ಮ ಅರ್ಥವ್ಯವಸ್ಥೆಯ 
ವಾಸ್ತವ, ಇಂತಹರೆಡ್ರೋಲರ್ ಭಾಷೆಯ ತೆಕ್ಕೆಗೆ ಒಗ್ಗದಷ್ಟು ಜಟಿಲವಾಗಿದೆ. 


ಸಾಕ್ಷಿ / ೨೩ 


ಮೇಲುನೋಟಕ್ಕೆ ಒಮ್ಮೆಗೇ ಕಾಣಿಸಿಕೊಳ್ಳದ್ದು , ಸರಳವಾಗಿ ಸಲೀಸಾಗಿ ಹೇಳಲು ಬಾರ 
ದಂತಹದ್ದು , ವಾಸ್ತವದಲ್ಲಿಯೂ ಇಲ್ಲವೆಂಬ ಮನಸ್ಸಿನ ಅಪಾಯಕಾರೀ ಪ್ರವೃತ್ತಿಯೇ 
ಇಂತಹ ಎಚ್ಚರ ತಪ್ಪಿದ ಭಾಷೆಯ ವಲ, ಇದು ಎಂತಹ ಅಪಾಯಕಾರೀ ಆರ್ಥಿಕ 
ರಾಜಕೀಯ ವ್ಯವಸ್ಥೆಗೆ ಕಾರಣವಾಗಬಹುದು ಎಂಬುದಕ್ಕೆ ನಿದರ್ಶನ ನಮ್ಮ ಕಣ್ಣೆದು 
ರಿಗೇ ಇದೆ. 


ತಾ . ೧೦ - ೧೧ - ೭೬ರ ಹಿಂದೂ ಪತ್ರಿಕೆಯ ಶ್ರೀ ಜಿ . ಕೆ. ರೆಡ್ಡಿಯವರ ದೆಹಲಿ ವರದಿ 
ಯಲ್ಲಿ ಈ ಕೆಳಗಿನ ಮಾತುಗಳಿವೆ, “ The government is becoming increas 
ingly conscious of the anomaly of nearly 17 million tonnes of food 
grains held in buffer stock while millions of people have no 
money to buy the grains for their consumption .” ಸ್ವಾರಸ್ಯ 
ವೆಂದರೆ ಅದೇ ಪತ್ರಿಕೆಯಲ್ಲಿ ಬಂದ ಇನ್ನೊಂದು ವರದಿಯಲ್ಲಿ, ಈ ದೇಶದ ನೌಕರ 
ಷಾಹಿಯ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದ , ಅರ್ಥಶಾಸ್ತ್ರಜ್ಞ ಎಂದು ಕರೆಸಿ 
ಕಳ್ಳಲ್ಪಡುತ್ತಿರುವ ಮಹನೀಯರೊಬ್ಬರು ( ಶ್ರೀ ಎಲ್ . ಕೆ, ಜ್ಞಾ ) ಸರಕಾರದ ಲೆವಿ 
ಎತ್ತುವಳಿ, ಕಳೆದ ವರುಷದ ಬಂಪರ್ ಬೆಳೆ ಇವುಗಳ ಕಾರಣದಿಂದ , ನಮ್ಮ ದೇಶದ 
ಹಳ್ಳಿಗಳಲ್ಲಿ ರೂ . ೩೦೦೦ಕೋಟಿಗಳಷ್ಟು ಹಣ ಈಗ ಚಲಾವಣೆಯಲ್ಲಿದ್ದು ಇದರಿ 
ಹಣದುಬ್ಬರಕ್ಕೆ ದಾರಿ ಮಾಡಿಕೊಟ್ಟಿದೆ ಎಂದು ಗೋಳಾಡಿದ್ದಾರೆ. ಸರಕಾರದ ವಕ್ತಾರರು, 
ರಿಸರ್ವ್ ಬ್ಯಾಂಕಿನ ಹಿರಿ ಅಧಿಕಾರಿಗಳು ಮತ್ತು ಅನೇಕ ಆರ್ಥಿಕ ಪತ್ರಕರ್ತರೂ ಇದೇ 
ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 


ರೈತನಿಗೆ ಬೆಳೆದದ್ದಕ್ಕೆ ನ್ಯಾಯಬೆಲೆ ದೊರೆಯುತ್ತಿಲ್ಲ ಎಂದು ಅನುಕಂಪ ವ್ಯಕ್ತಪಡಿಸು 
ವುದು , ಸರಕಾರದ ಲೆವಿ ಸಂಗ್ರಹದ ವಂುಖಾಂತರ ಹಳ್ಳಿಗಳಿಗೆ ಹರಿದ ಹಣ, 
ಹಣದುಬ್ಬರಕ್ಕೆ ದಾರಿ ಮಾಡಿಕೊಟ್ಟಿದೆ ಎಂದು ಕಳವಳಪಡುವುದು, ಅರೆಹೊಟ್ಟೆಯಲ್ಲಿ 
ರುವ ಪ್ರಜೆಗಳ ಬಗ್ಗೆ ಕಣ್ಣೀರು ಸುರಿಸುವುದು ಅರ್ಥಶಾಸ್ತ್ರದ ತೀರ ಪ್ರಾಥಮಿಕ 
ವಿದ್ಯಾರ್ಥಿಗೂ ನಗುತರಿಸುವ ಇಂತಹ ವಿರೋಧಾಭಾಸದ ವರ್ತನೆಯಲ್ಲಿ ನಮ್ಮ ಅರ್ಥ 
ವ್ಯವಸ್ಥೆಯ ವೈರುಧ್ಯಗಳೆಲ್ಲ ವ್ಯಕ್ತವಾಗುತ್ತವೆ. 


ಆಹಾರ ಬೆಳೆಯು ತೀರ ಚಿಕ್ಕ ಹಿಡುವಳಿದಾರರು ಮಾರುಕಟ್ಟೆಯ ಜೊತೆ ಯಾವ 
ಸಂಬಂಧವನ್ನೂ ಹೊಂದಿಲ್ಲದ ರೈತರು, ಸಂಬಂಧವಿದ್ದರೂ , ಅದು , ಬೆಲೆಗಳು ಯಾವುದೇ 
ಇರಲಿ, ಒಟ್ಟಿನಲ್ಲಿ ಇವರಿಗೆ ನಷ್ಟವಾಗುವ ವಿಷಮ ಸಂಬಂಧ, ಆಹಾರ ಬೆಳೆಯ ದೊಡ್ಡ 
ಹಿಡುವಳಿದಾರರು ಕೂಡಾ ತಾವು ಬೆಳೆದದ್ದರಲ್ಲಿ ಒಂದು ಗಣನೀಯ ಭಾಗವನ್ನು 


೨೪ | ಸಾಕ್ಷಿ 


ಕುಟುಂಬದ ದೈನಂದಿನ ಖರ್ಚಿಗೆ, ಜಾನುವಾರು ಸಾಕಣೆಗೆ, ಕೂಲಿಗಳ ವಂಜೂರಿಗೆ ಉಳಿಸಿ 
ಕೊಳ್ಳುವವರು ತಾವು ಬೆಳೆದದ್ದರಲ್ಲಿ ದೊಡ್ಡ ಭಾಗವನ್ನು ಮಾರುಕಟ್ಟೆಗೆ ಬಿಡುವ ಆಹಾರ 
ಬೆಳೆಯಂ ದೊಡ್ಡ ಹಿಡುವಳಿದಾರನ ಸಾಗುವಳಿಕೂಡಾ, ವಾಣಿಜ್ಯ ಬೆಳೆಗಳ ಕೃಷಿಯಷ್ಟು 
ಮಾರುಕಟ್ಟೆಯನ್ನು ಅವಲಂಬಿಸಿಕೊಂಡಿರುವುದಿಲ್ಲ . ಉದಾಹರಣೆಗೆ ಬತ್ತ ಬೆಳೆಯುವ 
ಒಬ್ಬ ರೈತ, ಮತ್ತು ಅವನು ಬೆಳೆಯುವ ಬತ್ತದಷ್ಟೇ ವಕೌಲ್ಯದ ಅಡಿಕೆ ಬೆಳೆಯುವ ರೈತ 
ಇವರನ್ನು ಹೋಲಿಸಿದರೆ ಆಹಾರಧಾನ್ಯದ ಬೆಳೆ ವಂತ್ತು ಮಾರುಕಟ್ಟೆಯ ಕೆಲವು 
ವೈಶಿಷ್ಟ ಗಳು ಸ್ಪಷ್ಟವಾಗುತ್ತವೆ. ಬತ್ತ ಬೆಳೆಯುವ ತಾನು ಬೆಳೆದದ್ದನ್ನು ಮಾರಾಟ 
ಮಾಡುವ ಮೊದಲು ತನ್ನ ಕುಟುಂಬಕ್ಕೆ ಅಗತ್ಯವಾದಷ್ಟನ್ನು ದಾಸ್ತಾನು ಇಟ್ಟು 
ಕೊಳ್ಳಲೇಬೇಕಾಗುತ್ತದೆ. ಇಲ್ಲ, ಮುಂದೆ ಅವಶ್ಯ ಬಿದ್ದಾಗ ಪೇಟೆಯಲ್ಲಿ ಯಾವ ಬೆಲೆಗೇ 
ಆಗಲಿ ಕೊಂಡು ತಂದೇನು ಎಂಬ ಆತ್ಮವಿಶ್ವಾಸ ಅರ್ಥಾತ್ ನಗದು ವರಮಾನದ 
ಖಾತರಿ ಆತನಲ್ಲಿರಬೇಕಾಗುತ್ತದೆ, ಆದರೆ ಅಡಿಕೆಯ ಬೆಳೆಗಾರ, ತಾನು ಬೆಳೆದದ್ದರ ಒಂದು 
ಸಣ್ಣ ಭಾಗವನ್ನು ತನ್ನ ಕುಟುಂಬದ ಖರ್ಚಿಗೆ ಎಂದು ಇಟ್ಟುಕೊಳ್ಳಬೇಕಾದದ್ದಿಲ್ಲ. ಆತ 
ಬೆಳೆದದ್ದಕ್ಕೆ ಪಟ್ಟ ಶ್ರಮ , ಕೊಟ್ಟ ಮಂಜರಿ, ಹೂಡಿದ ಬಂಡವಾಳದ ಬಡ್ಡಿ , ಬೆಳೆ 
ಉಳಿಸಿಕೊಳ್ಳಲು ಮಾಡಿದ ಖಚರ್ಂ ಎಲ್ಲವನ್ನೂ ಆತ ಮಾರುಕಟ್ಟೆಯಿಂದಲೇ ಹುಟ್ಟಿಸ 
ಬೇಕಂ. ೨೦ ವಂಡಿ ಅಕ್ಕಿಯ ಬತ್ತ ಬೆಳೆಯಂತ ಒಂದು ಎಕ್ರೆಯ ರೈತ, ಅಕ್ಕಿಯ 
ಮಾರುಕಟ್ಟೆ ಕುಸಿದರೆ ಯೋಚಿಸುವುದಿಲ್ಲ. ನಾನು ಪ್ರಶ್ನಿಸಿದ ಜಿಲ್ಲೆಯ ಯಾವ ಚಿಕ್ಕ 
ವಂಧ್ಯಮ ರೈತರ ಮಾರುಕಟ್ಟೆಯಲ್ಲಿ ಅಕ್ಕಿಯ ಬೆಲೆ ಕುಸಿದಿದ್ದರಿಂದ ತವರಿಗೆ ತೊಂದರೆ 
ಯಾಗಿದೆ ಎಂದು ಉತ್ತರಿಸಲಿಲ್ಲ. ಆದರೆ ಕೇವಲ ಒಂದು ಎಕ್ರೆಯಷ್ಟು ಜಾಗದಲ್ಲಿ ಅಡಿಕೆ 
ತೋಟಇಟ್ಟು ಅದರಲ್ಲಿ ನಾಲೋ ಐದೋ ಖಂಡಿಗೆ (೧ಖಂಡಿಗೆ - ೨೬೦ ಕೆ. ಜಿ ) ಅಡಿಕೆ 
ಬೆಳೆಯುವ ಕೃಷಿಕ ಅಡಿಕೆಯ ಮಾರುಕಟ್ಟೆ ಕುಸಿದರೆ ಹೆಂಡತಿಯ ಕರಿವಂಣಿ ಬೊಟ್ಟನ್ನೂ 
ಅಡವಿಟ್ಟು ದಿನ ದೂಡಬೇಕಾದೀತಂ, ೧೯೭೦ - ೭೨ ರ ಅವಧಿಯಲ್ಲಿ ಅಡಿಕೆಯ ಬೆಲೆಗಳು 
ವಿಪರೀತ ಕುಸಿದಾಗ ಈ ಜಿಲ್ಲೆಯ ಅನೇಕ ಅಡಿಕೆ ಬೆಳೆಗಾರರಿಗೆ ಈ ದುರವಸ್ಥೆ ಬಂದಿತ್ತು . 
ಆದರೆ ಆಹಾರ ಬೆಳೆಗಳ ರೈತ ಆತ ಯಾವ ವರ್ಗದ ರೈತನೆ ಆಗಲಿ, ಮಾರುಕಟ್ಟೆಯನ್ನು 
ಎಂದೂ ಇಷ್ಟು ಅವಲಂಬಿಸಿರುವುದಿಲ್ಲ. 


ಆಹಾರಧಾನ್ಯಗಳ ಬೆಲೆ ಕುಸಿದಾಗ, ನಮ್ಮ ಕೆಲವು ಶಾಸಕರು, ಮತ್ತು ಪತ್ರಕರ್ತರು, 
ಮುಂದಿನ ವರ್ಷ ರೈತರು ಗದ್ದೆಗಳನ್ನು ಹಾಳು ಬಿಡಬಹುದು, ಆಹಾರಧಾನ್ಯಗಳ 
ಉತ್ಪಾದನೆ ಕುಂಠಿತವಾಗಬಹುದು ಎಂಬ ಭೀತಿ ವ್ಯಕ್ತಪಡಿಸಿದ್ದಾರೆ. ಅದೃಷ್ಟವಶಾತ್ , 
ಯಾವ ಬೆಳೆಗೂ , ಶಾಸಕರು ಮತ್ತು ಪತ್ರಕರ್ತರ ಮಾತು ಕೇಳಿ ಬೆಳೆಯುವ ಅಭ್ಯಾಸ 
ಇಲ್ಲ. ಉಳುವವರಂ ಉತ್ತರೆ, ನೆಡುವವರು ನೆಟ್ಟರೆ, ಮಳೆ ಸಕಾಲದಲ್ಲಿ ಸಪ್ರಮಾಣದಲ್ಲಿ 
ಸುರಿದರೆ , ವಂಣ್ಣಿನ ಹದಕ್ಕೆ ಸರಿಯಾಗಿ, ಫಸಲು ಬೆಳೆದೀತು. ಇದು ಬೇಡಿಕೆ ಹೆಚ್ಚಾದಂತೆ 


ಸಾಕ್ಷಿ | ೨೫ 


ಬೆಲೆಗಳು ಹೆಚ್ಚಾಗುವ, ಬೆಲೆಗಳು ಹೆಚ್ಚಿದಂತೆ, ಲಾಭ ಹೆಚ್ಚಾಗಂವ , ಲಾಭ ಹೆಚ್ಚಿದಂತೆ 
ಉತ್ಪಾದನೆಯು ಹೆಚ್ಚಾಗುವ, ಹೀಗೆ ಹೆಚ್ಚಿದ ಉತ್ಪಾದನೆ ವಂತೆ ಬೇಡಿಕೆಗಳನ್ನು 
ಪೂರೈಸಲು ಸಮರ್ಥವಾಗಿ ಬೇಡಿಕೆ ಮತ್ತು ಪೂರೈಕೆ ಇವುಗಳ ನಡುವೆ ಸಮತೋಲ 
ಏರ್ಪಡುವ ಪಠ್ಯ ಪುಸ್ತಕದ ಸಿದ್ದಾಂತಗಳಿಗೆ ಅನುಗಣವಾಗಿಯೂ ನಡೆಯುವುದಿಲ್ಲ. 
ಇದು ಸಾಧ್ಯವಿದ್ದಿದ್ದರೆ ಈ ದೇಶದಲ್ಲಿ ಪ್ರತಿ ವರ್ಷವೂ ಒಂದಲ್ಲ ಒಂದು ಪ್ರದೇಶದಲ್ಲಿ 
ಕ್ಷಾಮ ಪರಿಸ್ಥಿತಿ ತಲೆ ಎತ್ತಿದಾಗ ಯಾರೂ ಇದರಿಂದ ತಲೆ ಕೆಡಿಸಿಕೊಳ್ಳಬೇಕಾದ 
ಅಗತ್ಯವೆ ಇರುತ್ತಿರಲಿಲ್ಲ. ಬತ್ತದ ಬೆಲೆ ಏರಿದರೆ, ಇನ್ನಷ್ಟು ಏರುವ ನಿರೀಕ್ಷೆಯಲ್ಲಿ 
ಕೆಲವುರೈತರು , ನೀರಿನ ಆಶ್ರಯವಿರುವೆಡೆ, ತಮ್ಮ ಎರಡನೆಯ ಬೆಳೆಯನ್ನು ಧಾನ್ಯದ 
ಬದಲು ಬತ್ರಕ್ಕೆ ತಿರುಗಿಸಬಹುದು. ಬೆಲೆಗಳು ಇಳಿದಾಗ ಮತ್ತೆ ಎರಡನೆಯ ಬೆಳೆಯನ್ನು 
ಧಾನ್ಯಕ್ಕೆ ತಿರುಗಿಸಬಹುದು. ಬತ್ತದ ಬೆಲೆಗಳು ಆಕರ್ಷಕವಾಗಿಲ್ಲದಿದ್ದರೆ ಬಂಡವಾಳ 
ಹಡುವ ತಾಖತ್ತುಳ್ಳವರಂ, ಫಸಲು ಬರುವವರೆಗೆ, ಅಂದರೆ ಆರೇಳು ವರುಷಕಾಯುವ 
ಶಕ್ತಿ ಇರುವವರು, ಬತ್ತಕ್ಕೆ ಹೋಲಿಸಿದರೆ, ಅಷ್ಟೇ ವಿಸ್ತೀರ್ಣದಲ್ಲಿ ಹೆಚ್ಚು ಮೌಲ್ಯದ 
ಫಸಲು ಬೆಳೆಯುವ ಅಡಿಕೆ ನೆಡಬಹುದು ; ಅಥವಾ ಒಂದು ವರಂಷದ ಬೆಳೆಯಾದ, 
ಕಬ್ಬು ನೆಡಬಹುದು. ಆದರೆ ಈ ರೀತಿಯ ಬೆಳೆ ಬದಲಾವಣೆ ಹೆಚ್ಚಿನ ರೈತರಿಗೆ ಸಾಧ್ಯ 
ವಾಗುವುದಿಲ್ಲ. ಇತ್ತೀಚೆಗೆ ಜಾಸ್ತಿ ಫಸಲುಕೊಡಬಲ್ಲ H. Y . V . ( High Yielding 
Variety ) ಬೀಜದ ತಳಿಗಳು, ರಾಸಾಯನಿಕ ಗೊಬ್ಬರಗಳು, ಕ್ರಿಮಿನಾಶಕಗಳು, 
ಯಂತ್ರೋಪಕರಣಗಳು, ಕೃಷಿಯನ್ನು ಪ್ರವೇಶಿಸಿವೆ. ಸಾಂಪ್ರದಾಯಿಕ ಕೃಷಿಗಿಂತ, 
ಇವನ್ನು ಬಳಸುವ ಸಂಧಾರಿತ ಕೃಷಿಯಲ್ಲಿ ಫಸಲು ಇಮ್ಮಡಿ, ಮುಮ್ಮಡಿಗೊಳವುದೂ 
ಸಾಧ್ಯ . ಆಹಾರಧಾನ್ಯಗಳ ಬೆಲೆಗಳು ಏರಿದರೆ, ಚಿಕ್ಕ ರೈತರೂ ಇದರಿಂದ ಪ್ರಚೋದಿತ 
ಗೊಂಡಂ ಸಂಧಾರಿತ ಕೃಷಿ ಪದ್ಧತಿಯನ್ನು ಅನುಸರಿಸಿ ಮಾರುಕಟ್ಟೆಯ ಹೆಚ್ಚಳವನ್ನು 
ಏಕೆ ಬೆಳೆಯಬಾರದು ? ಬೆಲೆಗಳಂ ಕಂಸಿದರೆ, ಅವರ ಕೃಷಿ ಸದಾಕಾಲವೂ ಓಬೀರಾಯನ 
ಕಾಲದ್ದಾಗಿಯೇ ಉಳಿಯುವುದಿಲ್ಲವೆ ? ಹಿಡುವಳಿಯ ವಿಸ್ತೀರವೊಂದೇ ಮಾರುಕಟ್ಟೆಯ 
ಹೆಚ್ಚಳವನ್ನು ನಿರ್ಧರಿಸುವ ಮಾನದಂಡ ಏಕಾಗಬೇಕು ? ತಾರ್ಕಿಕವಾಗಿ ಈ ಪ್ರಶ್ನೆಗಳು 
ಸರಿ. ಆದರೆ ವಾಸ್ತವದಲ್ಲಿ ನೀರಾವರಿಯ ಸೌಲಭ್ಯ ಎಲ್ಲ ರೈತರಲ್ಲಿಯೂ ಸಮಾನವಾಗಿ 
ಹಂಚಿಕೆ ಆಗಿಲ್ಲ. ಕೃಷಿಯಲ್ಲಿ ಬಂಡವಾಳ ಹೂಡಿಕೆಯ ಎಲ್ಲ ರೈತರ ಹಿಡುವಳಿಗಳಲ್ಲಿ 
ಸಮಾನವಾಗಿ ಆಗಿಲ್ಲ. ಯಂತ್ರೋಪಕರಣಗಳು, ರಾಸಾಯನಿಕ ಗೊಬ್ಬರಗಳು - ಇವೂ 
ಎಲ್ಲ ಹಿಡುವಳಿಗಳಲ್ಲೂ ಒಂದೇ ಪ್ರಮಾಣದಲ್ಲಿ ಬಳಕೆ ಆಗಿಲ್ಲ . ಅಂದರೆ ಹಿಡುವಳಿಗಳ 
ವಿಸ್ತೀರ್ಣದಲ್ಲಿರುವ ಏರುಪೇರುಗಳನ್ನು ಸಮತಟ್ಟು ಮಾಡುವ ರೀತಿಯಲ್ಲಿ ಈ 
ಯಾವ ಸೌಲಭ್ಯದ ಹಂಚಿಕೆಯ ಆಗಿಲ್ಲ . ಇದಕ್ಕೆ ಕೆಲವು ಸಾಂಸ್ಥಿಕ ಕಾರಣಗಳಿವೆ . 


ರೈತರು ಬೆಳೆ ತೆಗೆಯುವುದಕ್ಕೆ ಎಷ್ಟು ಖರ್ಚು ಮಾಡುತ್ತಾರೆ ಎಂಬ ಕೆ, ಹೆಚ್ , 


೨೬ | ಸಾಕ್ಷಿ 


ಪಾಟೀಲರ ಪ್ರಶ್ನೆ ರೈಟರಿಕ್ ಗತ್ತಿನದ್ದು . ಯಾಕೆಂದರೆ ಯಾವುದೇ ರೈತ ತನ್ನ ಬೆಳೆಗೆ 
ಎಷ್ಟು ಖರ್ಚುಮಾಡಬಲ್ಲ ಎಂಬುದು ಆ ರೈತನ ಬಂಡವಾಳ ಹೂಡಿಕೆಯ ಸಾಮರ್ಥ್ಯಕ್ಕೆ , 
ಆತನ ನೆಲದ ವಿಸ್ತೀರ್ಣಕ್ಕೆ ಸಂಬಂಧಿಸಿದ್ದು , ಕೃಷಿ, ಪ್ರಯೋಗಶಾಲೆಯ ನಿರ್ವಾತದಲ್ಲಿ 
ನಡೆಯುವ ಕ್ರಿಯೆಯಲ್ಲ ; ಸಾಮಾಜಿಕ ಅಸಮತೆಯ ಸನ್ನಿವೇಶದಲ್ಲಿ ನಡೆಯುತ್ತಿರುವ, 
ಸಂಕೀರ್ಣವಾದ ಉತ್ಪಾದನಾ ಪ್ರತಿಕ್ರಿಯೆ . ಆದ್ದರಿಂದ ಸಾರಾಸಗಟಾಗಿ ಇಷ್ಟು 
ವಿಸ್ತೀರ್ಣದ ಬತ್ತದಕೃಷಿಗೆ ಇಷ್ಟು ಖರ್ಚು ಎಂದು ಹೇಳುವುದು ಕಷ್ಟ . ತನ್ನ ಕೋಣಗ 
ಳಿಂದ ತಾನೇ ಉತ್ತು , ತನ್ನ ಕುಟುಂಬದವರಿಂದಲೇ ನೆಟ್ಟಿ ,ಕೊಯಿಲು, ಮತ್ತಿತರ ಸಣ್ಣ 
ಪುಟ್ಟ ಕೆಲಸಗಳೆಲ್ಲವನ್ನೂ ಮಾಡಿಸುವವನ ಭವಿಂಯ ಫಸಲು ಮತ್ತು ವೆಚ್ಚ , 
ಕಂಟಂಂಬದವರ ದಂಡಿವೆಯೇ ಅಲ್ಲದೆ ನೆಡುವ ಮತ್ತು ಕೊಯಿಲಿನ ಸಮಯದಲ್ಲಿ ದಿನ 
ಮಂಜರಿಯ ಕಲಿಗಳನ್ನೂ ನೇಮಿಸಿಕೊಳ್ಳುವವನ ಫಸಲು ಮತ್ತು ವೆಚ್ಚ , ತಾನಾಗಲೀ 
ಕುಟುಂಬದವರಾಗಲೀ ಏನ ದುಡಿಯದೆ, ಕೂಲಿಯಾಳುಗಳಿಂದಲೇ ಎಲ್ಲ ಕೆಲಸ 
ಮಾಡಿಸುವವರ ಫಸಲು ಮತ್ತು ವೆಚ್ಚ ಒಂದೇ ಆಗಿರುವುದು ಹೇಗೆ ಸಾಧ್ಯ ? ಮಳೆ 
ನೀರಿನಿಂದ ಒಂದೇ ಬೆಳೆ ತೆಗೆಯುವವರ ಉತ್ಪಾದನಾ ವೆಚ್ಚ ಮತ್ತು ನೀರಾವರಿಯಿಂದ, 
ಸುಧಾರಿತ ಕೃಷಿ ಪದ್ದತಿಯಲ್ಲಿ ಎರಡು ಮೂರು ಬೆಳೆಗಳನ್ನು ತೆಗೆಯುವ, ಬೆಳೆಯ 
ಪ್ರಮಾಣದಲ್ಲಿಯೂ ಜಾಸ್ತಿ ತೆಗೆಯುವವರ ಉತ್ಪಾದನಾ ವೆಚ್ಚ ಕೂಡಾ ಒಂದೇ ಆಗಿರು 
ವುದಿಲ್ಲ. ಇದೆಲ್ಲದರ ಸರಾಸರಿ ತೆಗೆದು ಇಷ್ಟು ಫಸಲಿಗೆ ಇಷ್ಟು ಉತ್ಪಾದನಾ ವೆಚ್ಚ ಎಂದು 
ಹೇಳಲೂ ಬರುವುದಿಲ್ಲ. ತೀವ್ರ ಅಸಮಾನತೆಯ ವ್ಯವಸ್ಥೆಯಲ್ಲಿ ಸರಾಸರಿ ಅಂಕಿಅಂಶಗಳು 
ಎಂದ ವಾಸ್ತವದಸಲ ಚಿತ್ರವನ್ನಾದರೂ ಒದಗಿಸುವುದಿಲ್ಲ. ಬಿರ್ಲಾ ಕುಟುಂಬದ 
ಆದಾಯ ಮಂತ ,ಕೂಲಿಯೊಬ್ಬನ ಕುಟುಂಬದ ಒಟ್ಟು ಆದಾಯ , ಎರಡನ್ನೂ ಸೇರಿಸಿ 
ಸರಾಸರಿ ತೆಗೆದರೆ, ಇಬ್ಬರ ಸರಾಸರಿ ಆದಾಯ ಕೆಲವುಕೋಟಿರೂಪಾಯಿಗಳಾದೀತು, 
ಆದರೆ ಇದರಿಂದ ನವಂಗೇನೂ ತಿಳಿಯುವಂತಿಲ್ಲ. ಹಿಡುವಳಿಗಳ ವಿಸ್ತೀರ್ಣ ಬಂಡವಾಳ 
ಹೂಡಿಕೆ , ನೀರಿನ ಸೌಲಭ್ಯ ವಂತ್ತು ಫಸಲಿನ ಪ್ರಮಾಣ ಇವೆಲ್ಲದರಲ್ಲಿಯೂ ತೀವ್ರ 
ಅಸಮಾನತೆ ಕಾಣಿಸುವುದರಿಂದ ಯಾವುದೇ ಸರಾಸರಿ , ಸತ್ಯವನ್ನು ತಿಳಿಸಲಾರದು. 


ಆದ್ದರಿಂದ ರೈತ” ಬೆಳೆ ತೆಗೆಯುವುದಕ್ಕೆ ಎಷ್ಟು ಖರ್ಚು ಮಾಡುತ್ತಾನೆ ? ಎಷ್ಟು ಶ್ರಮ 
ಪಡುತ್ತಾನೆ ? ಇತ್ಯಾದಿ ಪ್ರಶ್ನೆಗಳು ಅರ್ಥಹೀನ, ಆಟೋಟಗಳು ಮತ್ತು ಕುದುರೆ ರೇಸು 
ಗಳ ಫಲಿತಾಂಶಗಳು - ಇವು ಬಿಟ್ಟು ಮಂದ್ರಿತವಾಗುವ ಬೇರೆ ಯಾವುದನ್ನೂ ಸಂಶಯ 
ದಲ್ಲಿ ನೋಡಬೇಕಾದ ಪತ್ರಿಕೆಗಳು, “ರೈತರಿಗೆ ಆಕರ್ಷಕ ಬೆಲೆ ” ಗಳ ಬಗ್ಗೆ ಬರೆಯುತ್ತವೆ, 
ರಾಜಕಾರಣಿಗಳಂತೂ ಸಮಯ ಸಂದರ್ಭ ನೋಡಿಕೊಂಡು, “ಕೃಷಿಕಾರ್ಮಿಕರಿಗೆ ವೇತನ 
ದಲ್ಲಿ ಹೆಚ್ಚಳ”, “ ಚಿಕ್ಕ ರೈತರಿಗೆ ನೆರವು”, “ರೈತರಿಗೆ ನ್ಯಾಯಬೆಲೆ ” ಮುಂತಾದ ತರಹ 


ಸಾಕ್ಷಿ | ೨೭ 


ವಾರಿ ಮಾತುಗಳನ್ನು ಆಡುತ್ತಾರೆ. ಆದರೆ ಸತ್ಯ ಹುಡುಕುವುದಕ್ಕೆ ಇವುಗಳಿಂದ 
ಪ್ರಯೋಜನವಿಲ್ಲ. 


“ ಆಕರ್ಷಕ ಬೆಲೆ' 'ನ್ಯಾಯ ಬೆಲೆ' ಗಳೂ ಎಲ್ಲ ರೈತರಿಗೂ ಸಮಾನವಾಗಿ, ಹೆಚ್ಚು 
ಹೆಚ್ಚು ಬೆಳೆಯಲು, ಒಂದು ಬೆಳೆ ಬೆಳೆಯುವಲ್ಲಿ ಎರಡು ಮೂರು ಬೆಳೆಗಳನ್ನು ಬೆಳೆ 
ಯಲು, ಅತ್ಯಾಧುನಿಕ ಉಪಕರಣಗಳನ್ನು ಬಳಸಲು, ಪ್ರಚೋದಿಸುವಂತಾಗಿದ್ದರೆ, ನಮ್ಮ 
ದೇಶದ ಬಡ ರೈತರ ಕೃಷಿ ಪದ್ಧತಿಯಲ್ಲಿ ಒಂದು ಕ್ರಾಂತಿಯೇ ಆಗಬೇಕಿದ್ದಿತು. ಕಳೆದ 
ಹದಿನೈದು ವರುಷಗಳಲ್ಲಿ ಆಹಾರಧಾನ್ಯಗಳ ಬೆಲೆಗಳು ಮೂರು ನಾಲ್ಕು ಪಟ್ಟು ಜಾಸ್ತಿ 
ಯಾಗಿವೆ. ೧೯೬೧ -೬೨ರ ಬೆಲೆಗಳನ್ನು Base (100) ಎಂದಿಟ್ಟುಕೊಂಡರೆ, ೧೯೭೬ 
ರಲ್ಲಿ ಏಕದಳ ಧಾನ್ಯಗಳ ಬೆಲೆ ಸೂಚ್ಯಂಕ ಕನಿಷ್ಠ ೨೯೦. ೭೫ ಮತ್ತು ಗರಿಷ್ಠ ೨೯೭ ೨೮: 
ದ್ವಿದಳ ಧಾನ್ಯಗಳ ಬೆಲೆಗಳ ಇದೇ ಸೂಚ್ಯಂಕಗಳು ಕನಿಷ್ಠ ೨೮೫, ೮೨ ಮತ್ತು ಗರಿಷ್ಠ 
೪೧೭.೧೨, ( Financial Express 1-12-76), ಮಾರುಕಟ್ಟೆಯ ಬಗ್ಗೆ ಪ್ರಚಲಿತ 
ಅಭಿಪ್ರಾಯಗಳು ಸತ್ಯವಾಗಿದ್ದರೆ, ಈ ಬೆಲೆ ಏರಿಕೆ ಎಲ್ಲ ರೈತರಿಗೂ ತಮ್ಮ ಕೃಷಿ ಪದ್ದತಿ 
ಯನ್ನು ಸುಧಾರಿಸಿಕೊಳ್ಳಲು, ಹೊಸಹೊಸ ಉಪಕರಣ, ರಾಸಾಯನಿಕ ವಸ್ತುಗಳನ್ನು 
ಬಳಸಿ, ಹೆಚ್ಚು ಬೆಳೆ ತೆಗೆಯಲು ಪ್ರಚೋದಿಸಬೇಕಾಗಿತ್ತು . ಆದರೆ ರೈತರಲ್ಲಿ ಬಹು 
ಸಂಖ್ಯಾಕರಾದ ಕೆಳ ಮಧ್ಯಮ , ಬಡ ರೈತರು ಮಾತ್ರ ಇನ್ನೂ ಹಳೆಯ ಕೃಷಿ ಪದ್ಧತಿ, 
ಹಳೆಯ ಉಪಕರಣಗಳು , ಮಳೆ ನೀರು, ಹಟ್ಟಿ ಗೊಬ್ಬರ, ನೇಗಿಲ ಉಳುಮೆ ಇವುಗಳಿಗೇ 
ಅಂಟಿಕೊಂಡಿದ್ದಾರೆ. ' ೬೧ ರಿಂದ ' ೭೬ ರ ವರೆಗಿನ ಅವಧಿ ಬಿಡಿ. ಭಾರತದಲ್ಲಿ, ಕುಶಾನರ 
ಕಾಲದ ಗಾಂಧಾರ ಸಂಪ್ರದಾಯದ ಉಬ್ಬು ಶಿಲ್ಪಗಳಲ್ಲಿ ( ೨೦೦ ಕ್ರಿ . ಶ) ಕಾಣಿಸುವ 
ಕೃಷಿಯ ಮುಖ್ಯ ಉಪಕರಣವಾದ ನೇಗಿಲಿಗೂ , ಈಗ ಭಾರತದ ಅನೇಕ ಕಡೆಗಳಲ್ಲಿ 
ಬಳಕೆ ಆಗುತ್ತಿರುವ ನೇಗಿಲಿಗೂ ( ದ. ಕ. ಜಿಲ್ಲೆಯಲ್ಲಿ ಬಳಸುತ್ತಿರುವುದೂ ಇಂತಹದ್ದೇ 
ನೇಗಿಲನ್ನು ) ಯಾವುದೇ ವ್ಯತ್ಯಾಸವಿಲ್ಲದಿರುವುದನ್ನು ಇತಿಹಾಸಕಾರ ಕೋಸಾಂಬಿ, ಚಿತ್ರ 
ಗಳ ಸಮೇತ ಸಿದ್ದಪಡಿಸಿದ್ದಾರೆ. 


ಮಾರುಕಟ್ಟೆಯೊಂದಿಗೆ ಎಲ್ಲ ರೈತರೂ ಒಂದೇ ಥರದ ಸಂಬಂಧವನ್ನಿಟ್ಟುಕೊಂಡಿದ್ದಾರೆ 
ಎನುವ ಪ್ರಚಾರ ನಡೆಯುತ್ತಿರುವಂತೆಯೇ ಸುಧಾರಿತ ತಳಿಗಳು, ರಾಸಾಯನಿಕ 
ಗೊಬ್ಬರಗಳು , ಕ್ರಿಮಿನಾಶಕಗಳು, ಯಾಂತ್ರೀಕೃತ ನೀರಾವರಿ, ಯಂತ್ರೋಪಕರಣಗಳು 

ವೈಜ್ಞಾನಿಕ ಕೃಷಿಯ ಈ ಸೌಲಭ್ಯಗಳೂ “ ರೈತರಿಗೆ ” ಇಂದು ದೊರೆಯುತ್ತಿದೆ ಎಂಬ 
ಪ್ರಚಾರವೂ ಸಾಕಷ್ಟು ನಡೆದಿದೆ. ಎಲ್ಲ ರೈತರೂ ಈ ಹೊಸ ಪದ್ಧತಿಯನ್ನು ಅನುಸರಿಸು 
ತಿಲ್ಲವಾದರೆ , ತಮ್ಮ ಸಾಂಪ್ರದಾಯಿಕ ಮನೋಧರ್ಮವನ್ನು ಇನ್ನೂ ರೈತರು ಬಿಟ್ಟಿಲ್ಲ 
ದಿರುವುದೇ ಕಾರಣವೆಂದೂ , ಇದನ್ನು ಸರಿಪಡಿಸಲು, ಒಲಿಸಿಕೊಳ್ಳುವ ಪ್ರಚಾರದ 


೨೮ | ಸಾಕ್ಷಿ 


ವರಿಲಕ, ರೈತರ ಹೃದಯಪರಿವರ್ತನೆಯೇ ಸರಿಯಾದ ಮಾರ್ಗವೆಂದ ಸರಕಾರದ 
ಕೃಷಿ ಇಲಾಖೆ, ಸಹಕಾರಿ ಸಂಘಗಳು, ವಾಣಿಜ್ಯ ಬ್ಯಾಂಕುಗಳು ಮತ್ತು ಪತ್ರಿಕೆಗಳು 
ದೃಢವಾಗಿ ನಂಬಿವೆ . ಆದರೆ ಇದು ವೈಜ್ಞಾನಿಕ ಕೃಷಿಯ ಬಗ್ಗೆ ಇರಬಹುದಾದ ಅತ್ಯಂತ 
ಅವೈಜ್ಞಾನಿಕ ಧೋರಣೆಯಾಗಿದೆ. ಕೃಷಿಯಲ್ಲಿ ವೈಜ್ಞಾನಿಕತೆಕೇವಲವಂಧರ್ವಕ್ಕೆ ; 
ಹೃದಯಪರಿವರ್ತನೆಗೆ ಸಂಬಂಧಿಸಿದ ವಿಷಯವಲ್ಲ. ಈಗಿರುವ ವ್ಯವಸ್ಥೆಯಲ್ಲಿ 
ಅದು ಕೃಷಿಯಲ್ಲಿ ತೊಡಗಿರುವವನ ಬಂಡವಾಳ ಹಡಂವ ತಾಖತ್ತನ್ನು , ಅಂದರೆ 
ಅವನ ವರ್ಗದ ಸ್ಥಾನಮಾನವನ್ನು ಅವಲಂಬಿಸಿಕೊಂಡಿದೆ . ಉದಾಹರಣೆಗೆ ದ . ಕ. ಜಿಲ್ಲೆ 
ಯಲ್ಲಿ, ಸಾಮಾನ್ಯ ಎಲ್ಲ ರೈತರ I. R. 8 , ಜಯಾ, ವಿಕ್ರಂ, ಸೋನಾ ವಂಂಂತಾದ 
H YV ತಳಿಗಳ ಹೆಸರು ಕೇಳಿದ್ದಾರೆ. ಕೃತಕ ಗೊಬ್ಬರಗಳ ಉಪಯೋಗದಿಂದಾಗುವ 
ಪ್ರಯೋಜನಗಳ ಹೆಚ್ಚಿನ ರೈತರಿಗೆ ತಿಳಿದಿವೆ. ವೇಲಿನ ತಳಿಗಳ ನೇಜಿ ನೆಟ್ಟು , 
ಸರಿಯಾಗಿ ನೀರು ಒದಗಿಸಿ, ರಾಸಾಯನಿಕ ಗೊಬ್ಬರಗಳನ್ನೂ ಬಳಸಿ, ಬೆಳೆಗೆ ಹುಳಬಾಧೆ 
ತಗಲದಂತೆನೋಡಿಕೊಂಡರೆ, ಜಿಲ್ಲೆಯ ಸಾಂಪ್ರದಾಯಿಕ ಬತ್ತದ ತಳಿಗಳಾದ ಕರಿದಡಿ 
ಹಳಂಗ, ಕಣ್ವ (ಕಜೆ), ಖಾಯಮ , ಜೀರ್‌ಸಾಲೆ, ಮುಂತಾದವುಗಳ ನೇಜಿ ನೆಟ್ಟು , ಮಳೆ 
ನೀರು ವಂತು ಹಟ್ಟಿ ಗೊಬ್ಬರಗಳಿಂದ ಮಾತ್ರ ಬೆಳೆ ಬೆಳೆಸುವ ರೂಢಿಯ ಬೇಸಾಯ 
ಕ್ಕಿಂತ ಇವಡಿ, ಮುಮ್ಮಡಿ ಫಸಲು ತೆಗೆಯಬಹುದು ಎಂಬುದು ತೀರ ಚಿಕ್ಕ ರೈತರಿಗೂ 
ಗೊತ್ತಿದೆ. ಆದರೂ , ಈ ಜಿಲ್ಲೆಯ ಹೆಚ್ಚಿನ ಚಿಕ್ಕ ರೈತರು ಸಾಂಪ್ರದಾಯಿಕ 
ಕೃಷಿ ಪದ್ಧತಿಯನ್ನೇ ಈಗಲ ಅನುಸರಿಸುತ್ತಿದ್ದಾರೆ. ಇದಕ್ಕೆ ಇವರ ಸಾಂಪ್ರದಾಯಿಕ 
ಮನೆಧರ್ಮವೂ ಕಾರಣವಲ್ಲ ; ಹೆಚ್ಚು ಬೆಳೆದರೆ ಅಜೀರ್ಣವಾದೀತು ಎಂಬ 
ಭೀತಿಯ ಕಾರಣವಲ್ಲ. ಇವರು ಚಿಕ್ಕ ರೈತರಾಗಿರುವುದೇ ಇವರು ವೈಜ್ಞಾನಿಕ 
ಕೃಷಿಯ ಹತ್ತಿರವೂ ಸುಳಿಯದಂತೆ ಮಾಡಿದೆ . 


ಒಂದು ಎಕ್ರಿಯಂ ಬತ್ತದ ಗದ್ದೆಯಲ್ಲಿ H Y Y ನೇಜಿ ನೆಟ್ಟು , ಹಟ್ಟಿ ಗೊಬ್ಬರದ ಜೊತೆ, 
೩೦ ಕಿ, ಜಿ , ಯಕಾರಿಯಾ, ( ಕೆ. ಜಿ. ಗೆ ೧ - ೮೦ ರಿಂದ ೨ - ೦೦ ದರ) ೧೦೦ ಕೆ , ಜಿ, 
ಸುಫಲಾ (ಕೆ ಜಿ ಗೆ ೧- ೮೦ ರಿಂದ ೨ - ೧೦) ಹಾಕಿ, ಸುಮಾರು ೫೦ ರಿಂದ ೬೦ 
ರೂಪಾಯಿಗಳಷ್ಟು ವಕೌಲ್ಯದ ಫಾಲಿಡಾಲ್ , ಸೇವಿನ್ , ಡಿ. ಡಿ. ಟಿ, ಪ್ಯಾರಾಥಿಯಾನ್ 
ಮೊದಲಾದ ಕ್ರಿಮಿನಾಶಕಗಳನ್ನು ಆಗಾಗ್ಗೆ ಸಿಂಪಡಿಸುತ್ತಿದ್ದು ಸರಾಗವಾಗಿ ಗದ್ದೆಯಲ್ಲಿ 
ನೀರಿರುವಂತೆ ನೋಡಿಕೊಂಡರೆ, ಸಾಂಪ್ರದಾಯಿಕ ಬೆಳೆಗಿಂತ ಎರಡರಷ್ಟು ಅಂದರೆ ೪೦ 
ರಿಂದ ೫೦ ವಂರಿಡಿ ಅಕ್ಕಿಯ ಬತ್ತ ಬೆಳೆಸುವುದು ಸಾಧ್ಯ . ೬೦, ೭೦ ವಂಡಿ 
ಅಕ್ಕಿಯ ಬತ್ತವನ್ನು ಬೆಳೆದು ತೋರಿಸಿದವರೂ ಇದ್ದಾರೆ. ಕೇವಲ ಎಕ್ರೆಗೆ ೩೦೦ 
ರೂಪಾಯಿಗಳ ವೆಚ್ಚದಲ್ಲಿ ೧೬೧೦ ರಿಂದ ೨೧೦೦ ರೂಪಾಯಿಗಳ ಮೌಲ್ಯದಷ್ಟು (ಈಗಿನ 
ದರಗಳಲ್ಲಿ ಹೆಚ್ಚು ಫಸಲು ತೆಗೆಯುವುದು ಸಾಧ್ಯವಾದರೆ, ಇಂತಹ ಲಾಭ ಬೇಡವೆನು 


ಸಾಕ್ಷಿ / ೨೯ 


ವಷ್ಟು , ವಿರಕ್ತಿ ಈ ಜಿಲ್ಲೆಯ ಯಾವ ರೈತನಿಗೂ ಇಲ್ಲ . ಆದರೂ ಯಾಕೆ ಹೆಚ್ಚಿನರೈತರು 
ಈ ಕೃಷಿ ಪದ್ಧತಿಗೆ ವಂಖ ತಿರುಗಿಸಿದ್ದಾರೆ ? ಈ ಬಗ್ಗೆ ನಾನು ಮಾತನಾಡಿಸಿದ ಚಿಕ್ಕ 
ರೈತರು ಹೇಳಿದ್ದು ಹೀಗೆ. 


ಸುಧಾರಿತ ತಳಿಯ ನೇಜಿಗೆ, ಸಾಂಪ್ರದಾಯಿಕ ತಳಿಗಳಿಗಿಂತ ಕ್ರಿಮಿಕೀಟಗಳ ಉಪದ್ರವ 
ಜಾಸ್ತಿ . ಈ ಕಾರಣದಿಂದ ಈ ಬೆಳೆಗೆ ಆಗಿಂದಾಗ್ಗೆ ಎದ್ದು ಹೊಡೆಯುತ್ತಲೇ ಇರಬೇಕು. 
ಒಂದು ದಿನ ಇದರಲ್ಲಿ ಉದಾಸೀನ ಮಾಡಿದರೆ ಬತ್ತದ ಬದಲು ಬರಿ ಹುಲ್ಲು ಮಾತ್ರ ದೊರ 
ಕೀತು, ಸುಧಾರಿತ ತಳಿಯ ನೇಜಿಗೆ ನೀರೂ ಊರಿನ ತಳಿಯದ್ದಕ್ಕಿಂತ ಜಾಸ್ತಿ ಬೇಕು ; 
ಮಾತ್ರವಲ್ಲ ಸತತವಾಗಿ ನೀರಿರಬೇಕು. ಗದ್ದೆ ಒಣಗಿದರೆ ಪೈರು ಸಂಪೂರ್ಣವಾಗಿ ಒಣಗಿ 
ಹೋಗುತ್ತದೆ. ರೂಢಿಯ ಕೃಷಿಯಲ್ಲಿ ೨೦ ವುಡಿ ಅಕ್ಕಿಯ ಬತ್ತ ಬೆಳೆಯುವ ಜಾಗದಲ್ಲಿ, 
ಬೆಳೆ ಎಷ್ಟೇ ಹಾಳಾಗಲಿ , ೧೫ ವಂಡಿ ಅಕ್ಕಿಯ ಬತ್ತಕ್ಕೆ ಮೋಸವಿಲ್ಲ ; ಆದರೆ ಈ ಕೃಷಿ 
ಯಲ್ಲಿ ಚೆನ್ನಾಗಿ ಆದರೆ ಇಮ್ಮಡಿ ಪೈರು ; ಹಾಗಾಗದಿದ್ದರೆ ಬರೇ ಹುಲ್ಲು ಮತ್ತು 
ಜೊಳ್ಳು, ಈ ಎರಡು ವೈಪರೀತ್ಯಗಳ ನಡುವಿನ ಸಾಮಾನ್ಯ ಸ್ಥಿತಿ ಒಂದು, ಸಂಧಾರಿತ 
ಕೃಷಿಯಲ್ಲಿಲ್ಲ. ನೆಟ್ಟಿಯ ಸಮಯದಲ್ಲಿ ಚಿಕ್ಕ ರೈತ ಹೇಗೋ ಒದ್ದಾಡಿ, ಹಟ್ಟಿ ಗೊಬ್ಬರದ 
ಜೊತೆ, ಯೂರಿಯಾ, ಸಂಘಲಗಳನ್ನು ಹಾಕಬಹುದು. ಆದರೆ ಹುಳ ಹಿಡಿದಾಗ, ಮದ್ದು 
ಹಾಕಲು ಹಣವಿಲ್ಲದೆಹೋದರೆ ? ( ಇಲ್ಲದಿರುವ ಸಂದರ್ಭಗಳೇ ಜಾಸ್ತಿ ) ಹಣವಿದ್ದರೆ 
ತನ್ನ ಪೈರಿಗೆ ಹಿಡಿದಿರುವ ಹುಳ ಯಾವುದು, ಅದಕ್ಕೆ ಹೊಡೆಯಬೇಕಾದ ಮದ್ದು 
ಯಾವುದು ಎಂದು ತಿಳಿಯದೆ ಹೋದರೆ ? ( ಇಂತಹ ಸಂದರ್ಭಗಳೂ ಜಾಸ್ತಿ ), “ ವಾಕ್ಯ 
ಳನ್ನು ಸಾಕಿದ ಹಾಗೆ ನೋಡಿಕೊಳ್ಳಬೇಕಾದ” ಕೃಷಿ ಇದು. ಹೀಗೆ ಸುಧಾರಿತ ಕೃಷಿ 
ಚಿಕ್ಕ ರೈತರ ಮಟ್ಟಿಗೆ ಒಂದು ಜೂಜು; ಮತ್ತು ಚಿಕ್ಕ ರೈತ ಇದರಲ್ಲಿ ಸೋಲುವ ಸಂಭ 
ವವೂ ಜಾಸ್ತಿ , ಸುಧಾರಿತಕೃಷಿಯ ಪ್ರಯೋಜನಗಳು ಏನು ಎಂಬುದು ದ. ಕ. ಜಿಲ್ಲೆಯ 
ಚಿಕ್ಕ ರೈತರಿಗೂ ಚೆನ್ನಾಗಿಗೊತ್ತಿದೆ, ಆದರೆ ಅದರ ಅಪಾಯಗಳೂ ಅಷ್ಟೇ ಚೆನ್ನಾಗಿ 
ಗೊತ್ತಿದೆ. ಅನೇಕರಿಗೆ ಅದರ ಅನುಭವಗಳೂ ಆಗಿವೆ. ಚಿಕ್ಕ ರೈತರೇ ಏಕೆ , ಮಧ್ಯಮ 
ಮತ್ತು ಶ್ರೀಮಂತ ರೈತರುಕೂಡಾ ತಮ್ಮ ಎಲ್ಲ ಗದ್ದೆಗಳಲ್ಲಿ ಈ ಕ್ರಮ ಅನುಸರಿಸು 
ವುದಿಲ್ಲ. ಹತ್ತು ಎಕ್ರೆ ಬೆಳೆಭೂಮಿ ಇದ್ದರೆ ಅದರಲ್ಲಿ ಎರಡು, ಮೂರು, ಹೆಚ್ಚೆಂದರೆ 
ಐದು ಎಕ್ರೆಗಳಲ್ಲಿ ಮಾತ್ರ ಈ ಕೃಷಿ ಪದ್ಧತಿ ಅನುಸರಿಸಿಯಾರು. ಉಳಿದ ಗದ್ದೆಗಳಲ್ಲಿ 
ಊರಿನ ತಳಿಯನ್ನೇ ನೆಟ್ಟು ಅವಶ್ಯಕಂಡರೆ ಹಟ್ಟಿ ಗೊಬ್ಬರದ ಜೊತೆ ರಾಸಾಯನಿಕ 
ಗೊಬ್ಬರ ಒಂದಷ್ಟು ಹಾಕುತ್ತಾರೆ ವಿನಃ H Y Y ಮತ್ತು ರಾಸಾಯನಿಕ ಗೊಬ್ಬರಗಳ 
ಸಂಯೋಜನೆಯನ್ನು ಮಾತ್ರ ತಮ್ಮ ಎಲ್ಲ ಗದ್ದೆಗಳಲ್ಲಿ ಮಾಡುವುದಿಲ್ಲ. ಯಾಕೆಂದರೆ 
ಅವರಿಗೂ ಇದು ಜಜೇ . ಅಲ್ಲದೆ ಈ ಪದ್ದತಿಯಲ್ಲಿ ಮೊದಲ ಒಂದೆರಡು ಬೆಳೆಗಳಂ 
ವಿಪರೀತ ಚೆನ್ನಾಗಿ ಫಸಲು ಕೊಟ್ಟು ನಂತರ ಫಸಲು ಇಳಿಯುತ್ತ ಹೋಗುವುದು , 


೩೦ | ಸಾಕ್ಷಿ 


ಕೆಲವು ವೇಳೆ ರೂಢಿಯ ಕೃಷಿಯ ಫಸಲಿಗಿಂತಲೂ ಕಡಿಮೆಯಾಗುವುದು, ಗದ್ದೆ ಬೆಂಡಾ 
ಗುತ್ತ ಹೋಗುವುದು - ಇದೂ ಅನೇಕರ ಅನುಭವವಾಗಿದೆ. 


ಸುಧಾರಿತ ಕೃಷಿ, ಬತ್ತದ ಮಟ್ಟಿಗೆ, ಚಿಕ್ಕ , ಮಧ್ಯಮ ಮತ್ತು ಶ್ರೀಮಂತ - ಎಲ್ಲ 
ರೈತರ ಅಭಿಮತದಂತೆ ಜುಲೈನಲ್ಲಿ ನೆಟ್ಟು ಅಕ್ಟೋಬರ್‌ನಲ್ಲಿ ಕೊಯ್ಯುವ ಮಳೆಗಾಲದ 
ಮೊದಲ ಬೆಳೆಗೆ ಹೇಳಿಸಿದ್ದೇ ಅಲ್ಲ, ಸುಧಾರಿತ ತಳಿಗೆ, ಈ ಬೆಳೆಯಲ್ಲಿ, ಸುಗ್ಗಿಯ 
ಬೆಳೆಗಿಂತಲೂ ( ನವೆಂಬರ್‌ನಿಂದ ಫೆಬ್ರವರಿಯವರೆಗಿನ ಎರಡನೆಯ ಬೆಳೆ) ಕ್ರಿಮಿಕೀಟಗಳ 
ಉಪದ್ರವ ಇನ್ನಷ್ಟು ಜಾಸ್ತಿ . ವಂದು ಹಾಕಿದರೆ ಉಪಯೋಗವಿಲ್ಲ ; ಸುರಿಯುವ ಮಳೆ 
ಯಲ್ಲಿ ತೊಳೆದು ಹೋಗುತ್ತದೆ. ಸುಧಾರಿತ ಕೃಷಿ ಏನಿದ್ದರೂ ಎರಡನೆಯ ಮೂರನೆಯ 
ಬೆಳೆಗಳಿಗೇ ಸರಿ. ಆದರೆ ಈ ಜಿಲ್ಲೆಯಲ್ಲಿ ಎರಡನೆಯ , ಮೂರನೆಯ ಬೆಳೆಗಳ ಪ್ರದೇಶವೇ 
ಕಡಿವೆ . ಎರಡನೆಯ ಬೆಳೆ ಬತ್ತವಾಗಿರುವ ಪ್ರದೇಶವಂತೂ ಇನ್ನೂ ಕಡಿಮೆ . ಈ ಜಿಲ್ಲೆ 
ಯಲ್ಲಿ ಬತ್ತದ ಒಂದನೇ ಬೆಳೆ ಬೆಳೆಯವ ಪ್ರದೇಶ ೧೯೭೧ - ೭೨ ರಲ್ಲಿ ೧೨೩೬೫೦ 
ಹೆಕ್ಟೇರು; ಎರಡು ಬೆಳೆ ಬೆಳೆಯುವ ಪ್ರದೇಶ ೪೯೩೦೭ ಹೆಕ್ಟೇರು, ಮೂರು ಬೆಳೆ ಬೆಳೆ 
ಯುವ ಪ್ರದೇಶಕೇವಲ ೭೪೪೦ ಹೆಕ್ಟೇರು, ಈಗ ಎರಡನೆಯ ಮತ್ತು ಮೂರನೆಯಂ 
ಸಂಖ್ಯೆಗಳು ಸ್ವಲ್ಪ ಜಾಸ್ತಿ ಆಗಿರಬಹುದು ಅಷ್ಟೆ , ಹೀಗೆ ಜಿಲ್ಲೆಯ ಎಲ್ಲ ಗದ್ದೆಗಳಲ್ಲೂ 
ಸುಧಾರಿತ ಕೃಷಿ ಬಳಕೆಗೆ ಬರುವ ಸಾಧ್ಯತೆ ಇಲ್ಲವೇ ಇಲ್ಲ. ಈ ಜಿಲ್ಲೆಯಲ್ಲಿ ಎರಡನೆಯ 
ಮತ್ತು ವಂರನೆಯ ಬೆಳೆ ಬೆಳೆಯುವ, ಅಂದರೆ ನೀರಿನ ಸೌಲಭ್ಯ ಧಾರಾಳವಿರುವ 
ಗದ್ದೆಗಳು ಚಿಕ್ಕ , ವಂಧ್ಯಮ ಹಾಗೂ ಶ್ರೀಮಂತರೈತರಲ್ಲಿ ಹೇಗೆ ಹಂಚಿಕೆಯಾಗಿದೆ ಎಂದು 
ತಿಳಿಸುವ ಅಂಕಿಸಂಖ್ಯೆಗಳು ಇವೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ನೀರಾವರಿಯ 
ಸೌಕರ್ಯವಿರುವ, ಎರಡು ಮೂರು ಬೆಳೆಗಳು ಬೆಳೆಯುವ ಸಾಧ್ಯತೆ ಇರುವ ಭೂಮಿ 
ಹೆಚ್ಚಾಗಿಶ್ರೀಮಂತ ರೈತರಲ್ಲೇ ಕೇಂದ್ರೀಕೃತವಾಗಿರುವುದ , ಚಿಕ್ಕ ರೈತರ ಗದ್ದೆಗಳು 
ವಿಸ್ತೀರ್ಣದಲ್ಲಿ ಚಿಕ್ಕವು ಮಾತ್ರವಲ್ಲ ಬೆಳೆಯಲ್ಲಿ ಒಂದೇ ಬೆಳೆಯ ಗದ್ದೆಗಳಾಗಿರುವುದೂ 
ಒಂದು ಅಖಿಲ ಭಾರತ Pattern. ೧೯೭೧ ರ ಅಖಿಲ ಭಾರತ ಕೃಷಿ ಜನಗಣತಿ, ಈ 
ಬಗ್ಗೆ ಕೊಟ್ಟಿರುವ ಮಾಹಿತಿ ಹೀಗಿದೆ : 


" Of the reported 70 .5 million operational holdings in the country 
nearly 50 per cent are classified as “marginal farmers having 
below one hectare ." These holdings however account for only 9 
per cent of the total area of 161 million hectares. It is also 
reported that the marginal and sub -marginal holdingshave on an 
average only 0 .3 hectare of irrigated holding. Another very impor 
tant feature of the Indian farming situation revealed by the Agri 


ಸಾಕ್ಷಿ / ೩೧ 


cultural census is that in the cropping pattern of the marginal 
and sub -marginal farmers , the food crops like paddy and jowar 
predominate ." 


(ಸಿಂಡಿಕೇಟ್ ಬ್ಯಾಂಕಿನ Pygmy Economic Review . No. 3 . Oct ²76. ದ . ಕ. 
ಜಿಲ್ಲೆಯ ಸಣ್ಣ ಹಿಡುವಳಿದಾರರ ಬಗ್ಗೆ ಬ್ಯಾಂಕ್ ನಡೆಸಿದ ಸಮೀಕ್ಷೆಯ ಸಂಕ್ಷಿಪ್ತ ವರದಿ. 
ಪುಟ ೨.) 


ಈ ಮಾತುಗಳಿಗೆ ಈ ಜಿಲ್ಲೆಯ ಅಪವಾದವಲ್ಲ. ಭೂಸುಧಾರಣಾ ಕಾನೂನು ಜ್ಯಾರಿಗೆ 
ಬರುವ ಬಹಳ ಮೊದಲೇ , ಇಲ್ಲಿ ಒಕ್ಕಲೆಬ್ಬಿಸಿದ ಧನಿಗಳೂ ಒಕ್ಕಲನ್ನು ಪೂರ್ತಾ ಎಬ್ಬಿ 
ಸದೆ, ಆತನ ಗೇಣಿಯಲ್ಲಿದ್ದ ಬಯಲು ಗದ್ದೆಗಳನ್ನು ಮಾತ್ರ ಸ್ವಂತ ಸಾಗುವಳಿಗೆ ವಶ 
ಪಡಿಸಿಕೊಂಡು, ಒಂದೇ ಬೆಳೆಯ ಬೆಟ್ಟುಗದ್ದೆಗಳನ್ನು 'ಔದಾರ್ಯ' ದಲ್ಲಿ ಆತನಿಗೇ ಗೇಣಿಗೆ 
ಬಿಟ್ಟರೂ ಸಾಕಷ್ಟು ನಡೆದಿದೆ. ಭೂಮಿ ವಿಕ್ರಯದಿಂದ ಚಿಕ್ಕ ರೈತರ ಭೂಮಿ ಶ್ರೀಮಂತ 
ರೈತರ ಕೈಸೇರಿದಾಗಲೂ ಮಾರಾಟವಾಗುತ್ತಿದ್ದುದು, ಚಿಕ್ಕ ರೈತನ ಬಯಲು ಗದ್ದೆಗಳೇ 
ನೀರಿನ ಆಶ್ರಯವಿದ್ದ , ನದೀ ಪರಂಬೋಕು ಅಥವಾ ಇತರ ಸರಕಾರೀ ಜಮೀನಿನ ದರ 
ಖಾಸ್ತುಗಳು ಕೂಡಾ ಬಡರೈತರಿಗಾಗಲೀ , ಭೂಹೀನರಿಗಾಗಲೀ ದಕ್ಕಲೇ ಇಲ್ಲ . 
ಜೊತೆಗೆ ದೊಡ್ಡ ರೈತರ ಭೂವಿ ಸಾಮಾನ್ಯವಾಗಿ ಒತ್ತರೆಯಾಗಿ ಒಂದೇ ಕಡೆ ಇದ್ದು 
ದೊಡ್ಡ ದೊಡ್ಡ ವಿಸ್ತೀರ್ಣದ ಘಟಕಗಳಾಗಿರುವುದೂ , ಚಿಕ್ಕ ರೈತರ ಭೂಮಿ ಮಾತ್ರ 
ಇಲ್ಲೊಂದು ೨೦ ಸೆಂಟ್ಸ್ನ ಗದ್ದೆ , ಹತ್ತು ಮಾರು ದೂರದಲ್ಲಿ ಇನ್ನೊಂದು ೧೫ ಸೆಂಟ್ಸ್ 
ಗದ್ದೆ , ಮತ್ತೆ ಹತ್ತು ಮಾರು ದೂರದಲ್ಲಿ ಇನ್ನೊಂದು ಇಷ್ಟೇ ಲಂಗೋಟಿ ಅಗಲದ 
ಗದ್ದೆ , ಹೀಗೆ ಹಂಚಿ ಹೋಗಿರುವುದೂ ಕಂಡುಬರುತ್ತದೆ. ಈ ಕಾರಣದಿಂದ ಬಾವಿ 
ತೋಡಿಸಿ , ಪಂಪ್ ಸೆಟ್ ಇಟ್ಟು , ಒಂದು ಬೆಳೆ ಬೆಳೆಯುವಲ್ಲಿ ಎರಡು ಬೆಳೆ ಬೆಳೆಯುವುದು 
ಶ್ರೀಮಂತ ರೈತನಿಗೆ ಸುಲಭವಾದಷ್ಟು ಚಿಕ್ಕ ರೈತನಿಗಲ್ಲ. ಆತನಿಗಿರುವ ಬೆಟ್ಟು ಅಥವಾ 
ವಂಜಲು ಗದ್ದೆಗಳ ಸಮೀಪದಲ್ಲಿಯೇ , ಮೂರುನಾಲ್ಕು ಆಳ ತೋಡಿದರೆ ನೀರು ಸಿಗು 
ತದೆ ಮತ್ತು ಬಾವಿ ತೋಡಿ ಪಂಪ್‌ಸೆಟ್ ಇಡಲು ಆತನಿಗೆ ವಾಣಿಜ್ಯ ಬ್ಯಾಂಕಿನಿಂದಲೋ 
ಸಹಕಾರಿ ಸಂಘದಿಂದಲೋ ಸುಲಭ ಬಡ್ಡಿ ದರದ ಸಾಲವೇ ದೊರಕುತ್ತದೆ ( ಇದು 
ಸುಲಭವೂ ಅಲ್ಲ ; ಆತನಿಗೆ ದೊರಕುವುದೂ ಇಲ್ಲ ಮುಂದೆ ವಿವರಿಸುತ್ತೇನೆ) ಎಂದೇ 
ಇಟ್ಟುಕೊಂಡರೂ , ತನ್ನ ಭೂಮಿಯನ್ನು ಎರಡು ಬೆಳೆಯ ಭೂಮಿಯಾಗಿ ಪರಿವರ್ತಿಸಿ 
ಕೊಳ್ಳಲು ಆತ ಎಷ್ಟು ಬಾವಿ ತೋಡಬೇಕು ? ಎಷ್ಟು ಪಂಪ್ ಸೆಟ್ ಕೊಳ್ಳಬೇಕು ? 
ಎಷ್ಟು ಸಾಲ ಎತ್ತಬೇಕು ? ಬರೇ ಹದಿನೈದೋ ಇಪ್ಪತ್ತೊ ಸೆಂಟ್ಸ್ನ ಒಂದು ಗದ್ದೆಗೆ 
ಬಾವಿ ತೋಡಿಸಿ ಪಂಪ್ ಸೆಟ್ ಇಟ್ಟು ಎರಡನೆಯ ಬೆಳೆ ತೆಗೆದರೆ , ಅವನಿಗೆ ಅದು 
ಪೂರೈಸೀತೆ ? 


೩೨ | ಸಾಕ್ಷಿ 


ಉದಾಹರಣೆಗೆ ತೀರ ಸಾಮಾನ್ಯ ದರ್ಜೆಯ , ೧. ೮ ಹಾರ್ಸ್ ಪವರಿನ, ಚೀವಿಂಣಿ ಎಣ್ಣೆ 
ಯಿಂದ ನಡೆಯುವ ಒಂದು ವಿಲಿಯರ್ಸ್ ಪಂಪ್‌ಸೆಟ್‌ಗೆ ಈಗ ಇರುವ ಬೆಲೆ ಸುಮಾರು 
೨೪೦೦ ರೂಪಾಯಿ . ತಾನು ಬೆಳೆದದ್ದರಲ್ಲಿ ಏನನ್ನೂ ಮಾರಾಟ ಮಾಡದ ಬದಲು 
ವರ್ಷದ ಕೆಲವು ತಿಂಗಳು , ತನ್ನ ಕುಟುಂಬದ ಅಕ್ಕಿ ಮತ್ತಿತರ ತೀರ ಜೀವನಾವಶ್ಯಕ 
ವಸ್ತುಗಳ ಖರ್ಚನ್ನು ಕೂಲಿ ಮಾಡಿಯೇ ಹುಟ್ಟಿಸುವ ಚಿಕ್ಕ ರೈತನಲ್ಲಿ ಇಷ್ಟು ಹಣ 
ಎಂದ ಜವೆಂಯರಾಗಿರುವುದಿಲ್ಲ. ವಾಣಿಜ್ಯ ಬ್ಯಾಂಕುಗಳಿಂದಾಗಲೀ , ಸಹಕಾರಿ ಸಂಘ 
ಗಳಿಂದಾಗಲೀ , ಚಿಕ್ಕ ರೈತರಿಗೆ ನೆರವು ಸಿಗುವ ಸಂಭವ ಕಡಿಮೆ . ವಾಣಿಜ್ಯ ಬ್ಯಾಂಕಿಂಗಿನ 
ವಂಲಭೂತ ತತ್ವಗಳೇ ಇಂತಹ ನೆರವನ್ನು ನಿಷೇಧಿಸುತ್ತವೆ. ವಾಣಿಜ್ಯ ಬ್ಯಾಂಕಿನವರಂ 
ರೈತರಿಗೆ, ಕೃಷಿ ಅಭಿವೃದ್ಧಿಗೆ ಒಂದು ಎಕ್ರೆಯ ಮೇಲೆ ೩೫೦ ರಿಂದ ಹೆಚ್ಚೆಂದರೆ ೪೦೦ 
ರೂ . ಗಳವರೆಗೆ ೧೬ % ನ ಬಡ್ಡಿ ದರದಲ್ಲಿ ಸಾಲ ಕೊಡುತ್ತಾರೆ ; ರೈತನ ವಶದಲ್ಲಿರುವ 
ಕೃಷಿಭೂಮಿಯ ದಾಖಲೆಗಳನ್ನು ವಂತ್ತು , ಅದಕ್ಕಿಂತ ಮುಖ್ಯವಾಗಿ ಆತನ ಸಾಲ 
ಹಿಂದಿರಿಗಿಸುವ ಸಾಮರ್ಥವನ್ನು ನೋಡಿಕೊಂಡೇ ಸಾಲಕೊಡುತ್ತಾರೆ, ಈ ಸಾವಂರ್ಥದ 
ಬಗ್ಗೆ ಚಿಕ್ಕ ರೈತ ಬ್ಯಾಂಕ್ ಮ್ಯಾನೇಜರನನ್ನು ನಂಬಿಸುವುದು ಕಷ್ಟವೇ . ಹೀಗಾಗಿ ಹಳ್ಳಿ 
ಗಳಲ್ಲಿರುವ ವಾಣಿಜ್ಯ ಬ್ಯಾಂಕುಗಳು ಹಳ್ಳಿಗಳ ಕೆಳವರ್ಗದ ಜನರೊಡನೆ ಯಾವುದೇ 
ಉತ್ಪಾದಕ ಸಂಬಂಧವನ್ನೂ ಇರಿಸಿಕೊಂಡಿಲ್ಲ. ಈ ಬ್ಯಾಂಕುಗಳುಕೊಡುವ ಅಲ್ಪಾವಧಿಯ 
ಬೆಳೆ ಸಾಲಗಳಾಗಲೀ , ಕೃಷಿ ಉಪಕರಣಗಳ ಸಾಲವಾಗಲೀ ಚಿಕ್ಕ ರೈತರಿಗೆ ದೊರೆಯುವು 
ದಿಲ್ಲ. ದೊರೆತರೂ ಆ ಬಡ್ಡಿ ದರ , ಅವರಿಗೆ ಪೂರೈಸುವುದು ಕಷ್ಟ . ಬಡ ರೈತರಿಗೆ, ಭೂ 
ಹೀನರಿಗೆ ವಾಣಿಜ್ಯ ಬ್ಯಾಂಕುಗಳಲ್ಲಿ ಸುಲಭದಲ್ಲಿ ಸಿಗುವ ಒಂದೇ ಒಂದು ಸಾಲವೆಂದರೆ 
181 % ಬಡ್ಡಿದರದಲ್ಲಿ ಬ್ಯಾಂಕುಗಳಂ ಚಿನ್ನಾಭರಣಗಳ ಈಡಿನ ಮೇಲೆಕೊಡುವ ಸಾಲ . 
ಒಂದು ಹಳ್ಳಿಯಲ್ಲಿ ಹತ್ತು ಜನ ರೈತರಿಗೆ ಬೆಳೆ ಅಭಿವೃದ್ಧಿ ಸಾಲಗಳು ದೊರೆತರೆ , 
ನಂರಂ ಜನರಿಗೆ ೨೫ ರಲಾ . ಗಳಿಂದ ೨೦೦ , ೩೦೦ ರೂಪಾಯಿಗಳವರೆಗಿನ ಚಿಕ್ಕ ಚಿಕ್ಕ 
ಮೊತ್ತಗಳಲ್ಲಿ ಚಿನ್ನಾಭರಣದ ಸಾಲ ವಾಣಿಜ್ಯ ಬ್ಯಾಂಕುಗಳಿಂದ, ಸಹಕಾರಿ ಬ್ಯಾಂಕು 
ಗಳಿಂದ ಪಾವತಿಯಾಗಿರುತ್ತದೆ. 


ಚಿಕ್ಕ ರೈತನಿಗೆ ಕೃಷಿ ಅಭಿವೃದ್ಧಿಯ ಸಾಲ ಕೊಟ್ಟರೆ ಅದು ಗಡುವಿನೊಳಗೆ ಹಿಂದಿರುಗಿ 
ಬಾರದಿರುವ ಸಾಧ್ಯತೆಗಳಿವೆ . ಆದರೆ ಬ್ಯಾಂಕುಗಳಿಗೆ ಚಿನ್ನಾಭರಣದ ಸಾಲದಲ್ಲಿ ಈ 
ಭಯವಿಲ್ಲ. ಯಾಕೆಂದರೆ ಆಭರಣ ಬ್ಯಾಂಕಿಗೆ ಈಡಾಗಿ ಬ್ಯಾಂಕಿನ ವಶದಲ್ಲಿಯೇ 
ಇರುತ್ತದೆ, ಆಭರಣದ ಚಿನ್ನದ ವಕೌಲ್ಯದ ಅರ್ಧದಷ್ಟು ಮಾತ್ರ ಸಾಲವಾಗಿ ಪಾವತಿ 
ಯಾಗಿರುತ್ತದೆ. ಸಾಲ ಹಿಂದಿರುಗಿ ಬರದಿದ್ದರೆ ಆಭರಣ ವಿಲಂ ಹಾಕುವುದಕ್ಕೆ ಬರುತ್ತದೆ. 
ಬಡ್ಡಿ ದರವೂ ಜಾಸ್ತಿ . ಹಳ್ಳಿಗಳ ಬಡವರಿಗೆ ವಾಣಿಜ್ಯ ಬ್ಯಾಂಕುಗಳು ಮಾಡುತ್ತಿರುವ 
ಒಂದೇ ಉಪಕಾರವೆಂದರೆ, ಅವರ ಆಭರಣಗಳನ್ನು ಈಡು ಮಾಡಿಕೊಂಡು, ಮಾರ್ವಾಡಿ 


ಸಾಕ್ಷಿ / ೩೩ 


ಬಡ್ಡಿಗಿಂತ ಸ್ವಲ್ಪ ಕಡಿಮೆ ದರದಲ್ಲಿ ಸಾಲ ಕೊಡುವುದು. ಇದು ಬಿಟ್ಟರೆ ಬೇರೆ ಯಾವ 
ಸಂಬಂಧವನ ವಾಣಿಜ್ಯ ಬ್ಯಾಂಕುಗಳು ಹಳ್ಳಿಗಳ ಕೆಳವರ್ಗದ ಜನರೊಡನೆ ಇಟ್ಟು 
ಕೊಂಡಿಲ್ಲ. ಈಗ ನಾವುನಿತ್ಯ ಕೇಳುವ, ಜೀತದಾಳುಗಳಿಗೆ ಸಾಲ, ಬುಟ್ಟಿ ಹೆಣೆಯುವವರಿಗೆ 
ಸಾಲ, ನೆಯ್ದೆ ಯವರಿಗೆ, ಕುರಿ ಕಾಯುವವರಿಗೆ ಸಾಲ, ಇತ್ಯಾದಿಗಳು ನೂರರಲ್ಲಿ ಒಬ್ಬ 
ನಿಗೆ ಕೊಡುವ ಸಾಂಕೇತಿಕ ಸಾಲಗಳು. ಆದ್ದರಿಂದ ಈ ಬಗ್ಗೆ ನಾವು ಪತ್ರಿಕೆಗಳಲ್ಲಿ ಓದು 
ವುದು ಸುದ್ದಿಗಳನ್ನಲ್ಲ, ಸುದ್ದಿಯ ವೇಷತೊಟ್ಟ ಜಾಹೀರಾತುಗಳನ್ನು , ಇಂತಹ ನೆರವು 
ವ್ಯಾಪಕವಾಗುವುದು ಈಗ ಇರುವ ವ್ಯವಸ್ಥೆಯ ಚೌಕಟ್ಟಿನಲ್ಲಿ ಸಾಧ್ಯವಿಲ್ಲ. ಯಾಕೆಂದರೆ 
ವಾಣಿಜ್ಯ ಬ್ಯಾಂಕುಗಳ ಕಾರಾಚರಣೆಯ ನಿರ್ದೆಶಕ ತತ್ವಗಳೇ ಇದನ್ನು ನಿಷೇಧಿಸುತ್ತದೆ. 


ಚಿಕ್ಕ ರೈತರಿಗೆ, ಹಳ್ಳಿಗಳ ಸಹಕಾರಿ ಸಂಘಗಳಿಂದಲೂ ಹೆಚ್ಚಿನ ಪ್ರಯೋಜನವಾಗುವು 
ದಿಲ್ಲ. ವಾಣಿಜ್ಯ ಬ್ಯಾಂಕುಗಳಿಗಾದರ , ಸಾಲ ನೀಡಿಕೆಯ ಬಗ್ಗೆ ನಿರ್ದಿಷ್ಟವಾದ, ನಿಖರ 
ವಾಗಿ ನಿರ್ವಚಿಸಿರುವ ಕೆಲವುಸೂತ್ರಗಳಿರುತ್ತವೆ. ಹೆಚ್ಚಿನ ಸಹಕಾರಿ ಸಂಘಗಳಿಗೆ ಸಹಕಾರೀ 
ಕಾನೂನುಗಳು, ಸಾಲ ನೀಡಿಕೆಯ ಸೂತ್ರಗಳು ಹೆಸರಿಗೆ ಮಾತ್ರ ಇರುತ್ತವೆ. ಕಾನೂನು 
ಏನೇ ಇರಲಿ , ಸಹಕಾರಿ ಸಂಘಗಳು , ಅವುಗಳ ಜವಿನ್ಹಾರ ಪದಾಧಿಕಾರಿಗಳ ಇಷ್ಟಕ್ಕೆ 
ಅನುಗುಣವಾಗಿ ಕೆಲಸ ಮಾಡುವ ಸಂಸ್ಥೆಗಳು , ಹೀಗಾಗಿ ವಿನಿನ ಬಲವಿಲ್ಲದ ರೈತರಿಗೆ 
ಇಲ್ಲಿಯ ಸಹಾಯ ದೊರಕುವ ಸಂಭವ ಕಡಿಮೆ . ಅಕಸ್ಮಾತ್ ನಡೆಯಬೇಕಾದ ರೀತಿ 
ಯಲ್ಲಿ ನಡೆಯುತ್ತಿರುವ ಒಂದು ಸಹಕಾರಿ ಸಂಘ ಚಿಕ್ಕ ರೈತನಿಗೆ ಸಹಾಯ ಮಾಡಲು 
ಮುಂದೆ ಬಂದಿತು ಎಂದಿಟ್ಟುಕೊಳ್ಳೋಣ. ಆಗಲೂ ಇಂತಹ ಸಹಾಯದ ಪ್ರಯೋಜನ 
ಪಡೆದುಕೊಳ್ಳುವ ಸ್ಥಿತಿಯಲ್ಲಿ ಚಿಕ್ಕ ರೈತನಿರುವುದಿಲ್ಲ. 


ರೈತನ ಜಮೀನಿನ ಎಕ್ರವಾರ ವಿಸ್ತೀರ್ಣವನ್ನು ಮತ್ತು ಸಾಲವನ್ನು ಗಡುವಿನೊಳಗೆ 
ಮರುಪಾವತಿ ಮಾಡುವ ಸಾಮರ್ಥ್ಯವನ್ನು ಸಹಕಾರಿ ಸಂಘಗಳ ಅಲಕ್ಷಿಸುವಂತಿಲ್ಲ. 
ಅಲ್ಲದೆ ಸಹಕಾರೀ ಸಾಲ ದೊರೆಯಬೇಕಾದರೆ , ಸಾಲಪಡೆಯುವವ , ಸಾಲದ ಹತ್ತನೆಯ 
ಒಂದಂಶವನ್ನು ಷೇರ್ ಬಂಡವಾಳವಾಗಿ ಸಹಕಾರಿ ಸಂಘದಲ್ಲಿ ತೊಡಗಿಸಬೇಕು; 
ಇಪ್ಪತ್ತನೆಯ ಒಂದಂಶವನ್ನು ಕಲ್ಯಾಣನಿಧಿಯಲ್ಲಿ ಇಡಬೇಕು. ಸಾಲದ ವರೆ 
ನಾಲ್ಕೂ ವಾರ್ಷಿಕ ಕಂತುಗಳಲ್ಲಿ ಮೊದಲಿನ ಕಂತನ್ನು ತಕ್ಷಣ ಪಾವತಿ ಮಾಡುವ ಸ್ಥಿತಿ 
ಯಲ್ಲಿರಬೇಕು. ಉದಾಹರಣೆಗೆ ಮೊದಲು ಹೇಳಿದ ೨೪೦೦ ರೂಪಾಯಿ ಬೆಲೆ ಬಾಳುವ 
1€8 H . P. ನ ಚಿಮಿಣಿ ಎಣ್ಣೆ ಪಂಪ್‌ಸೆಟ್ಟನ್ನು ಆತ ಸಹಕಾರಿ ಸಂಘದ ಸಾಲದ 
ಮುಖಾಂತರ ಕೊಳ್ಳಬೇಕಾದರೆ , ಆತ ೨೪೦ ರೂಪಾಯಿ ಷೇರು ಬಂಡವಾಳ ಕಟ್ಟ 
ಬೇಕು ; ೧೨೦ ರೂಪಾಯಿ ಕಲ್ಯಾಣನಿಧಿಯಲ್ಲಿಡಬೇಕು. ೮೦೦ ರೂಪಾಯಿಯ ಮೊದಲ 
ಕಂತು, ಕಟ್ಟಲು ಸಿದ್ದನಿರಬೇಕು. ಷೇರು ಬಂಡವಾಳ ಮತ್ತು ಕಲ್ಯಾಣನಿಧಿಯ ಹಣ 


೩೪ | ಸಾಕ್ಷಿ 


ಆತನ ಹೆಸರಿನಲ್ಲೇ ಇರುವಂತಹದ್ದು ; ಸಾಲದ ಮೊದಲ ಕಂತಾದರೂ ಆತ ಯಾವಾಗ 
ಲಾದರೂ ಕಟ್ಟಬೇಕಾದದ್ದೆ . ಆದರೂ ಒಬ್ಬ ರೈತ ಸಹಕಾರಿ ಸಂಘದಿಂದ ಸಾಲ 
ಪಡೆಯಬೇಕಾದರೆ, ಒಮ್ಮೆಗೆ೩೬೦ ರೂ . ನಗದು ಸಿದ್ಧವಿಟ್ಟುಕೊಳ್ಳಬೇಕು ; ಮೊದಲ 
ಕಂತೂ ಸೇರಿದರೆ ಇದು ಇನ್ನಷ್ಟು ಜಾಸ್ತಿ ಆಗುತ್ತದೆ. ಪಂಪ್‌ಸೆಟ್ ಸಾಲಕ್ಕೆ ಕೊಡಂ 
ವುದು ಸಾಮಾನ್ಯವಾಗಿ ವರಂ ವಾರ್ಷಿಕ ಕಂತುಗಳ ಗಡುವು; ಹೆಚ್ಚಿನ ಚಿಕ್ಕ ರೈತರಿಗೆ 
ಕೃಷಿಯೇತರ ಸಂಪಾದನೆಯ , ವಾಣಿಜ್ಯ , ನೌಕರಿ ಅಥವಾ ಕೈಕಸುಬಿನ ಯಾವ ವರಮಾನ 
ಮೂಲವೂ ಇರುವುದಿಲ್ಲ. ಈ ಹಣಕ್ಕೆ ಅವರು ಯಾರ ವಂನೆ ಕನ್ನ ಹೊಡೆಯಬೇಕು ? 
ಪಂಪ್‌ಸೆಂಟ್ ಕೆಲಸ ಮಾಡುವುದಕ್ಕೂ ನಗದಿನ ಅವಶ್ಯಕತೆ ಇದೆ. 1€8 H . P . ಯ 
ಒಂದಂ ಪಂಪ್‌ಸೆಟ್‌ ಘಂಟೆಗೆ ಹೆಚ್ಚು ಕಡಿಮೆ ೧ ಲೀಟರ್ ಚಿಮಿಣಿ ಎಣ್ಣೆಯನ್ನು 
ವ್ಯಯಿಸುತ್ತದೆ, ಕೆಟ್ಟು ಹೋದರೆ ರಿಪೇರಿಯ ಖರ್ಚಂತೂ ಇದ್ದೇ ಇದೆ. ಇಂತಹ ಒಂದು 
ಪಂಪ್‌ಸೆಟ್ ಇಟ್ಟ ರೈತ ದಿನಕ್ಕೆ ಎರಡು ಘಂಟೆ ಅದನ್ನು ಬಳಸಿದರೆ , ಸರಾಸರಿ ೪ 
ರೂಪಾಯಿ ನಗದು, ಅದಕ್ಕೆ ಖರ್ಚು ಮಾಡಬೇಕಾಗುತ್ತದೆ. ಬೇರೆ ವರಮಾನವಿಲ್ಲದ 
ಚಿಕ್ಕ ರೈತರು ಇಷ್ಟನ್ನು ಭರಿಸುವುದೂ ಕಷ್ಟ , 


ಪಂಪ್ ಸೆಟ್ , ಅದು ಚಿಮಿಣಿ ಎಣ್ಣೆಯದ್ದೆ ಇರಲಿ, ವಿದ್ಯುಚ್ಛಕ್ತಿಯದ್ದೆ ಇರಲಿ ಇರುವ 
ನೀರನ್ನು ಸುಲಭವಾಗಿ ಮೇಲೆತ್ತಿ ಗದ್ದೆಗಳಿಗೆ ಹಾಯಿಸಬಹುದು. ಆದರೆ ಬೋರ್‌ವೆಲ್ 
ಗಳ ಹಾಗೆ ಅದರಷ್ಟಕ್ಕೆ ಅದು ಬಂದು ಹೊಸನೀರಿನ ಆಶ್ರಯವನ್ನು ನಿರ್ಮಿಸಲಾರದು. 
ದ. ಕ . ಜಿಲ್ಲೆಯಲ್ಲಿ ಬತ್ತದ ಎರಡನೆಯ ಮೂರನೆಯ ಬೆಳೆಗಳು ಪ್ರಾರಂಭವಾಗಿರುವುದು 
ಇವತ್ತು ನಿನ್ನೆಯಿಂದಲ್ಲ. ನೀರಿನ ಆಶ್ರಯ ಧಾರಾಳವಾಗಿರುವೆಡೆ, ಏತ ಮತ್ತಿತರ 
ಸಾಂಪ್ರದಾಯಿಕ, ಮನುಷ್ಯ ದುಡಿಮೆಯ ನೀರಾವರಿಯಿಂದ ಎರಡನೆ, ಮೂರನೆಯ 
ಬೆಳೆಗಳನ್ನು ಇಲ್ಲಿ ಅನಾದಿಯಿಂದಲೂ ಬೆಳೆಸಲಾಗುತ್ತಿದೆ. ಈಗ ಈ ಜಿಲ್ಲೆಯ ಬತ್ತದ 
ಕೃಷಿಗೆ ಪ್ರವೇಶಿಸಿರುವ ಪಂಪ್ ಸೆಟ್‌ಗಳಲ್ಲಿ ನೂರರಲ್ಲಿ ಐವತ್ತು , ಈ ಮನುಷ್ಯ ದುಡಿ 
ವಯಂ ನೀರಾವರಿಯನ್ನು replace ಮಾಡಿವೆ. ಅಂದರೆ ಪಂಪ್‌ಸೆಟ್ ಕೊಂಡಿರುವ ಎಲ್ಲ 
ರೈತರ ಹೊಸದಾಗಿ ಬಾವಿ ತೋಡಿಸಿ, ಇದುವರೆಗೆ ಎರಡನೆಯ ಬೆಳೆಯೇ ಆಗದ 
ಪ್ರದೇಶದಲ್ಲಿ ಈಗ ಹೊಸದಾಗಿ ಬೆಳೆ ಇಡಲು ಪ್ರಾರಂಭಿಸಿಲ್ಲ ; ಈಗಾಗಲೇ ಮನುಷ್ಯ 
ದುಡಿಮೆಯ ನೀರಾವರಿಯಿಂದ ಬೆಳೆ ಆಗುತ್ತಿದ್ದ ತಮ್ಮ ಗದ್ದೆಗಳಲ್ಲಿ ಈಗ ಪಂಪ್‌ಸೆಟ್‌ , 
ಹೆಚ್ಚು ಶೀಘ್ರವಾಗಿ, ಹೆಚ್ಚು ದಕ್ಷವಾಗಿ ವಂತ್ರು ಜಾಸ್ತಿ ಪ್ರಮಾಣದಲ್ಲಿ ನೀರು ಹಾಯಿಸಿ 
ಬೆಳೆ ತೆಗೆಯುತ್ತಿದ್ದಾರೆ. ಹೀಗೆ ಬೆಳೆ ತೆಗೆಯುವ ರೈತರಲ್ಲಿಯ ಹೆಚ್ಚಿನವರಿಗೆ ಬತ್ತ 
ಒಂದೇ ಕೃಷಿಯಲ್ಲ. ತೆಂಗು, ಅಡಿಕೆ ಮುಂತಾದ ಮಾರುಕಟ್ಟೆಯ ಬೆಳೆಯೂ ಸ್ವಲ್ಪ 
ಇದ್ದು ಪಂಪ್‌ಸೆಟ್‌ನ ಪೂರ್ಣಉಪಯೋಗವನ್ನು ಇವರು ಮಾಡಿಕೊಳ್ಳುವ ಸ್ಥಿತಿಯಲ್ಲಿ 
ರುತ್ತಾರೆ. ಹೀಗಲ್ಲದೆ, ಬರೇ ಬತ್ತದ ಗದ್ದೆಗಳೇ ಇದ್ದು , ವಿಸ್ತೀರ್ಣದಲ್ಲಿಯೂ ಅವು 


ಸಾಕ್ಷಿ / ೩೫ 


ಸಣ್ಣ ಹಿಡುವಳಿಗಳಾಗಿದ್ದು , ಇವುಗಳಲ್ಲಿ ಪಂಪ್‌ಸೆಟ್ ನೀರಾವರಿಯಿಂದ, ಸುಧಾರಿತ ಕೃಷಿ 
ಪದ್ಧತಿಯಿಂದ ಕೃಷಿ ಮಾಡಿ ಬಡರೈತ ಉದ್ಧಾರವಾಗುವುದು ಅಷ್ಟರಲ್ಲೇ ಇದೆ. ತೀರ 
ಚಿಕ್ಕ ರೈತರು ಇವುಗಳ ಹತ್ತಿರವೂ ಸುಳಿಯುವುದಿಲ್ಲ, ಇದಕ್ಕೆ ಚಿಕ್ಕ ರೈತರ ವರೌಢ 
ಕಾರಣವಲ್ಲ ; ಮೇಲೆ ವಿವರಿಸಿದಂತೆ ಈ ಅಸಮಂ ವ್ಯವಸ್ಥೆಯಲ್ಲೇ ಅಂತರ್ಗತವಾಗಿರುವ 
ಸಾಂಸ್ಥಿಕ ಕಾರಣಗಳಿವೆ. 


ಪಂಪ್‌ಸೆಟ್ ನೀರಾವರಿ ಮಾತ್ರವಲ್ಲ ಸಾಂಪ್ರದಾಯಿಕ ನೀರಾವರಿಯ ಪ್ರಯೋಜನ 
ಕೂಡಾದೊಡ್ಡ ರೈತರಿಗೆ ದೊರಕುವಷ್ಟು ಸುಲಭವಾಗಿ ಚಿಕ್ಕ ರೈತರಿಗೆ ದೊರೆಯುವು 
ದಿಲ್ಲ. ಈ ಜಿಲ್ಲೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಕರಾವಳಿಯ ತಾಲೂಕಂಗಳಾದ ಮಂಗ 
ಆರಂ, ಉಡಂಪಿ ಮತ್ತು ಕುಂದಾಪುರ ತಾಲೂಕಂಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಹರಿ 
ಯಂವತೋಡುಗಳಿಗೆ , ಮಳೆಗಾಲ ಕಳೆದ ತಕ್ಷಣ, ತೋಡುಗಳ ಆಸುಪಾಸಿನ ಗದ್ದೆಗಳ 
ರೈತರೇ ಒಟ್ಟಾಗಿ, ಕಲ್ಲು, ಮಣ್ಣು , ಸೊಪ್ಪುಗಳನ್ನು ಉಪಯೋಗಿಸಿ ಮೇಸನ್ನಿ ಕಟ್ಟೆ 
ಗಳನ್ನು ಕಟ್ಟಿ , ಎರಡನೆಯ ಬೆಳೆಗೆ ನೀರು ಒದಗಿಸಿಕೊಳ್ಳುತ್ತಿದ್ದುದು ಮೊದಲಿನಿಂದಲೂ 
ನಡೆದು ಬಂದ ಒಂದು ನೀರಾವರಿಯ ಪದ್ದತಿ, ವಂಂಂದಿನ ವಂಳೆಗಾಲ ಪ್ರಾರಂಭವಾದ 
ಒಂದೆರಡು ವಾರಗಳಲ್ಲಿ ಈ ಎಲ್ಲ ಕಟ್ಟೆಗಳ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗು 
ಇವೆ, ಸಾಮಾನ್ಯವಾಗಿ ಇಂತಹ ಕಟ್ಟೆಗಳಲ್ಲಿ ಸಂಗ್ರಹವಾಗಿರುವ ನೀರಿನ ಪ್ರಯೋಜನ 
ಕಟ್ಟಿದ ಅಕ್ಕಪಕ್ಕದ ಗದ್ದೆಗಳಿಗೆ ಮಾತ್ರ ವಿಸಲಾಗಿರುತ್ತದೆಯೇ ಹೊರತು, ಅದರ 
ಆಚೆಗಿನ ಗದ್ದೆಗಳಿಗೆ ಅವು ಬೇರೆಯವರಿಗೆ ಸೇರಿದ್ದಾದರೆ ಲಭ್ಯವಾಗುವುದಿಲ್ಲ. ಅನೇಕರ 
ಹಿಡುವಳಿಗಳ ಮಧ್ಯೆ ಹರಿಯುವ ಇಂತಹ ತೋಡುಗಳನ್ನೆಲ್ಲ ಸರಕಾರ ನದೀ ಪರಂ 
ಬೇಕಂ ( ಸರಕಾರದ ಸ್ವಾಮ್ಯಕ್ಕೆ ಸೇರಿದ್ದು ) ಎಂದೇ ಸಾರಿದ್ದರೂ , ಇದರ ನೀರಿನ 
ಪ್ರಯೋಜನ ಮಾತ್ರ ಎಲ್ಲರಿಗೂ ದೊರೆಯುವುದಿಲ್ಲ. ಈ ಜಿಲ್ಲೆಯ ಯಾವುದೇ ಬಯ 
ಲಿಗ ಅಕ್ಬ ರ್ , ನವೆಂಬರ್ ತಿಂಗಳಂಗಳಲ್ಲಿ ಹೋದರೆ ಸಾಮಾನ್ಯವಾಗಿ ಕಾಣಿಸುವ 
ದೃಶ್ಯವೆಂದರೆ , ಧಾರಾಳವಾಗಿ ಹರಿಯುತ್ತಿರುವ ಅಥವಾ ಮೇಲೆ ಹೇಳಿದ ಕಟ್ಟೆಗಳಲ್ಲಿ 
ಸಂಗ್ರಹವಾಗಿರುವ ನೀರು ಮತ್ತು ಅಲ್ಲಲ್ಲಿ ಚದರಿದಂತೆ ಒಂದೆ , ಎರಡನೆಯ ಬೆಳೆ 
ಯಂನ್ನೇ ಇಡದ, ಅಥವಾ ಬದಷ್ಟು ಲಾಭದಾಯಕವಲ್ಲದ ಉದ್ದು , ಹುರುಳಿ ಇತ್ಯಾದಿ 
ಧಾನ್ಯ ನೆಟ್ಟ ಗದ್ದೆಗಳು , ಒಬ್ಬನ ಗದ್ದೆಯನ್ನು ಇನ್ನೊಬ್ಬನದ್ದರಿಂದ ಬೇರ್ಪಡಿಸುವ 
ಗದ್ದೆ ಅಂಚುಗಳಷ್ಟೇ ನಿಖರವಾದ, ಒಬ್ಬನ ಗದ್ದೆಯನ್ನು ಇನ್ನೊಂದಕ್ಕೆ ಜೋಡಿಸುವ 
ಕಾಲುವೆಗಳ ನೀರಾವರಿಯ ಸಂಸ್ಕೃತಿಯ ಇಲ್ಲಿನದ್ದಾಗಿದ್ದರೆ, ಈ ಪರಿಸ್ಥಿತಿ ಇರುತ್ತಿರ 
ಲಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ರೈತರನ್ನೇ ಕೇಳಿದರೆ ರೂಢಿಯಿಂದ ಬಂದ ನೀರಿನ ಹಕ್ಕು 
ಮತ್ತು ದಾರಿಯ ಹಕ್ಕುಗಳನ್ನು ಮಾತ್ರ ಮನ್ನಿಸಬೇಕೆಂದ , ಹಾಗೆ ಎಲ್ಲರ ಗದ್ದೆಗಳಿಗೂ 
ಕಾಲುವೆಯ ವಂಂಖಾಂತರ ನೀರು ಹರಿಯಲು ಬಿಟ್ಟರೆ, ಬಿಟ್ಟವನ ಗದ್ದೆಯಲ್ಲಿ ಮರಳು 


೩೬ | ಸಾಕ್ಷಿ 


ತುಂಬಿಕೊಳ್ಳುತ್ತದೆ, ಬೆಳೆ ಜಾಗ ಕಡಿಮೆಯಾಗುತ್ತದೆ ಇತ್ಯಾದಿ ಶುಂಠತನದ ಮಾತು 
ಗಳನ್ನು ಆಡುತ್ತಾರೆ. ಪರಂಬೋಕು ನೀರಿಗೆ, ಅದು ಎಲ್ಲ ರೈತರಿಗೂ ಸಮಾನವಾಗಿ 
ಹಂಚಿಕೆಯಾಗಬೇಕೆಂಬ ದೃಷ್ಟಿಯಿಂದ ಅದರ ಆಸುಪಾಸಿನ ಗದ್ದೆಗಳ ರೈತರು ಯಾರೂ 
ಪಂಪ್‌ಸೆಟ್‌ ಜೋಡಿಸಕೂಡದೆಂದು ಸರಕಾರ ಆಜ್ಞೆ ಮಾಡಿದೆ. ಆದರೆ ತಾಖತ್ತುಳ್ಳ 
ರೈತರು ಇಂತಹ ನೀರಿಗೂ ಪಂಪ್‌ಸೆಟ್‌ ಜೋಡಿಸಿ ತಮ್ಮ ಗದ್ದೆಗಳ ಕೃಷಿಯನ್ನು ರಾಜಾ 
ರೋಷವಾಗಿ ಮಾಡುವುದು , ಆಸುಪಾಸಿನ ಗದ್ದೆಗಳು ಮಾತ್ರ ಬೋಳಾಗಿರುವುದು 
ಇಂತಹದ್ರೂ ಬೇಕಾದಷ್ಟು ನಡೆಯುತ್ತದೆ. ಮೊದಲು ಹೇಳಿದ ತಾತ್ಕಾಲಿಕ ಅಣೆಕಟ್ಟು 
ಗಳ ಬದಲು ಸರಕಾರವೇ ಕಟ್ಟಿಸಿರುವ, ಸಿಮೆಂಟು ಕಾಂಕ್ರೀಟಿನ ತಬುಗಳುಳ್ಳ vented 
ಅಣೆಕಟ್ಟುಗಳಿರುವ ಕಡೆ ಮಾತ್ರ , ಆಸುಪಾಸಿನ ರೈತರೆಲ್ಲರ , ನೀರನ್ನು ಸಮಾನವಾಗಿ 
ಹಂಚಿಕೊಂಡಿರುವುದು ಕಾಣಂತ್ತದೆ. ಇದುಕೂಡಾ, ಹಾಕಿದ ದುಡ್ಡಿಗೆ ತಕ್ಕ ಪ್ರಮಾಣದ 
ನೀರಿನ ತೆರಿಗೆಯನ್ನು ವಸೂಲು ಮಾಡಲು, ಸರಕಾರದ ಸಿಬ್ಬಂದಿ ರೈತರ ಮೇಲೆ ಇಂತಹ 
ಹಂಚಿಕೆಗೆ ಹೇರುವ ಒತ್ತಾಯದಿಂದಲೇ ಹೊರತು ಸ್ವಯಂಪ್ರೇರಣೆಯಿಂದಲ್ಲ . ಬೆಳೆ 
ನೀರಿನ ತಕರಾರು, ನಮ್ಮ ಗ್ರಾಮೀಣ ಸಾಮಾಜಿಕ ಬದುಕಿನ ಒಂದು ಅಂಗವೇ ಆಗಿ 
ಹೋಗಿದೆ. ನೀರಿಗೋಸ್ಕರ ಜಗಳ, ಪೆಟ್ಟು , ಮಾರಾಮಾರಿ ನಡೆಯದ ಹಳ್ಳಿಗಳು ಈ 
ನಾಡಿನಲ್ಲೇ ಇಲ್ಲ. ನೀರಾವರಿ ಕೂಡಾ ಒಂದು ಸಾಮಾಜಿಕ ಪ್ರಕ್ರಿಯೆ . ಸರಕಾರವೇ , ತನ್ನ 
ಅಪಾರ ಸಂಪನ್ಮೂಲಗಳನ್ನು ಬಳಸಿಕೊಂಡು, ವಂಂದುವರಿದ ತಾಂತ್ರಿಕತೆ, ಭಾರೀ 
ಪ್ರಮಾಣದ ಮನುಷ್ಯ ದುಡಿಮೆ , ಸಿಮೆಂಟು, ಉಕ್ಕುಗಳಂತಹ ಬೆಲೆ ಬಾಳುವ ಕಚ್ಚಾ 
ಪದಾರ್ಥಗಳನ್ನು ಬಳಸಿಕೊಂಡು ಸೃಷ್ಟಿಸುವ ನೀರಾವರಿಯ ಭಾರೀ ಅಣೆಕಟ್ಟುಗಳು 
ಮಾತ್ರವಲ್ಲ , ಸಾಂಪ್ರದಾಯಿಕ ನೀರಾವರಿ ಮತ್ತು ಪಂಪ್‌ಸೆಟ್ ಕೂಡಾ, ಅದು ಸಮಾನ 
ವಾಗಿ ಹಂಚಿಕೆ ಆಗಬೇಕಾದರೆ, ಮೊದಲು ಭೂಮಿಯ ಒಡೆತನದಲ್ಲಿ ಸಮಾನತೆ ಸಾಧಿಸ 
ಬೇಕಾಗುತ್ತದೆ. ಭೂಮಿಯ ಒಡೆತನದಲ್ಲಿಯೇ ವಿಪರೀತ ಅಂತರವುಳ್ಳ ವ್ಯವಸ್ಥೆಯಲ್ಲಿ 
ನೀರಾವರಿ, ತಾಂತ್ರಿಕತೆಯ ಯಾವುದೇ ಹಂತದ ನೀರಾವರಿ , ವ್ಯವಸ್ಥೆಯ ವೈರುಧ್ಯ 
ಗಳನ್ನು ಹೆಚ್ಚಿಸುತ್ತ ಹೋಗುತ್ತದೆ ; ಮಾರುಕಟ್ಟೆಯಲ್ಲಿ ಅತ್ಯಂತ ಅಗ್ಗದ ಪಂಪ್‌ಸೆಟ್ 
ಕೂಡಾದೊಡ್ಡ ಸಂಖ್ಯೆಯಲ್ಲಿರುವ ಚಿಕ್ಕ ರೈತರಿಗೆಕೈಗೆಟುಕದೆ ಹೋಗುತ್ತದೆ; H Y V , 
ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳ ಸುಧಾರಿತ ಕೃಷಿಯ ಇಮ್ಮಡಿ ಫಸಲು 
ಆಕಾಶದ ಹವಾಗುತ್ತದೆ. 


ಚಿಕ ರೈತರಿಗೆ ೨೪CO ರೂ . ಬೆಲೆಬಾಳುವ ಪಂಪ್‌ಸೆಟ್ ಕೂಡಾ ದುಬಾರಿಯಾಗುತ್ತದೆ ; 
ಅಕಸ್ಮಾತ್ ಅದನ್ನು ಕೊಂಡರೂ , ಅದರ ಸಂಪೂರ್ಣ ಬಳಕೆ ಅವರಿಂದಾಗುವುದಿಲ್ಲ. 
ಆದರೆ ಕೆಳಮಧ್ಯಮ , ವಂಧ್ಯಮ ರೈತರಿಗೆ ಇದು ಖಂಡಿತ ದಂಬಾರಿಯಲ್ಲ. ಈ ವರ್ಗಗಳ 
ರೈತರು , ಸಹಕಾರೀ ಸಂಘಗಳು ಕೆಡವ ಬೆಳೆಸಾಲಗಳು (ಒಂದು ಎಕ್ಕೆಯ ಮೇಲೆ 


ಸಾಕ್ಷಿ | ೩೭ 


ಗರಿಷ್ಠ ೩೫೦ ರೂ . ನಗದು ಒಂದು ವರ್ಷದ ಅವಧಿ – 121 % ಬಡ್ಡಿ ದರ) ಮತ್ತು 
ಗೊಬ್ಬರ ಸಾಲ ( ಒಂದು ಎಕ್ಕೆಯ ಮೇಲೆ ಗರಿಷ್ಠ ೩೦೦ ರೂ . ಬೆಲೆಯ ಗೊಬ್ಬರ 
ಒಂದು ವರುಷದ ಅವಧಿ - 12 % ಬಡ್ಡಿ ದರ) ಗಳ ಸೌಲಭ್ಯವನ್ನು , ಶ್ರೀಮಂತ 
ರೈತರಲ್ಲದಿದ್ದರೆ , ಸ್ವಲ್ಪ ಬಳಸಿಕೊಳತ್ತಿರುವುದೂ ಕಾಣಿಸುತ್ತದೆ. ಆದರೆ ಕೃಷಿಯ 
ತಾಂತ್ರಿಕತೆ ಮುಂದುವರಿದಂತೆ, ಬಂಡವಾಳ ಹೂಡಿಕೆ ಜಾಸ್ತಿಯಾಗುತ್ತ ಹೋದಂತೆ 
ಇವೆರಡೂ ಜೊತೆ ಜೊತೆಗೇ ಸಾಗುತ್ತದೆ - ಮಧ್ಯಮ ರೈತರೂ ಈ ತಾಂತ್ರಿಕತೆಯ 
ಪ್ರಯೋಜನಗಳಿಂದ ಹೊರಗುಳಿಯುತ್ತಾರೆ. ಉದಾಹರಣೆಗೆ ಪಂಪ್‌ಸೆಟ್‌ಗಳಲ್ಲೇ 
ಜಾಸ್ತಿ ಹಾರ್ಸ್ ಪವರಿನ, ೬ ರಿಂದ ೭ ಸಾವಿರ ರೂಪಾಯಿ ಬೆಲೆ ಬಾಳುವ ವಿದ್ಯುಚ್ಛಕ್ತಿ 
ಚಾಲಿತ ಪಂಪ್‌ಸೆಟ್‌ಗಳೂ ಇವೆ. ನೀರೆತ್ತುವಪ್ರಮಾಣದಲ್ಲಿ, ದಕ್ಷತೆಯಲ್ಲಿ, ಬಾಳಿಕೆಯಲ್ಲಿ 
ಇವು ಉತ್ತಮ ದರ್ಜೆಯವು. ಆದರೆ ಇವನ್ನು ಕೊಳ್ಳಬೇಕಾದರೆ , ಅಗತ್ಯವಾದ ದುಡ್ಡು 
ಹೊಂದಿಸುವ ಸಮಸ್ಯೆ ಮಾತ್ರವಲ್ಲ, ಇಂತಹ ಪಂಪ್‌ಸೆಟ್‌ಗಳಿಗೆ ಪ್ರತ್ಯೇಕ ಶೆಡ್‌ಗಳನ್ನು 
ಕಟ್ಟುವ, ವಿದ್ಯುತ್ ಸಂಪರ್ಕ ಇಲ್ಲದೆಡೆ, ಅವನ್ನು ಪಡೆಯುವ, ವಿಪರೀತ ಖರ್ಚಿನ 
ಸಮಸ್ಯೆಗಳೂ ಇವೆ. ಇಂತಹ ಪಂಪ್‌ಸೆಟ್‌ಗಳು ವಂಧ್ಯಮ ರೈತರಿಗೂ ದುಬಾರಿ 
ಯಾಗುತ್ತವೆ. 


ವರ್ಗ ವ್ಯವಸ್ಥೆಯಲ್ಲಿ, ತಾಂತ್ರಿಕತೆ ಮತ್ತು ಬಂಡವಾಳ ಹೂಡಿಕೆಯ ಪ್ರಯೋಜನಗಳು, 
ಮೇಲುವರ್ಗದವರಿಗೆ ಮಾತ್ರ ದೊರಕುತ್ತದೆ ಎನ್ನುವುದಕ್ಕೆ ಅತ್ಯುತ್ತಮ ಉದಾಹರಣೆ 
ಎಂದರೆ ಈ ಜಿಲ್ಲೆಯ ಭಾರೀ ಶ್ರೀಮಂತ ರೈತರು ಮಾತ್ರ ಈಗ ಬಳಸುವ ಪವರ್ 
ಟಿಲ್ಲರ್ , ಈ ಜಿಲ್ಲೆಯಲ್ಲಿ ನಾನು ಸಂಚರಿಸಿದ ಎಲ್ಲ ಹಳ್ಳಿಗಳಲ್ಲೂ ಒಂದೆರಡು ಪವರ್ 
ಟಿಲ್ಲರುಗಳು ಬಳಕೆಯಲ್ಲಿದ್ದವು. ಆರೇಳು ವರ್ಷಗಳ ಕೆಳಗೆ ಸುಮಾರು ೮೦೦೦ ರೂಪಾಯಿ 
ಗಳಿಗೆ ದೊರೆಯುತ್ತಿದ್ದ 10 H , P . ನ ಒಂದು ವಿಂಟ್ಟುಬಿಷಿ ಪವರ್ ಟಿಲ್ಲರ್‌ಗೆ ಈಗ 
ಇರುವ ಬೆಲೆ ೧೮೦೦೦ ರೂಪಾಯಿಗಳು, ಪವರ್ ಟಿಲ್ಲರ್‌ನ ಉಳುಮೆ ಕೋಣ ಅಥವಾ 
ಎತ್ತುಗಳ ಉಳುವೆಗಿಂತ ಖಂಡಿತ ಹೆಚ್ಚು ಫಲಕಾರಿ. ಟಿಲ್ಲರ್ ಉತ್ತಷ್ಟು 
ಆಳಕ್ಕೆ ಮತ್ತು ಟಿಲ್ಲರ್‌ನಿಂದ ವಂಣ್ಣು ಮಿದುವಾಗುವಷ್ಟು ನೇಗಿಲ ಉಳುಮೆಯಿಂದ 
ಆಗುವುದು ಸಾಧ್ಯವೇ ಇಲ್ಲ. ಟಿಲ್ಲರ್‌ನ ಉಳುಮೆಯ ನೇಗಿಲ ಉಳುಮೆಗಿಂತ ಬೇಗ 
ವಂ೦ಗಿಯುತ್ತದೆ. ಕೇವಲ ೫ ಘಂಟೆಗಳ ಅವಧಿಯಲ್ಲಿ ಟಿಲ್ಲರ್‌ ಒಂದು ಎಕ್ಕೆ ಗದ್ದೆಯನ್ನು 
ನೇಜಿ ನೆಡುವುದಕ್ಕೆ ತಯಾರು ಮಾಡುತ್ತದೆ. ಇಷ್ಟೇ ಅವಧಿಯಲ್ಲಿ ನೇಗಿಲ ಉಳುಮೆ 
ಯಿಂದಲೇ ನೆಟ್ಟಿ ಆಗಬೇಕಾದರೆ ಕನಿಷ್ಠ ೧೨ ಜೋಡುಕೋಣಗಳನ್ನು ನೊಗಕ್ಕೆ ಕಟ್ಟಿ 
ಬೇಕು, ಆದರೂ ಟಿಲ್ಲರ್‌ನ ಉಪಯೋಗವನ್ನು ಎಲ್ಲ ರೈತರೂ ಏಕೆ ಪಡೆದುಕೊಳ್ಳುವು 
ದಿಲ್ಲ ? ಯಾರಿಗೆ ಹೊಳೆಯಬಹುದಾದ ಒಂದು ಕಾರಣವೆಂದರೆ ಟಿಲ್ಲರ್‌ನ ೧೮೦೦೦ 
ರೂ . ಬೆಲೆ ವಂತ್ತು ಅದರ ನಿತ್ಯದ ವೆಚ್ಚ , 10 H . P . ನ ಒಂದು ಟಿಲ್ಲರ್‌ ನಡೆಯುವು 
- 5 


೩೮ | ಸಾಕ್ಷಿ 


ದಕ್ಕೆ ಘಂಟೆಗೆ ೧ ಲೀಟರ್ ಡೀಸೆಲ್ ( ಹೆಚ್ಚು ಕಡಿಮೆ ಲೀಟರ್‌ಗೆ ೨- ೦೦ ರೂ . ದರವಿದೆ). 
ಮತ್ತು ಸುಮಾರು ಒಂದು ರೂಪಾಯಿಯ ವಕೌಲ್ಯದ ಆಯಿಲ್, ಅಗತ್ಯ . ಟಿಲ್ಲರ್ 
ನಡೆಸುವುದಕ್ಕೆ ಸ್ವಲ್ಪವಾದರೂ ತಾಂತ್ರಿಕ ಜ್ಞಾನವಿರುವ ಒಬ್ಬ ಚಾಲಕನೂ ಬೇಕು. 
( ಹೂಡುವವರಿಗಿಂತ , ಇವರ ಕೆಲಸ ಸುಲಭದದ್ದಾದರೂ ಇವರಿಗೆ ಜಾಸ್ತಿ ದಿನಗೂಲಿ 
ಸಂದಾಯವಾಗುತ್ತದೆ), ಏಳೆಂಟು ವರ್ಷಗಳಿಂದ ಟಿಲ್ಲರ್‌ ಇಟ್ಟುಕೊಂಡಿರುವ ಒಬ್ಬ 
ಶ್ರೀಮಂತ ರೈತರ ಅನುಭವದ ಪ್ರಕಾರ ಟಿಲ್ಲರ್‌ಗೆ ವರ್ಷಕ್ಕೆ ಏನಿಲ್ಲವೆಂದರೂ ೧೫೦೦ 
ರೂಪಾಯಿಯಷ್ಟು ರಿಪೇರಿ ಖರ್ಚು ಬೀಳುತ್ತದೆ. ಅದೃಷ್ಟ ಕೆಟ್ಟರೆ ಒಮ್ಮೆಗೇ ಆರೇಳು 
ಸಾವಿರದ ಹೊಡೆತ ಬೀಳುವುದೂ ಉಂಟಂತೆ , ಚಿಕ್ಕ ಮತ್ತು ಮಧ್ಯಮ ರೈತರಿಗೆ ಟಿಲ್ಲರ್ 
ಖಂಡಿತ ಕನಸಿನಲ್ಲಿಯ ಎಣಿಸಲಾಗದ್ದು . ನೌಕರಿ, ವಾಣಿಜ್ಯ , ಉದ್ಯಮ ಇತ್ಯಾದಿ 
ಬೇರೆ ಮಲಗಳ ವರಮಾನ ಇರುವ ಒಬ್ಬ ರೈತ ಇಷ್ಟು ಹಣವನ್ನು ವ್ಯಯಿಸಲು 
ಸಾಧ್ಯವಾಗಬಹುದು ಎಂದೇ ಇಟ್ಟುಕೊಳ್ಳೋಣ. ಆಗಲೂ ಆತನಿಗೆ ಇದು ಲಾಭದಾಯಕ 
ವಾಗಬೇಕೆಂದಿಲ್ಲ. ೨೦೦೦೦ ಕ್ಕೆ ಶೇಕಡಾ ಹತ್ತರ ಸೆಲೆಯಲ್ಲಿ ಬಡ್ಡಿ ಹಿಡಿದರೂ ವರ್ಷಕ್ಕೆ 
೨೦೦೦ ರೂಪಾಯಿ ಆಯಿತಂ ; ಇದರ ಜೊತೆಗೆ ಟಿಲ್ಲರ್‌ನ ರಿಪೇರಿ, ಇಂಧನದ ಖರ್ಚು, 
ನಡೆಸುವವನ ಸಂಬಳ ಇವೂ ಸೇರುತ್ತವೆ, ಟಿಲ್ಲರ್‌ ಲಾಭದಾಯಕವಾಗಬೇಕಾದರೆ, 
ನೇಗಿಲ ಉಳುಮೆಗಿಂತ ಟಿಲ್ಲರ್‌ನ ಉಳವೆಯಿಂದಾಗುವ ಬೆಳೆಯ ಹೆಚ್ಚಳ, ಮತ್ತು 
ಟಿಲ್ಲರ್‌ ಉಳುಮೆಯಿಂದ ಉಳಿತಾಯವಾಗುವ ಹಟೆಯ ಮಂಜರಿ ಆತ ಟಿಲ್ಲರ್‌ಗೆ 
ಹಾಕಿದ ದುಡ್ಡಿನ ಬಡ್ಡಿ ಮತ್ತು ಅದರ ನಿತ್ಯದ ಖರ್ಚಿಗಿಂತ ಜಾಸ್ತಿ ಇರಲೇಬೇಕು. 
ಇಲ್ಲದಿದ್ದರೆ, ಇದೇ ಹಣವನ್ನು ಇನ್ನೆಂತಹಕ್ಕಾದರೂ ಬಳಸಿ, ತನ್ನ ನೆಲವನ್ನು ಕೂಲಿ 
ಕೊಟ್ಟು , ಆಳಂಗಳಿಂದ ಉಳುಮೆ ಮಾಡಿಸುವುದೇ ಹೆಚ್ಚು ಲಾಭದಾಯಕ, ಈ ಕಾರಣ 
ದಿಂದ ಕನಿಷ್ಠ ಹದಿನೈದು ಎಕ್ರೆಗಳಷ್ಟಾದರೂ ಬತ್ತದ ಗದ್ದೆಗಳಿಲ್ಲದವರಿಗೆ ಟಿಲ್ಲರ್‌ನಿಂದ 
ಪ್ರಯೋಜನವಿಲ್ಲ. ಬತ್ತದ ಜೊತೆಗೆ ಅಡಿಕೆ, ತೆಂಗು, ಅಥವಾ ಕಬ್ಬಿನ ಕೃಷಿಭೂಮಿಯ 
ಇದ್ದರೆ ಟಿಲ್ಲರನ್ನು ವರುಷದುದ್ದಕ್ಕೂ ಇನ್ನಷ್ಟು ಲಾಭದಾಯಕವಾಗಿ ಬಳಸಬಹುದು. 
( ಟಿಲ್ಲರ್ ಭಾರವನ್ನೂ ಎಳೆಯಬಲ್ಲದು.) 


ವಾಣಿಜ್ಯ ಬ್ಯಾಂಕುಗಳು ಮತ್ತು ಸಹಕಾರಿ ಸಂಘಗಳಂ ಟಿಲ್ಲರ್ , ಟ್ರಾಕ್ಟರ್ ವ೦ಂತಾದ 
ಉಪಕರಣಗಳನ್ನು ಕೊಳ್ಳಲು ಸಾಲ ನೀಡುತ್ತವೆ. ಇಂತಹ ಸಾಲಗಳಿಗೆ ವಾಣಿಜ್ಯ ಬ್ಯಾಂಕು 
ಗಳ ಬಡ್ಡಿ ದರ ೧೪ ರಿಂದ ೧೬ % , ಸಹಕಾರಿ ಬ್ಯಾಂಕುಗಳ ಬಡ್ಡಿ ದರ ೧೩೪. ಸ್ವಂತ 
ಹಣ ವಿನಿಯೋಗಿಸಿ, ಟಿಲ್ಲರ್ ಕೊಳ್ಳುವವನಿಗಿಂತ, ಮೇಲೆ ಹೇಳಿದ ಲೆಕ್ಕಾಚಾರದಲ್ಲಿ , 
ಟಿಲ್ಲರ್‌ ಲಾಭದಾಯಕವಾಗಬೇಕಾದರೆ, ಸಾಲದಲ್ಲಿ ಕೊಳ್ಳುವವನ ಭೂಮಿಯ ವಿಸ್ತೀರ್ಣ 
ಇನ್ನಷ್ಟು ಜಾಸ್ತಿ ಇರಬೇಕಾಗುತ್ತದೆ. ಹಾಗಿದ್ದರೆ ಮಾತ್ರ ಆತ ಕೆಟ್ಟ ಗಡುವಿನೊಳಗೆ 
ಅಸಲು ಬಡ್ಡಿ ಹಿಂದಿರುಗಿಸಬಲ್ಲ. ಇಲ್ಲದಿದ್ದರೆ ಟಿಲ್ಲರ್ ಸಮೇತ ಆತನ ವಂನೆಮಾರು 


ಸಾಕ್ಷಿ | ೩೯ 


ಹರಾಜಾದೀತು. ಯಾವುದೇ ಹಳ್ಳಿಯಲ್ಲಿ ಇಂತಹ ಸಾಲ ಹಿಂದಿರುಗಿಸಬಲ್ಲ Sound 
party ಗಳ ಸಂಖ್ಯೆ ನೂರರಲ್ಲಿ ಒಂದು ಎಂದು ಅಲಾಯದ ಹೇಳಬೇಕಾಗಿಲ್ಲ . 


ಈ ಸನ್ನಿವೇಶದಲ್ಲಿ ಟಿಲ್ಲರ್ ಉಳುಮೆಯ ಪ್ರಯೋಜನ ಮಧ್ಯಮ ರೈತರಿಗಾದರೂ 
ದೊರೆಯಬಹುದಾದ ಸಾಧ್ಯತೆಗಳು ಈ ಕೆಳಗಿನಂತಿವೆ. ೧) ಜಿಲ್ಲೆಯ ಹಳ್ಳಿಗಳಲ್ಲಿ 
ಹೂಟೆಗೆ ಜನರೇ ಸಿಗುವುದಿಲ್ಲ ಎನ್ನುವ ಪರಿಸ್ಥಿತಿ ಉಂಟಾಗಬೇಕು, ಅಥವಾ ಯಾರಿಗೂ , 
ಮಂಜರಿ ಅಳೆದು ಪೂರೈಸುವುದಿಲ್ಲ ಎನ್ನಿಸುವಷ್ಟು ಮಟ್ಟಿಗೆಕೂಲಿಯಾಳಂಗಳ ಮಸೂರಿ 
ದರ ಜಾಸ್ತಿ ಆಗಬೇಕು. ಈ ಜಿಲ್ಲೆಯಲ್ಲಿ ಅಂತಹ ಪರಿಸ್ಥಿತಿ ಬರುವ ಸಂಭವವಿಲ್ಲ. 
ಪಟ್ಟಣಗಳ ತೀರ ಸಮೀಪವಿರುವ ಹಳ್ಳಿಗಳಲ್ಲಿ ಕೂಡಾ, ನೆಟ್ಟಿ ಅಥವಾ ಕೊಯಿಲು 
ಸಮಯದಲ್ಲಿ ಕೂಲಿಗೆ ಜನ ಸಿಗುವುದಿಲ್ಲ ಎಂಬ ಪರಿಸ್ಥಿತಿ ಇಲ್ಲ. ಪಟ್ಟಣಗಳ ದಿನಗೂಲಿ 
ಕೆಲಸಗಳಿಗೆ ನಡೆದು ಹೋಗಲಾರದಷ್ಟು ದೂರದಲ್ಲಿರುವ ಹಳ್ಳಿಗಳಿಗಿಂತ, ಈ ಹಳ್ಳಿಗಳಲ್ಲಿ 
ಕೃಷಿಯ ದಿನಗೂಲಿ ಸ್ವಲ್ಪ ಜಾಸ್ತಿ ಇರಬಹುದು, ಆದರೆ ಕೂಲಿಗಳೇ ಸಿಗದೆ, ಯಾರ 
ನೆಲವೂ ಬೀಳು ಬಿದ್ದ ಉದಾಹರಣೆಗಳು ನನಗಂತೂ ದೊರಕಿಲ್ಲ. ಪಟ್ಟಣಗಳಿಗೆ ಸಮೀಪ 
ವಾಗಿರುವ ಹಳ್ಳಿಗಳಿರಲಿ, ದೂರದಲ್ಲಿರುವ ಹಳ್ಳಿಗಳಿರಲಿ ದೈಹಿಕ ಶ್ರಮದ ದಿನಗೂಲಿ 
ಯನ್ನೇ ಅವಲಂಬಿಸಿ ಬದುಕಬೇಕಾದ ದೊಡ್ಡ ಸಂಖ್ಯೆಯ ಗಂಡಸರು, ಹೆಂಗಸರು, ಮತ್ತು 
ಮಕ್ಕಳು, ಮತ್ತು ಇವರೆಲ್ಲರಿಗೂ ಪೂರ್ಣ ಉದ್ಯೋಗಕಲ್ಪಿಸಲಾರದ ಉತ್ಪಾದನಾ 
ವ್ಯವಸ್ಥೆ ಇದು ಕೃಷಿಗೆ ಸಂಬಂಧಿಸದಂತೆ ದೈಹಿಕ ಶ್ರಮಂದ ಮಾರುಕಟ್ಟೆಯ ಪರಿಸ್ಥಿತಿ. 
ಹೀಗಿರುತ್ತ ಕೃಷಿ ಕೂಲಿಗಳ ಮಜೂರಿ ಯಾರಿಗೂ ಕೊಟ್ಟು ಪೂರೈಸಲಾರದಷ್ಟು ಜಾಸ್ತಿ 
ಆಗುವ ಸಂಭವವೇ ಇಲ್ಲ. 


೨) ಚಿಮಿಣಿ ಎಣ್ಣೆ ಪಂಪ್‌ಸೆಟ್‌ಗಳನ್ನು ಹೊಂದಿರುವ ರೈತರು , ತಮ್ಮ ಪಂಪ್‌ಸೆಟ್ 
ಗಳನ್ನು , ಘಂಟೆಗೆ ಹೆಚ್ಚು ಕಡಿಮೆ ೩ ರಿಂದ ೪ ರೂಪಾಯಿಯ ಬಾಡಿಗೆ ದರದಲ್ಲಿ 
( ಚಿಮಣಿ ಎಣ್ಣೆ ಮತ್ತು ಆಯಿಲ್ ಖರ್ಚು ಬೇರೆ) ಇತರರಿಗೆ ಬಾಡಿಗೆಗೆ ಕೊಡುವುದಿದೆ. 
ನಮ್ಮ ಸಹಕಾರಿ ಸಂಘಗಳೂ , ಪಂಪ್‌ಸೆಟ್‌ಗಳನ್ನು , ಸ್ಟೇಯರುಗಳನ್ನು ಬಡ ರೈತರಿಗೆ 
ಒಂದಾನೊಂದು ಕಾಲದಲ್ಲಿ ಬಾಡಿಗೆಗೆ ಕೊಡುತ್ತಿದ್ದವು. (ಈಗ ಹೆಚ್ಚಿನ ಪಂಪ್‌ಸೆಟ್‌ಗಳು 
ಸ್ಟೇಯರುಗಳು ಕೆಟ್ಟು ಹೋಗಿ, ಯಾರೂ ಕೇಳುವವರಿಲ್ಲದೆ , ಸಹಕಾರಿ ಸಂಘಗಳಲ್ಲಿ 
ಗುಜರಿಯಾಗಿ ಧೂಳು ತಿನ್ನುತ್ತಿವೆ), ಸ್ವಂತದ್ದಲ್ಲದಿದ್ದರೆ, ಬಾಡಿಗೆ ತಂದಾದರೂ ಟಿಲ್ಲರ್‌ನ 
ಉಪಯೋಗವನ್ನು ಚಿಕ್ಕ , ವಂಧ್ಯಮ ರೈತರು ಯಾಕೆಮಾಡಿಕೊಳ್ಳಬಾರದು ? ಇನ್ನು 
ಯಾವುದಕ್ಕಲ್ಲದಿದ್ದರೂ ತಮ್ಮ ಜಾನುವಾರುಗಳ ಮೇಲೆ ಕರುಣೆಯಿಂದಲಾದರೂ ಇಷ್ಟು 
ಮಾಡಬಹುದಲ್ಲ ? ಆದರೆ ಟಿಲ್ಲರ್‌ನ ಬಾಡಿಗೆ ಈಗಿನ ದರಗಳಲ್ಲಿ ಒಂದು ಘಂಟೆಗಾದರೆ 
೧೫ ರೂಪಾಯಿ ; ಇಡೀ ದಿನಕ್ಕಾದರೆ ೧೦೦ರೂಪಾಯಿ . ಚಿಕ್ಕ ಮತ್ತು ಮಧ್ಯಮ ರೈತರಿಗೆ 


೪೦ | ಸಾಕ್ಷಿ 


ಈ ಬಾಡಿಗೆ ದರಗಳ ಖಂಡಿತ ಆಕರ್ಷಕವಲ್ಲ. ಹೀಗೆ ಯಾವ ದೃಷ್ಟಿಯಿಂದನೋಡಿ 
ದರೂ ಭಾರೀ ಶ್ರೀಮಂತ ರೈತರನ್ನು ಬಿಟ್ಟು ಉಳಿದ ಎಲ್ಲರಿಗೂ ಪವರ್ ಟಿಲ್ಲರ್‌ನಿಂದ 
ಪಡೆಯುವ ಪ್ರಯೋಜನಕ್ಕಿಂತ, ಅದರ ವೆಚ್ಚವೇ ಜಾಸ್ತಿ ಆಗುತ್ತದೆ. 


ಹೀಗೆ ಕೃಷಿಯಲ್ಲಿ ವೈಜ್ಞಾನಿಕತೆ, ತಾಂತ್ರಿಕತೆ, ಬಂಡವಾಳ ಹೂಡಿಕೆಗಳ ಪ್ರಯೋಜನ , 
ಈಗಿನ ಅಸಮಂ ವ್ಯವಸ್ಥೆಯಲ್ಲಿ ಎಲ್ಲ ರೈತರಿಗೂ ದೊರಕುವುದಿಲ್ಲ . ತೀರ ಚಿಕ್ಕ ರೈತ 
ರಂತ ಹೆಸರಿಗೆ ಮಾತ್ರ ಹಿಡುವಳಿದಾರರಾಗಿದ್ದು ಯಾವ ಬಂಡವಾಳ ಹೂಡಿಕೆಯಂ 
ಅವರಿಂದ ಸಾಧ್ಯವಾಗುವುದಿಲ್ಲ. ಕೆಳವಂಧ್ಯಮ , ಮಧ್ಯಮ ರೈತರೂ ಕೂಡಾ ತಾವು 
ಬೆಳೆದದ್ದರಲ್ಲಿ ಬಹುಪಾಲನ್ನು ತಾವೇ ಬಳಸಿ ಒಂದು ಸಣ್ಣ ಅಂಶವನ್ನು ಮಾತ್ರ ಮಾರು 
ಕಟ್ಟೆಯಲ್ಲಿ ಮಾರುವವರು . ಇದರಿಂದ ಬಂದ ಹಣವೂ ಇವರ ಕುಟುಂಬದ ಇತರ ವೆಚ್ಚ 
ಗಳಿಗೇ ಹರಿದು ಹೋಗುವುದರಿಂದ ತಾವು ಬೆಳೆದದ್ದರ ವಿಂಗತೆ ವಕೌಲ್ಯವನ್ನು ಕೃಷಿ 
ಯಲ್ಲಿಯೇ ಮರಳಿ ತೊಡಗಿಸುವುದು ಇವರಿಗೂ ಅಸಾಧ್ಯ . ಕೃಷಿಯಲ್ಲಿ ಬಂಡವಾಳ 
ಹಡಿಕೆ, ಈ ಕೆಳಗಿನ ಕೃಷಿಕರ ಎರಡು ವರ್ಗಗಳವರಿಗೆ ಮಾತ್ರ ಸಾಧ್ಯ . ೧) ಹಿಡಂ 
ವಳಿಯ ವಿಸ್ತೀರ್ಣದೊಡ್ಡದಿದ್ದು , ದೊಡ್ಡ ಪ್ರಮಾಣದ ಮಾರುಕಟ್ಟೆಯ ಹೆಚ್ಚಳವನ್ನು 
ಬೆಳೆಸುವ, ಈ ಕಾರಣದಿಂದಲೇ ಸಾಲಸೌಲಭ್ಯಗಳನ್ನು ಸಲೀಸಾಗಿ ಪಡೆಯಲು ಸಾಧ್ಯ 
ವಿರುವ ದೊಡ್ಡ ಹಿಡುವಳಿದಾರರು. ೨) ಕೃಷಿ ಭೂಮಿಯ ಜೊತೆ ಅನ್ಯ ವರಮಾನದ 
ವಲವಿರುವವರು , ಉದ್ಯಮ , ವಾಣಿಜ್ಯಗಳಲ್ಲಿ ಸಂಪಾದಿಸಿದ, ಆದರೆ ವರಮಾನ 
ತೆರಿಗೆ ಇಲಾಖೆಯವರಿಗೆ ತೋರಿಸದ ಹಣ ಕೃಷಿಯಲ್ಲಿ ಬಂಡವಾಳವಾಗಿ ತೊಡಗಿರುವ 
ದೇಶವ್ಯಾಪೀ ಪ್ರವೃತ್ತಿ ಈ ಜಿಲ್ಲೆಯಲ್ಲಿಯೂ ಸಾಕಷ್ಟು ಕಾಣಿಸುತ್ತದೆ. ಕೃಷಿಭೂವಿರಿಯ 
ಜೊತೆ, ಪೂರ್ಣಾವಧಿ ನೌಕರಿಗಳಲ್ಲಿರುವವರೂ ತಮ್ಮ ಭೂಮಿಯನ್ನು ಅಭಿವೃದ್ಧಿ ಪಡಿಸಿ 
ಕೊಂಡಿರುವುದು ಕಾಣಿಸುತ್ತದೆ. ಹೆಚ್ಚಿನ ಹಿಡುವಳಿದಾರರಂತೆ, ಕೃಷಿಯೊಂದೇ ಇವರ 
ಜೀವನಾಧಾರವಲ್ಲವಾದ್ದರಿಂದ ಇವರದು ರೈತರಲ್ಲಿ ಒಂದು ವಿಶಿಷ್ಟವಾದ ವರ್ಗ . 
ಇಂತಹ ರೈತರು ಬೆಳೆದದ್ದರ ವಿಂಗತೆಯನ್ನು ಕೃಷಿಗೆ ಹಿಂದಿರುಗಿಸಬಲ್ಲರು ; ಸ್ವಂತ 
ಬಂಡವಾಳವನ ಹಡಬಲ್ಲರು ; ಮತ್ತು ಕೃಷಿಯಲ್ಲಿ ತೊಡಗಿಸಿದ್ದನ್ನು ಲಾಭ 
ಸಮೇತ ಹಿಂದಕ್ಕೆ ಪಡೆಯುವುದೂ ಇವರಿಗೆ ಸಾಧ್ಯ . 


ಹೀಗೆ ಆಹಾರಧಾನ್ಯಗಳ ಕೃಷಿಯ ವೈರುಧ್ಯಗಳು ಕೇವಲ ಕೃಷಿಭೂಮಿಯ ಒಡೆತನದ 
ಅಸಮತೆಗೆ ಮಾತ್ರ ಸೀಮಿತವಾಗಿಲ್ಲ . ಯಾವ ಅರ್ಥವ್ಯವಸ್ಥೆಯ ನಿಶ್ಚಲವಾಗಿರುವು 
ದಿಲ್ಲವಾದ್ದರಿಂದ ಪ್ರತಿಯೊಂದು ವೈರುಧ್ಯವೂ ಇನ್ನಷ್ಟು ವೈರಂಧ್ಯಗಳನ್ನು ಹೆರುತ್ತಲೇ 
ಇರುತ್ತದೆ. ಭೂಮಿಯ ಒಡೆತನದ ಅಸಮತೆ, ಕೃಷಿಯಲ್ಲಿ ತಾಂತ್ರಿಕ ಜ್ಞಾನದ ಬಳಕೆ 
ಮತ್ತು ಬಂಡವಾಳ ಹೂಡಿಕೆಗಳಲ್ಲಿ ಅಸಮತೆಗೆ ಕಾರಣವಾಗಿದ್ದು , ಸ್ಪಷ್ಟವಾಗಿ ಗುರು 


ಸಾಕ್ಷಿ | ೪೧ 


ತಿಸಬಲ್ಲ ಎರಡು ಪರಸ್ಪರ ವೈರುಧ್ಯಗಳುಳ್ಳ ಉತ್ಪಾದನಾ ಕ್ರಮಗಳಿಗೆ ಕಾರಣವಾಗಿದೆ. 
೧) ಮಳೆ ನೀರು, ಸ್ವಂತದ ಶ್ರಮ , ಸ್ವಂತದ ಜಾನುವಾರುಗಳ ಉಳುಮೆ , ಅದೇ 
ಜಾನುವಾರುಗಳ ಗೊಬ್ಬರ ಬಳಸಿ, ಬೆಳೆದದ್ದನ್ನು ಪೂರ್ತ ತಮ್ಮ ಕುಟುಂಬದ ಮತ್ತು 
ಜಾನುವಾರುಗಳ ಸಾಕಣೆಗೆ ಉಪಯೋಗಿಸುವ, ಮಾರುಕಟ್ಟೆಯಲ್ಲಿ ತಮ್ಮ ದೈಹಿಕ 
ದುಡಿವೆಂ ಬಿಟ್ಟು ಏನನ್ನೂ ಮಾರದ, ಅಂದರೆ ಬೆಳೆಯ ಯಾವ ಹಂತದಲ್ಲಿಯ ನಗದಿನ 
ಪ್ರವೇಶವಾಗದ ಪೂರ್ಣ ಅನಾಣೀಕೃತವಾದ ಕೃಷಿ. ೨) ಕೂಲಿಕೊಟ್ಟು, ಯಾಂತ್ರೀ 
ಕೃತ ನೀರಾವರಿ, ಕೃತಕ ಗೊಬ್ಬರ, ಸುಧಾರಿತ ತಳಿ, ಇತ್ಯಾದಿ ನಗದುಕೊಟ್ಟೇ ಪಡೆಯ 
ಬೇಕಾದ ಸೌಲಭ್ಯಗಳನ್ನು ಬಳಸಿ , ಸ್ವಂತದ ಯಾ ಸಾಲದ ಬಂಡವಾಳ ಹೂಡಿ, ಬೆಳೆದದ್ದ 
ರಲ್ಲಿ ಬಹುಪಾಲನ್ನು ಮಾರುವ, ಮಾರಿ ಬಂದ ನಗದಿನಲ್ಲಿಯ ಒಂದು ಭಾಗವನ್ನು 
ಮರಳಿ ಕೃಷಿಯಲ್ಲಿತೊಡಗಿಸುವ, ಬೆಳೆಯ ಎಲ್ಲ ಹಂತಗಳಲ್ಲಿಯ ನಗದು ಪಾತ್ರವಹಿ 
ಸುವ ನಾಣೀಕೃತ ವ್ಯವಸ್ಥೆ , ಈ ಜಿಲ್ಲೆಯ ಶ್ರೀಮಂತ ರೈತರ ಆಹಾರಧಾನ್ಯಗಳ ಕೃಷಿ 
ಅಡಿಕೆ, ಕಾಫಿ, ಕಬ್ಬು , ತಂಬಾಕು ಇತ್ಯಾದಿ ವಾಣಿಜ್ಯ ಬೆಳೆಗಳ ಕೃಷಿಯಷ್ಟು ಇನ್ನೂ 
ನಾಣೀಕೃತವಾಗಿಲ್ಲ ; ಹಸಿರು ಕ್ರಾಂತಿಯಲ್ಲಿ ಅರ್ಥಾತ್ ಕೃಷಿಯ ಬಂಡವಾಳಷಾಹೀಕರಣ 
ದಲ್ಲಿ ದೇಶದ ಉಳಿದ ಎಲ್ಲ ರಾಜ್ಯಗಳಿಗಿಂತಲೂ ಮುಂದಿರುವ ಪಂಜಾಬು ಹರಾನಾ 
ರಾಜ್ಯಗಳ ಗೋಧಿ ಬೆಳೆಯಷ್ಟು ಇಲ್ಲಿನ ಬತ್ತದ ಕೃಷಿ ಇನ್ನೂ ನಾಣೀಕೃತವಾಗಿಲ್ಲ. 
ಆದರೆ ಈ ಜಿಲ್ಲೆಯ ಆ ದಾರಿಯಲ್ಲಿ ಸಾಗಿರುವುದು ಮಾತ್ರ ಸ್ಪಷ್ಟವಾಗಿದೆ. ಬೇರೆ 
ಒಂದು ದಾರಿ ಇಲ್ಲಿರುವುದು ಸಾಧ್ಯವಿಲ್ಲ. ಯಾಕೆಂದರೆ ಇಡೀ ದೇಶದಲ್ಲಿಯೇ ಕೃಷಿ ಹೆಚ್ಚು 
ಹೆಚ್ಚು ಬಂಡವಾಳಷಾಹೀಕರಣ, ನಾಣೀಕರಣ ಮತ್ತು ವ್ಯಾಪಾರೀಕರಣಗಳತ್ತ ಸಾಗು 
ತಿದೆ. ( ನಾಣೀಕರಣ ಮತ್ತು ವ್ಯಾಪಾರೀಕರಣ ಅಂದರೆ ಗ್ರಾಮೀಣ ಅರ್ಥವ್ಯವಸ್ಥೆಗೆ 
ನಗದಿನ ಪ್ರವೇಶದ ವಿಷಯವನ್ನು ಇಲ್ಲಿ ತುಂಬ ಸರಳಗೊಳಿಸಲಾಗಿದೆ. ಇದರ ಸವಗ್ರ 
ಪರಿಚಯಕ್ಕೆ ನಗರ ಮತ್ತು ಹಳ್ಳಿಗಳ ನಡುವಿನ ಎಲ್ಲ ವಸ್ತುಸೌಲಭ್ಯಗಳ ವಾಣಿಜ್ಯ , 
ಕೃಷಿ ಮತ್ತು ಉದ್ಯಮದ ಉತ್ಪಾದನೆಗಳ ಬೆಲೆ ನಿರ್ಣಯದ ನಿರ್ದೇಶಕ ತತ್ವಗಳು , ಇವ 
ನ್ನೆಲ್ಲ ಆಳವಾಗಿ ಪರಿಶೀಲಿಸಬೇಕು. ಈ ಲೇಖನದ ವ್ಯಾಪ್ತಿಗೆ ಇದು ಮೀರಿದ್ದು ) , ಬಂಡ 
ವಾಳಷಾಹೀಕರಣ , ನಾಣೀಕರಣ ಮತ್ತು ವ್ಯಾಪಾರೀಕರಣಗಳು - ಇವೆಲ್ಲವೂ ಆಸ್ತಿ 
ಒಡೆತನದ ತೀವ್ರ ಅಸಮಾನತೆಯ ಹಿನ್ನೆಲೆಯಲ್ಲಿ ನಡೆಯುತ್ತಿರುವುದರಿಂದ ಈ ಬೆಳ 
ವಣಿಗೆ, ತನ್ನ ಪ್ರತಿಯೊಂದು ಹಂತದಲ್ಲಿಯೂ ಕೆಳವರ್ಗದ ಜನರನ್ನು ದಿವಾಳಿ ಎಬ್ಬಿ 
ಸುತ್ತ ,ಕೂಲಿಗಳ ಸ್ಥಿತಿಗೆ ಇಳಿಸುತ್ತ , ಹೆಚ್ಚು ಹೆಚ್ಚು ಜನರನ್ನು ಉತ್ಪಾದನಾ ಪ್ರಕ್ರಿಯೆ 
ಯಿಂದ ಹೊರಗಿಡುತ್ತ ಆರ್ಥಿಕ ಶಕ್ತಿಯ ಕೇಂದ್ರೀಕರಣಕ್ಕೂ ದಾರಿಮಾಡಿಕೊಡುತ್ತದೆ. 
ಭಾರೀ ಬಂಡವಾಳ ಹೂಡಿಕೆ , ಮುಂದುವರಿದ ತಾಂತ್ರಿಕತೆ,ಕಚ್ಚಾ ಪದಾರ್ಥಗಳ ಮಾರು 
ಕಟ್ಟೆಯನ್ನೂ ಹಿಡಿತದಲ್ಲಿಟ್ಟುಕೊಳ್ಳಬಲ್ಲ ತಾಖತ್ತು , ದೇಶಾದ್ಯಂತ ವ್ಯಾಪಿಸಿರುವ ಮಾರು 
ಕಟ್ಟೆಯ ಜಾಲ - ಇವುಗಳಿಂದ ಟಾಟಾ,ಗೊಯೆಂಕಾ, ಮಫತ್ ಲಾಲ್ ,ಕೊಠಾರಿ , ಥ್ಯಾಕರೆ , 


೪೨ | ಸಾಕ್ಷಿ 


ಸಾರಾಭ್ಯಾಗಳು ಊರಿನ ನೇಕಾರರನ್ನು ದಿವಾಳಿ ಎಬ್ಬಿಸಿರುವುದು ಹೀಗೆ, ಬಾಟಾ, 
ಕೆರೆನಾಕಂಪನಿಗಳು ಊರಿನ ಸಮಗಾರರನ್ನು ಬೀದಿ ಬದಿಯ ಮೆಟ್ಟು ರಿಪೇರಿಯವ 
ರನ್ನಾಗಿ ಮಾಡಿಟ್ಟಿರುವುದು ಹೀಗೆ, ಒಂದೇ ಒಂದು ತೀರ ಸಣ್ಣ ಸಾ ಮಿಲ್ಲುಕೂಡಾ 
ದಿನಕ್ಕೆ ೩೦೦ ಜನ ಬಡಗಿಗಳ, ಗರಗಸದವರ ಕೆಲಸ ಕಿತ್ತುಕೊಳ್ಳುವುದು ಹೀಗೆ, ಒಂದು 
ಆಯಿಲ್ ಮಿಲ್ಲು, ಸಾವಿರಾರು ಜನ ಗಾಣಿಗರನ್ನು ಕೃಷಿಕೂಲಿಗಳ ಸ್ಥಿತಿಗೆ ಇಳಿಸುವುದು 
ಹೀಗೆ. ಇಂತಹ ವಿಷಮ ವ್ಯವಸ್ಥೆಯಲ್ಲಿ ಮುಕ್ತ ಮಾರುಕಟ್ಟೆಯೆಂದರೆ ಬಂಡವಾಳ 
ಹಡುವ ಸಾಮರ್ಥ್ಯವುಳ್ಳವರು ಬೇಕಾಬಿಟ್ಟಿಯಾಗಿ ತಮ್ಮ ಷರತ್ತುಗಳ ಮೇಲೆಯೇ 
ಮಾರುಕಟ್ಟೆಯನ್ನು ಕಬಳಿಸುವ ದಬ್ಬಾಳಿಕೆಯ ಮಾರುಕಟ್ಟೆ , 


ಹೀಗೆ ತನ್ನ ಬೆಳವಣಿಗೆಯ ಪ್ರತಿಯೊಂದು ಹಂತದಲ್ಲಿಯೂ ಹೆಚ್ಚು ಹೆಚ್ಚು ಜನರನ್ನು 
ಹೊರಗಿಡುವ, ಅವರ ಕೌಶಲಗಳನ್ನು ಅನಗತ್ಯವನ್ನಾಗಿ ಮಾಡುವ, ಕೆಳಗಿರುವವರನ್ನು 
ಇನ್ನಷ್ಟು ಕೆಳಕ್ಕೆ ತಳ್ಳುವ ಈ ಉತ್ಪಾದನೆ ಮತ್ತು ಮಾರುಕಟ್ಟೆಯ ವ್ಯವಸ್ಥೆಯಲ್ಲಿ ಚಿಕ್ಕ 
ರೈತ ಬೆಳೆಯುವುದು ಮತ್ತು ಮಾರುವುದು ಯಾವುದೇ ವಿಂಗತೆಯನ್ನಲ್ಲ. ಇವರು 
ಮಾರುತ್ತಿರುವುದು , ಇವರ ಶ್ರಮವನ್ನು , ಖಟಾವ್ ಆದ ಕೂಡಲೆ ತಮ್ಮ ತಕ್ಷಣದ 
ಖರ್ಚುಗಳನ್ನು ನೀಗಿಸಿಕೊಳ್ಳಲು ಇವರು ನಷ್ಟಮಾಡಿಕೊಂಡು ಮಾಡುವ ಮಾರಾಟಕ್ಕೆ 
- ಅರ್ಥಶಾಸ್ತ್ರಜ್ಞರು ಕರೆಯುವ ಈ Distress selling - ಹತಾಶ ಮಾರಾಟಕ್ಕೆ , 
ಯಾವ ಬೆಲೆಯ ನ್ಯಾಯಬೆಲೆ ಆಗಲು ಸಾಧ್ಯವೇ ಇಲ್ಲ. ಯಾಕೆಂದರೆ ಖಟಾವ್ 
ಆದೊಡನೆ, ಒಬ್ಬ ಚಿಕ್ಕ ರೈತ ತಾನು ಬೆಳೆದದ್ದರಲ್ಲಿ ಏನನ್ನಾದರೂ ಮಾರಿದ ಅಂದರೆ 
ಈ ಕೆಳಗಿನ ಎರಡು ಸಂಕಟಗಳೂ ಅವನನ್ನು ಸುತ್ತಿಕೊಳ್ಳುತ್ತವೆ. ೧) ಬೇಸಿಗೆ ಮತ್ತು 
ಮಳೆಗಾಲದಲ್ಲಿ ದಿನ ದೂಡಲು ಆತ “ಹೋಲಿ' ಸಾಲ ತರಲೇಬೇಕು. ೨) ತನ್ನ ಇತರ 
ಖರ್ಚುಗಳು ಬಿಡಿ, ಅನ್ನವನ್ನು ಸಂಪಾದಿಸಲೂ ಆತ ಕೂಲಿ ಅರಸಲೇಬೇಕು. ಈ 
ಜಿಲ್ಲೆಯಲ್ಲಿ ದೈಹಿಕ ಶ್ರಮದ ಕೆಲಸಗಳಿಗೆ ಸುಮಾರಾಗಿ ಬೇಡಿಕೆ ಒದಗಿಸುವ ಪಟ್ಟಣ 
ಗಳಿಂದ ( ಇವು ಕೇವಲ ವಾಣಿಜ್ಯ ಮತ್ತು ಆಡಳಿತ ಕೇಂದ್ರಗಳು ; ಕೈಗಾರಿಕಾ ಕೇಂದ್ರಗ 
ಇಲ್ಲ) ದೂರವಿರುವ ಹಳ್ಳಿಗಳಲ್ಲಿ ಚಿಕ್ಕ ರೈತರು ಈ ಎರಡು ವಿಷಮ ಸನ್ನಿವೇಶಗಳಲ್ಲಿಯ 
ಸಿಕ್ಕಿಕೊಂಡಿರುವುದನ್ನು ಇಂದಿಗೂ ಕಾಣಬಹುದು. 


ಹೊಲಿ, ಅಕ್ಕಿಯ ರೂಪದಲ್ಲಿ ಸಂದಾಯವಾಗಿ ಬತ್ತದ ರೂಪದಲ್ಲಿ ಮರುಪಾವತಿಯಾ 
ಗುವ, ವಿಪರೀತ ಬಡ್ಡಿದರದ, ಸಾಮಾನ್ಯವಾಗಿ ವರೂರು ತಿಂಗಳ ಅವಧಿಯ ಒಂದು 
ಧಾನ್ಯ ಸಾಲ , ನೆಟ್ಟಿಯಾದ ನಂತರ ಮತ್ತು ಕೊಯಿಲಿನ ಮೊದಲಿನ ಮಳೆಗಾಲದ 
ವಂರು ತಿಂಗಳು ಚಿಕ್ಕ ರೈತರಿಗೆ ಅತ್ಯಂತ ಕಷ್ಟದ ದಿನಗಳು . ಹಿಂದಿನ ವರ್ಷದ ಬೆಳೆಯ 
ಒಂದು ಕಾಳೂ ಸಾಮಾನ್ಯವಾಗಿ ಯಾವ ರೈತನ ಮನೆಯಲ್ಲಿಯೂ ಇರುವುದಿಲ್ಲ ; ಕೂಲಿ 


ಸಾಕ್ಷಿ / ೪೩ 


ದೊರೆಯುವುದು ವರ್ಷದ ಯಾವ ಋತುವಿನಲ್ಲಿಯೂ ಕಷ್ಟವೇ ; ವಂಳೆಗಾಲದಲ್ಲಂತೂ 
ಇನ್ನಷ್ಟು ಕಷ್ಟ . ಕೇವಲ ಹೊಟ್ಟೆಪಾಡಿಗೋಸ್ಕರ, ಕೊಯಿಲಾದ ತಕ್ಷಣ ಮರುಪಾವತಿ 
ಮಾಡುವ ಮಾತುಕೊಟ್ಟು ಅಕ್ಕಿ ಸಾಲ ತರದೆ ಇವರಿಗೆ ಬೇರೆ ದಾರಿಯೇ ಇರುವುದಿಲ್ಲ; 
ಮರುಪಾವತಿಯ ದರ, ಜಿಲ್ಲೆಯ ಹೆಚ್ಚಿನ ಕಡೆಗಳಲ್ಲಿ ೧ ವಂಡಿ ಅಕ್ಕಿಗೆ ೩ ರಿಂದ ೪ 
ವಂಡಿ ಬತ್ತ (ಸುಮಾರು ಒಂದೂವರೆಯಿಂದ ಎರಡು ಮಂಡಿ ಅಕ್ಕಿಯ ಬತ್ತ ), 
ಪುತ್ತೂರು, ಬೆಳ್ತಂಗಡಿ , ಮತ್ತು ಸುಳ್ಯ ತಾಲೂಕುಗಳಲ್ಲಿ ಇದು ೪ ರಿಂದ ೫ ಮಂಡಿ 
ಬತ್ತದವರೆಗೂ ಇದೆ. ಜಿಲ್ಲೆಯ ತಾಲ್ಲೂಕು ಕೇಂದ್ರಗಳಲ್ಲಿ, ಇತರ ಪೇಟೆಗಳಲ್ಲಿ, ಅಥವಾ 
ಇವುಗಳಿಗೆ ತೀರ ಸಮೀಪವಿರುವ ಹಳ್ಳಿಗಳಲ್ಲಿ ನೀವು ಈ ಬಗ್ಗೆ ಯಾರನ್ನಾದರೂ ವಿಚಾರಿಸಿ 
ದರೆ, “ಈಗೆಲ್ಲ ಇದು ಹೋಗಿದೆ ; ಈ ಜಿಲ್ಲೆಯಲ್ಲೇ ಹೊಲಿ ಪದ್ದತಿ ಇಲ್ಲ .ಕೆಟ್ಟ ಸಾಲ 
ಮರಳಿ ಕೊಡಲಿಕ್ಕಿಲ್ಲ ಎಂಬುದು ಕಾನೂನೇ ಆಗಿರುವಾಗ ಹೊಲಿಕೊಡುವವರು ಯಾರು 
ಎಂದು ಬೇಕಲ್ಲವಾ ? ” ಎಂದು ಮಾತು ಹಾರಿಸುತ್ತಾರೆ. ಆದರೆ ಇಂತಹ ಪಟ್ಟಣಗಳಿಂದ 
ಕೇವಲ ೧೦ - ೧೨ ಮೈಲುಗಳ ದೂರದಲ್ಲಿರುವ ಹಳ್ಳಿಗಳಿಗೆ ನೀವುಹೋಗಿ ಖುದ್ದು 
ವಿಚಾರಿಸಿದರೆ, ಈಗಲೂ ಈ ಸಾಲದ ಪದ್ದತಿ, ವ್ಯಾಪಕವಾಗಿರುವುದು ಗೊತ್ತಾಗುತ್ತದೆ. 
ನಗರಗಳಿಗೆ ನಿತ್ಯ ಕೂಲಿ ಕೆಲಸಕ್ಕೆ ನಡೆದು ಹೋಗಿ ಬರುವಷ್ಟು ದೂರದಲ್ಲಿರುವ ಹಳ್ಳಿಗ. 
ಇಲ್ಲಿ ಉದಾ: ಮಂಗಳೂರು, ಉಡುಪಿ, ಕುಂದಾಪುರ , ಕಾರ್ಕಳ, ಪುತ್ತೂರು ವಂುಂತಾದ, 
ಗೇರುಬೀಜ, ಹಂಚು, ಬೀಡಿ, ಸಗಟು ಮತ್ತು ಚಿಲ್ಲರೆ ವಾಣಿಜ್ಯದ ಕೇಂದ್ರಗಳಿಗೆ ಸಮೀಪ 
ವಿರುವ ಹಳ್ಳಿಗಳಲ್ಲಿ ಇದು ಕಣ್ಣಿಗೆ ಹೊಡೆಯುವಷ್ಟು ಕಾಣಿಸುವುದಿಲ್ಲ. ಆದರೆ ದೂರದ 
ಹಳ್ಳಿಗಳಲ್ಲಿ , ಅದರಲ್ಲಿಯೂ ವಿಶೇಷವಾಗಿ, ಕುಂದಾಪುರ , ಕಾರ್ಕಳ, ಬೆಳ್ತಂಗಡಿ, ಪುತ್ತೂರು, 
ಸುಳ್ಯ ತಾಲೂಕುಗಳ ಹಳ್ಳಿಗಳಲ್ಲಿ ಹೊಲಿ ಸಾಲ ತೆಗೆದುಕೊಳ್ಳುವವರ ಸಂಖ್ಯೆ , ಪ್ರಮಾಣ, 
ಒಟ್ಟು ಹೊಲಿಯು incidence ಈಗಲೂ ಕಡಿಮೆಯಾಗಿಲ್ಲ . ಹೇಲಿ ಸಾಲದ ವೈಶಿಷ್ಟ್ಯ 
ವೆಂದರೆ, ಭೂ ಹೀನರಿಗೆ ಇದು ದೊರೆಯುವುದೇ ಇಲ್ಲ. ಸಾಲ ತೆಗೆದುಕೊಂಡವ ತಾನಾಗಿ 
ಬತ್ತ ತಂದೊಪ್ಪಿಸದಿದ್ದರೆ, ಮರುಬೆಳೆಯ ಕೊಯಿಲಿನ ಸಮಯದಲ್ಲಾದರೂ , ಅವನ 
ಅಂಗಳಕ್ಕೇ ಗೋಣಿಚೀಲ ಹಿಡಿದುಕೊಂಡು ಹೋಗಿಬತ್ತ ಅಳೆಸಿಯೇನು ಎಂಬ ಖಾತರಿ 
ಇರುವವರಿಗೆ, ಅಂದರೆ ಹಿಡುವಳಿದಾರರಿಗೆ ಮಾತ್ರ ಈ ಸಾಲಕೊಡಲಾಗುತ್ತದೆ. ಸ್ವಂತದ 
ಖರ್ಚಿಗೆ ಸಾಕಷ್ಟು ಬೆಳೆಯದ, ಅಥವಾ ಬೆಳೆದದ್ದನ್ನು ತಕ್ಷಣ ಮಾರಿಬಿಡುವ ಚಿಕ್ಕರೈತರೇ 
ಹೊಲಿ ಸಾಲ ತೆಗೆದುಕೊಳ್ಳುವವರಲ್ಲಿ ನೂರಕ್ಕೆ ನೂರು ಜನ, ಈ ಸಾಲಕ್ಕೆ ಪ್ರಾಮಿಸರಿ 
ನೋಟು ಇತ್ಯಾದಿ ಯಾವುದೇ ಬರಹದ ಆಧಾರವೂ ಇರುವುದಿಲ್ಲ. ಕೇವಲ ಬಾಯಿ 
ಮಾತು , ಕುಳ ಸ್ವಲ್ಪ ತಕರಾರಿನದ್ದಾದರೆ ಇಬ್ಬರಿಗೂ ಒಪ್ಪಿಗೆಯಾಗುವ ಒಬ್ಬ ಸಾಕ್ಷಿ 
ಹೊಲಿಕೊಡುವವನಿಗೆ ಇಷ್ಟೇ ಸಾಕು, ಸಾಲ ತೆಗೆದುಕೊಂಡವನೂ ಇದನ್ನು ಕೊಯಿಂ 
ಲಾದ ತಕ್ಷಣ ಮರುಪಾವತಿ ಮಾಡದೆ ಇರುವುದಿಲ್ಲ. ಯಾಕೆಂದರೆ ಇಂತಹ ಸಾಲ ತೆಗೆದು 
ಕಳ್ಳಬೇಕಾದ ಪ್ರಮೇಯ ಆತನಿಗೆ ಪ್ರತಿ ವಂಳೆಗಾಲದಲ್ಲಿಯೂ ಇದ್ದದ್ದೆ , ಜೊತೆಗೆ 


೪೪ | ಸಾಕ್ಷಿ 


ಕೊಂಡ ಸಾಲ ನುಂಗಿ ಹಾಕಿದರೆ ಒಳ್ಳೆಯದಾಗಲಿಕ್ಕಿಲ್ಲ ಎಂಬ ಭಯವೂ ಇದ್ದೇ ಇರು 
ತದೆ. ಸಾಲ ಕೊಡುವವ ಹೇಗೂ ಸಾಲ ತೆಗೆದುಕೊಳ್ಳುವವನಿಗಿಂತ ಬಲಿಷ್ಠನಾಗಿರುವುದ 
ರಿಂದ, ಸಾಲ ಮರಳಿಕೊಡದಿದ್ದರೆ, ಪರಲೋಕದಲ್ಲಿ ಬಿಡಿ, ಈ ಲೋಕದಲ್ಲಿಯೂ ಹೋಲಿ 
ಸಾಲ ತೆಗೆದುಕೊಂಡವ ತನ್ನ ಅಂಗಾಂಗಗಳನ್ನು ಸಾಬೀತಿನಲ್ಲಿಟ್ಟುಕೊಳ್ಳುವುದು ಸ್ವಲ್ಪ 
ಕಷ್ಟವೇ . ನಾನು ನೋಡಿದವಂಟ್ಟಿಗೆ ಹೊಲಿ ಸಾಲಗಳ ಪ್ರಮಾಣ ಸಾಮಾನ್ಯವಾಗಿ ಅರ್ಧ 
ಮಂಡಿಯಿಂದ ಹತ್ತು ವಂಡಿ ಅಕ್ಕಿಯವರೆಗೆ ಇದ್ದಿತು. ಇದಕ್ಕಿಂತ ಜಾಸ್ತಿ ಹೊಲಿ 
ಕೊಡುವುದು, ತೆಗೆದುಕೊಳ್ಳುವುದು ಅಪರೂಪ. ಹೊಲಿಕೊಡುವವರೆಲ್ಲ ಶ್ರೀಮಂತ 
ರೈತರೇ ಆಗಬೇಕೆಂದಿಲ್ಲ ; ಮಧ್ಯವು ಕೆಳವಂಧ್ಯಮ ರೈತರು, ಮತ್ತು ಹಳ್ಳಿಗಳ ಚಿಲ್ಲರೆ 
ವರ್ತಕರೂ ಕೂಡಹೊಲಿ ಸಾಲ ಕೊಡುವ ಧಂಧೆ ನಡೆಸುತ್ತಾರೆ, ಕೆಲವು ಹಳ್ಳಿಗಳಲ್ಲಿ 
ರೈಸು ವಿಂಲ್ಲಂಗಳನ್ನಿಟ್ಟಿರುವವರೂ ಈ ವ್ಯವಹಾರ ಮಾಡುತ್ತಾರೆ. ಪುತ್ತೂರುತಾಲೂಕಿನ 
ಒಂದು ಹಳ್ಳಿಯಲ್ಲಿ ಒಬ್ಬ ತೀರ ಚಿಕ್ಕ ರೈತ, ೧ ವಂಡಿ ಅಕ್ಕಿಗೆ ೪ ಮಂಡಿ ಬತ್ತ ಕೊಡುವ 
ವಾಗ್ದಾನದ ಮೇಲೆ ಹೊಲಿ ಸಾಲ ತೆಗೆದುಕೊಂಡು ಅದನ್ನೇ ಇನ್ನೊಬ್ಬ ಬಡ ರೈತನಿಗೆ 
೫ ಮಂಡಿ ಬತ್ತಕ್ಕೆ ವಂರುಸಾಲ ಕೊಟ್ಟಿದ್ದು ನನ್ನ ಗಮನಕ್ಕೆ ಬಂದಿತ್ತು . ವಿಚಾರಿಸಿದಾಗ 
ಆ ಪ್ರದೇಶದಲ್ಲಿ ಇಂತಹ ವರುಸಾಲದ ಪ್ರಕರಣಗಳೂ ಸುಮಾರಾಗಿ ನಡೆಯುತ್ತವೆಂದು, 
ಆ ಹಳ್ಳಿಯವರು ಹೇಳಿದರು. 


ಹೊಲಿ ಸಾಲ ಕೊಡುವವರು, ಕೊಯಿಲಾದ ತಕ್ಷಣ, ಸಾಲ ತೆಗೆದುಕೊಂಡವರಿಂದ 
ಬತ್ತವನ್ನೇ ವಸೂಲು ಮಾಡುತ್ತಾರೆ. ಸಾಲ ತೆಗೆದುಕೊಂಡಾಗ, ಅಥವಾ ಕೊಯಿಲಾದ 
ತಕ್ಷಣ ಬತ್ತಕ್ಕಿರುವ ಬೆಲೆಗಳಲ್ಲಿ ನಗದು ಕೊಡುತ್ತೇನೆ ಎಂದರೆ, ಸಾಲ ಕೊಡುವವರು 
ಒಪ್ಪುವುದಿಲ್ಲ. ಕೊಟ್ಟ ಅಕ್ಕಿಗೆ ಪ್ರತಿಯಾಗಿ ಬತ್ತ - - ಇದು ಹೊಲಿ ಸಾಲ, ಮತ್ತು ಅದರ 
ಮರುಪಾವತಿಯ ಕ್ರಮ. ಮರುಪಾವತಿಯ ದರ ಕೂಡಾ ಸಾಲದ ಅವಧಿಯನ್ನು 
ಹೊಂದಿಕೊಂಡಿರುವುದಿಲ್ಲ. ಹೋಲಿ ಸಾಲ ತೆಗೆದುಕೊಂಡವ ಬೇಸಿಗೆಯಲ್ಲಿ ತೆಗೆದು 
ಕೊಂಡಿರಲಿ , ಜೂಲೈ ತಿಂಗಳಿನಲ್ಲಿ ತೆಗೆದುಕೊಂಡಿರಲಿ, ಅಥವಾ ಕೊಯಿಲಿಗೆ ಹದಿನೈದೇ 
ದಿನಗಳಿರುವಾಗ ತೆಗೆದುಕೊಂಡಿರಲಿ,ಕೊಯಿಲಾದ ತಕ್ಷಣ ಮಾತ್ರ ಆತ ಈ ಸಾಲವನ್ನು 
ಮೊದಲು ತಿಳಿಸಿದ ದರದಲ್ಲೇ ಮರುಪಾವತಿ ಮಾಡಬೇಕು. 


ಹೆಲಿ ಸಾಲ ಕೇವಲ ಬಾಯಿ ಮಾತಿನ, ವಿಶ್ವಾಸದ ಆಧಾರದ ಮೇಲೆ ನಡೆಯುವ 
ವ್ಯವಹಾರವಾಗಿರುವುದರಿಂದ, ಮತ್ತು ಈ ಸಾಲ ತೆಗೆದುಕೊಳ್ಳುವವರ ನಿರಂತರ 
ಅಸಹಾಯಕತೆಯ ಕಾರಣದಿಂದ, ಋಣ ಪರಿಹಾರ ಕಾಯಿದೆ ಈ ಬಗ್ಗೆ ಏನೂ ಮಾಡ 
ಲಾರದು. ಹೊಲಿ ಸಾಲ ತೆಗೆದುಕೊಂಡವನಿಗೆ ತಾನು ಹೊಂಡದಲ್ಲಿ ಬೀಳುತ್ತಿದ್ದೇನೆ, 
ಒಮ್ಮೆ ತೆಗೆದುಕೊಂಡರೆ ಮತ್ತೆ ಪ್ರತಿ ವರುಷವೂ ಈ ಸಾಲವನ್ನು ತೆಗೆದುಕೊಳ್ಳುವ 


ಕತೆಯ ಕಾರಣಕ್ಕೆ 


ಕೊಂಡವನಿಗೆ 
ತಿಳಿ ಈ ಸಾಲವನ್ನು 


ಸಾಕ್ಷಿ | ೪೫ 


ಪರಿಸ್ಥಿತಿಯಲ್ಲಿ ಸಿಕ್ಕಿಕೊಳ್ಳುತ್ತೇನೆ ಎಂಬುದು ಚೆನ್ನಾಗಿ ಗೊತ್ತಿರುತ್ತದೆ. ಆದರೆ , ಹೋಲಿ 
ಸಾಲ ತರುವುದು, ಅಥವಾ ತಾನು ಮತ್ತು ತನ್ನ ಸಂಸಾರ ಉಪವಾಸ ಬೀಳುವುದು, ಈ 
ಎರಡರ ಮಧ್ಯೆ ಒಂದನ್ನು ಆರಿಸಿಕೊಳ್ಳಬೇಕಾದ ಸ್ಥಿತಿಯಲ್ಲಿ ಆತ ಇರುತ್ತಾನೆ. ಈ 
ಜಿಲ್ಲೆಯ , ತೀರ ಒಳಗಿರುವ ಹಳ್ಳಿಗಳ ಕಡುಬಡವರಿಗೂ ಕೂಡಾ ಸರಕಾರದ ಋಣ 
ಪರಿಹಾರ ಕಾಯಿದೆಯ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ಇದೆ ಎಂಬುದನ್ನು ನಾನು ಪ್ರತ್ಯಕ್ಷ 
ನೋಡಿಕೇಳಿ ತಿಳಿದಿದ್ದೇನೆ. ಆದರೆ ಹೊಲಿ ಸಾಲದ ಪದ್ಧತಿ ಮಾತ್ರ ಈಗಲೂ ನಿರಾತಂಕ 
ವಾಗಿ, ಆದರೆ ಮೊದಲಿಗಿಂತ ಸ್ವಲ್ಪ ಗುಟ್ಟಿನಲ್ಲಿ ವಕರಿಂದುವರಿಯುತ್ತಿದೆ. 


ತೀರ ಚಿಕ್ಕ ಹಿಡುವಳಿದಾರರ ಹಿಡುವಳಿಗಳು ಅವರ ಕುಟುಂಬದ ಎಲ್ಲರಿಗೂ ಉಳಿದ 
ಸವಲಯದಲ್ಲಿ ಹೋಗಲಿ, ನೆಟ್ಟಿ ವಂತ್ತು ಕೊಯಿಲಿನ ಸಮಯದಲ್ಲಿ ಪೂರ್ಣಾವಧಿಯು 
ಕೆಲಸ ಕೊಡಲಾರದು. ಆದ್ದರಿಂದ ಈ ಹಿಡುವಳಿದಾರರಿಗೆ ಉಳಿದವರ ಗದ್ದೆಗಳಲ್ಲಿ ದಂಡಿ 
ಯಲು ವೇಳೆಯೂ ಇರುತ್ತದೆ ; ಅದರ ಅಗತ್ಯವೂ ಇರುತ್ತದೆ. ಹೀಗಾಗಿ ಶ್ರೀಮಂತ 
ಮತ್ತು ಮಧ್ಯಮ ರೈತರ ಕೃಷಿ ಕೆಲಸಗಳಿಗೆ ಇವರೂ ಕೃಷಿಕಾರ್ಮಿಕರ ಜೊತೆಗೆ ಸ್ಪರ್ಧಿ 
ಸುತ್ತಾರೆ. ಇಂತಹ ಸ್ಪರ್ಧೆ ಇರುವುದರಿಂದಲೇ ಕೃಷಿಕೂಲಿ ಯಾವಾಗಲ , ಕಡಿಮೆ 
ಯಾಗಿಯೇ ಇರುತ್ತದೆ. ಕೃಷಿಕೂಲಿ ಲಭ್ಯವಾಗದ ಋತುವಿನಲ್ಲಿ ಇವರ ಭೂಹೀನ 
ಕೃಷಿಕಾರ್ಮಿಕರಂತೆ ಕೆಲಸ ಅರಸಿಕೊಂಡು ವಲಸೆ ಹೋಗುತ್ತಾರೆ. ದೈಹಿಕ ಶ್ರಮದ 
ಮಾರುಕಟ್ಟೆಯಲ್ಲಿ ತಮ್ಮ ಶ್ರಮವನ್ನು ಯಾವ ದಿನಗೂಲಿ ದರಕ್ಕೇ ಆಗಲಿ ಮಾರಲು 
ಸಿದ್ದರಾಗುತ್ತಾರೆ. ಚಿನ್ನ ಅಡ ಇಟ್ಟು ಮಾರ್ವಾಡಿ ಬಡ್ಡಿಗೋ , ಅಥವಾ ವಾಣಿಜ್ಯ 
ಬ್ಯಾಂಕುಗಳ ಬಡ್ಡಿಗೋ ಸಾಲ ತರುವುದು , ಹೋಲಿ ಸಾಲ ತೆಗೆದುಕೊಳ್ಳುವುದು , ಕಡಿಮೆ 
ದಿನಗೂಲಿಗೆ, ಇಡೀ ಹಗಲು ಮೈ ಮುರಿದು ದುಡಿಯುವುದು, ಕೆಲಸ ಅರಸಿಕೊಂಡು 
ಊರು ಮನೆ ಬಿಟ್ಟು ಹೊರಡುವುದು ಇವೆಲ್ಲವೂ ಒಂದೇ ವಿಷವು ಸಮಸ್ಯೆಯ ನಾನಾ 
ರೂಪಗಳಾಗಿದ್ದು , ಋಣ ಪರಿಹಾರ ಕಾಯಿದೆ ಅಥವಾ ಜೀತ ಪದ್ದತಿ ನಿವಂರ್ಲನ 
ದಂತಹ ಕಾಯಿದೆಯ ಕ್ರಮಗಳು ಎಷ್ಟೇ ಪ್ರಾಮಾಣಿಕವಾಗಿ ಜ್ಯಾರಿಗೆ ಬಂದರೂ , 
ಭೂಮಿಯ ವೈಯಕ್ತಿಕ ಒಡೆತನ, ಮತ್ತು ಅಸಮ ಒಡೆತನಗಳ ವಂಲಭೂತ 
ವೈರುಧ್ಯಗಳು ಇರುವಷ್ಟು ಕಾಲ, ಈ ಶೋಷಣೆ ಒಂದಲ್ಲ ಒಂದು ರೂಪದಲ್ಲಿ ಪ್ರಕಟ 
ವಾಗುತ್ತಲೇ ಇರುತ್ತದೆ. ಮಾರ್ವಾಡಿ ಬಡ್ಡಿ ದರ, ಹೊಲಿ ಸಾಲದ ಮರುಪಾವತಿಯ 
ದರ - ಇವು ಕಣ್ಣಿಗೆ ಹೊಡೆಯುವಷ್ಟು ತೀವ್ರವಾದ ಶೋಷಣೆ ನಿಜ. ಆದರೆ 
ದೈಹಿಕ ಶ್ರಮದ ದಿನಗೂಲಿ ದರಗಳು , ಈ ಶ್ರಮದಿಂದಲೇ ಬದುಕಬೇಕಾದವರ ನಿರಂತರ 
ಅನಿಶ್ಚಿತತೆ, ಕೇವಲ ಹೊಟ್ಟೆ ಬಟ್ಟೆಗಳಿಗೋಸ್ಕರಊರೂರು ಅಲೆಯುವ ಪರಿಸ್ಥಿತಿ 
ಇವೂ ಕೂಡಾ ಅಷ್ಟೇ ತೀವ್ರವಾದಶೋಷಣೆ. 


೪೬ | ಸಾಕ್ಷಿ 


ಉದಾಹರಣೆಗೆ ಈ ಜಿಲ್ಲೆಯ ಕೃಷಿಕೂಲಿಯ ದರಗಳನ್ನು ನೋಡಿರಿ. ಈ ಜಿಲ್ಲೆಯಾದ್ಯಂತ 
ಈಗ ಇರುವ ಕೃಷಿಯ ದಿನಗೂಲಿ ದರ, ಇದೇ ದಿನದ ಕೆಲಸಕ್ಕೆ ೨ ಸೇರು ಅಕ್ಕಿ , ಒಂದು 
ಊಟ, ವಂತು ಕೆಲಸಕ್ಕೆ ಕರೆದವನ ವರ್ಜಿ ಅನುಸರಿಸಿ ಒಂದು ಅಥವಾ ಎರಡು ಚಾ, 
ಮತ್ತು ವೀಳ್ಯ , ಜಿಲ್ಲೆಯ ವಂಖ್ಯ ಪಟ್ಟಣಗಳ ( ತಾಲೂಕು ಕೇಂದ್ರಗಳು) ಸಮೀಪ 
ವಿರುವ ಹಳ್ಳಿಗಳಲ್ಲಿ ಕೂಲಿಯ ದರ ಸ್ವಲ್ಪ ಜಾಸ್ತಿ ; ಕೂಲಿ ನಗದಿನಲ್ಲಿಯೇ ಸಂದಾಯ 
ವಾಗುವುದೂ ಜಾಸ್ತಿ , ಜಿಲ್ಲೆಯ ಉಳಿದ ಎಲ್ಲ ಹಳ್ಳಿಗಳಲ್ಲಿಯೂ ಇರುವುದು ಇದೇ 
ಕೂಲಿಯ ದರಗಳು ; ಕೂಲಿ ಸಂದಾಯವಾಗುವುದು ಅಕ್ಕಿ ಅಥವಾ ಬತ್ತದ ರೂಪದಲ್ಲಿ 
(ಕೃಷಿಯ ಮಂಜರಿ ಬಗ್ಗೆ ಈ ಲೇಖನದ ಮೊದಲ ಭಾಗದಲ್ಲಿ ಕೆಲವು ತಪ್ಪು ಹೇಳಿಕೆ 
ಗಳಿರುವುದಕ್ಕೆ ವಿಷಾದಿಸುತ್ತೇನೆ), ಕೃಷಿಯಲ್ಲಿ ದಿನದ ಕೆಲಸ ಎಂದರೆ ಸಾಮಾನ್ಯವಾಗಿ 
ಬೆಳಿಗ್ಗೆ ೮ ಘಂಟೆಯಿಂದ ಸಂಜೆ ೬ ಘಂಟೆಯವರೆಗಿನ ( ಮಧ್ಯೆ ಊಟದ ಬಿಡುವು ಬಿಟ್ಟು ) 
ಕೆಲಸ, ಇಂತಹ ದಿನಗೂಲಿಯಲ್ಲಿ ಇಡೀ ದಿನದ ದುಡಿತ ಬತ್ತದಕೃಷಿಯಲ್ಲಿ, ನೆಟ್ಟಿಯ 
ಸಮಯದಲ್ಲಿ ಹೂಟೆಯವರಿಗೆ ಮಾತ್ರ ಇರುತ್ತದೆ. ಇಡೀ ದಿನ ಒಬ್ಬ ಹೂಡಿದರೆ, 
ಸುಮಾರು ೬೦ ಸೆಂಟ್ಸ್ ಜಾಗವನ್ನು ಎರಡು ಸಾಲು ಹಡಬಹುದು ( ಇದೂ ಒಳ್ಳೆಯ 
ಕೋಣದ ಅಥವಾ ಎತ್ತಿನಜೋಡಿದ್ದರೆ ಮಾತ್ರ ) , ವಂಳೆಗಾಲದ ನೆಟ್ಟಿಗೆ ಆರು ಸಾಲೆಯ 
ಹೂಟೆ ಅವಶ್ಯ . ಆದರೆ, ಸಾಮಾನ್ಯವಾಗಿ ಹೂಟೆಯ ಕೆಲಸವನ್ನು ಯಾರೂ ಇಡೀ ದಿನ 
ಮಾಡಿಸುವುದಿಲ್ಲ ; ಬರೇ ಕೂಲಿಯಾಳುಗಳಿಂದಲೇ ಇದು ಆಗುವ ಕೆಲಸ ಆಗಿದ್ದರೆ 
ಮಾಡಿಸುತ್ತಿದ್ದರೋ ಏನೋ . ಆದರೆ ಹೂಟೆಗೆ ಜಾನುವಾರುಗಳೂ ಬೇಕು ; ಸಾಮಾನ್ಯ 
ವಾಗಿ ಎಲ್ಲ ಹಿಡುವಳಿದಾರರ ಮನೆಗಳಲ್ಲೂ ಹೂಟೆಗೆ ಮತ್ತು ಗೊಬ್ಬರಕ್ಕೆ ಕೋಣ 
ಯಾ ಎತ್ತಿನ ಜೋಡು ಸಾಕಿಕೊಂಡಿರುತ್ತಾರೆ. ಭೂಹೀನ ಕೃಷಿಕಾರ್ಮಿಕರು ಮತ್ತು 
ಚಿಕ್ಕ ರೈತರಲ್ಲಿಯ ತೀರ ಚಿಕ್ಕ ರೈತರ ಮನೆಗಳಲ್ಲಿ ಮಾತ್ರ ಕೋಣಗಳಿರುವುದಿಲ್ಲ. 
ಇಡೀ ದಿನ ಹೂಟೆಯ ನೊಗಕ್ಕೆ ಜೋಡು ಕಟ್ಟಿದರೆ , ಮಾರನೆಯ ದಿನ ಅವು ನೆಲ 
ಬಿಟ್ಟು ಏಳಲಾರವು. ಈ ಕಾರಣದಿಂದ ಹೂಟೆಯ ಕೆಲಸ ಇಡೀ ದಿನ ನಡೆಯುವುದಿಲ್ಲ. 
ಬರೇ ಹಟೆಯ ಕೆಲಸ ಕೇವಲ ಒಪ್ಪಿನ ಕೆಲಸ, ಹಟೆಯವರನ್ನು ಇಡೀ ದಿನಕ್ಕೆ 
ನೇಮಿಸಿಕೊಂಡರೆ, ಮಧ್ಯಾಹ್ನದವರೆಗೆ ಹೂಟೆ, ನಂತರ ಗದ್ದೆಯ ಅಂಚು ಕಡಿಯುವುದು , 
ಅಂಚಿನ ಬದಿಯಲ್ಲಿ ಹೊದ್ದು ಕಡಿಯುವುದು, ಅಂಚಿನ ಮೇಲೆ ಕೆಸರು ಹಾಕಿ ಭದ್ರಪಡಿ 
ಸುವುದು , ಬೇರೆ ಗದ್ದೆಗಳಿಗೆ ಗೊಬ್ಬರ ಹೊರುವುದು , ಚೆಲ್ಲುವುದು, ಬೂದಿಎರಚುವುದು , 
ಹಟೆಯ ಕೋಣಗಳನ್ನು ತೊಳೆದು ಧನಿಯ ಕೆಟ್ಟಿಗೆಯಲ್ಲಿ ಕಟ್ಟುವುದು ಇತ್ಯಾದಿ 
ಕೆಲಸಗಳನ್ನು ಮಾಡಿಸುವುದು ರೂಢಿ, ಮಧ್ಯಾಹ್ನದವರೆಗೆ ಬರೀ ಹೂಟೆ ಮಾತ್ರ 
ವಾದರೆ ಕಲಿ ಒಂದು ಸೇರು ಅಕ್ಕಿ ಮತ್ತು ಒಂದು ಊಟ; ಇಡೀ ದಿನದ ಕೆಲಸ 
ವಾದರೆ ೨ ಸೇರು ಅಕ್ಕಿ ಮತ್ತು ಒಂದು ಊಟ, ಜಿಲ್ಲೆಯ ಹೆಚ್ಚಿನ ಕಡೆಗಳಲ್ಲಿ, ಭಾರೀ 
ಭೂಮಾಲಕರು, ನೆಟ್ಟಿಯ ಸಮಯದಲ್ಲಿ ತಿಂಗಳಿಗೆ ೬೦ ರೂಪಾಯಿ , ದಿನಂಪ್ರತಿ ಎರಡು 


ಸಾಕ್ಷಿ / ೪೭ 


ಊಟ, ಚಾ ಇಲಿ ಒಂದೂವರೆ ತಿಂಗಎ 
ಖಾಯಂ 


ಊಟ, ಚಾ ಇತ್ಯಾದಿ ಅಥವಾ ಒಂದು ವುಡಿ ಅಕ್ಕಿ ಮತ್ತು ದಿನಂಪ್ರತಿ ಊಟ, ಚಾ . 
ಈ ವಜೂರಿಗೆ ಒಂದು, ಒಂದೂವರೆ ತಿಂಗಳಿಗೆ ಒಬ್ಬನನ್ನು ಪೂರ್ಣಾವಧಿಯ ಕೆಲಸಕ್ಕೆ 
ನೇಮಿಸಿಕೊಳ್ಳುವುದೂ ಇದೆ. ಇಂತಹ “ ಹಂಗಾಮೀ ಖಾಯಂ” ಕೂಲಿಗಳಿಂದ, ಕೆಲಸ 
ಮಾಡಿಸುವವರಿಗೆಕೂಲಿಯ ದರ, ಮೇಲೆ ಹೇಳಿದ ದಿನಗೂಲಿಗಿಂತ ಸ್ವಲ್ಪ ಅಗ್ಗ ವಾಗಂ 
ತದೆ ; ಹೂಟೆ, ಮತ್ತು ನೆಟ್ಟಿಯ ಕೆಲಸಗಳೂ ಸರಾಗವಾಗಿ ಆಗುತ್ತವೆ. 


ಬತ್ತದ ಕೃಷಿಗೆ ಸಂಬಂಧಿಸಿದಂತೆ ಹೂಟೆ ಬಿಟ್ಟರೆ ಉಳಿದ ಎರಡು ಮುಖ್ಯ ಕೆಲಸಗಳಾದ 
ನೆಟ್ಟಿ ಮತ್ತು ಕೊಯಿಲಂಗಳಲ್ಲಿ ಕೆಲಸದ ವೇಳೆಗೆ ಸರಿಯಾದ ಮಜೂರಿ ( Time rate ) 
ಇಲ್ಲ. ಈ ಕೆಲಸಗಳಿಗೆ, ಮಜೂರಿ, ಮಾಡಿದ ಕೆಲಸದ ಪ್ರಮಾಣಕ್ಕೆ ಸರಿಯಾಗಿ ನಿಗದಿ 
ಯಾಗಿರುವುದು ( Piece rate ) ಕಾಣುತ್ತದೆ, ಉದಾಹರಣೆಗೆ ಒಂದು ಮುಡಿ ಗದ್ದೆ ( ೬ 
ಕೊಯಿಲು ಅಥವಾ ೬೦ ಸೆಂಟ್ಸ್ ವಿಸ್ತೀರ್ಣದ ಗದ್ದೆ --ಭೂಮಿಯ ವಿಸ್ತೀರ್ಣ, ಬೆಳೆ, 
ಮಂಜರಿ ಎಲ್ಲದಕ್ಕೂ ಜಿಲ್ಲೆಯಲ್ಲಿ ಬಳಸುವ ಸಾಮಾನ್ಯವಾದ ಅಳತೆಯ ಘಟಕ ) ಯನ್ನು 
ನೆಡುವುದಕ್ಕೆ ಅಂದರೆ ನೇಜಿ ಕಿತ್ತು , ಹೊತ್ತು ನೆಟ್ಟದ್ದಕ್ಕೆ , ರೂಢಿಯಲ್ಲಿರುವ ವಜೂರಿ, 
೧೪ ಸೇರು ಅಕ್ಕಿ , ಈ ಕೆಲಸವನ್ನು ಎಷ್ಟೇ ಹೆಣ್ಣಾಳುಗಳು ಮಾಡಲಿ ಮಜೂರಿ ಮಾತ್ರ 
ಇಷ್ಟೆ , ವಾಡಿಕೆಯ ಲೆಕ್ಕದಂತೆ ಇದು ಆರು ಆಳಿನ ಕೆಲಸ, ಆರೇ ಆಳಿನ ಕೆಲಸವಾದರೆ 
ಇದು ಹೆಚ್ಚು ಕಡಿಮೆ ಇಡೀ ದಿನದ ಕೆಲಸ. ಒಂದು ಮಂಡಿ ಗದ್ದೆಯ ಪೈರನ್ನು 
ಕೊಯ , ಮೂಟೆಕಟ್ಟಿ , ಧನಿಯ ಅಂಗಳಕ್ಕೆ ಸಾಗಿಸಿ, ಬಡಿದು, ಹುಲ್ಲು ಸೂಡಿ ಕಟ್ಟಿ , 
ಬತ್ತ ಮತ್ತು ತಳ ಹುಲ್ಲು ( ಹುಲ್ಲಿನ ಚೂರುಪಾರು ) ಬೇರೆ ಬೇರೆ ಮಾಡಿ, ಬತ್ತ ಒಳಗೆ 
ಸಾಗಿಸಿ ರಾಶಿ ಮಾಡಿದರೆ, ಒಟ್ಟು ಸಂದಾಯವಾಗುವ ಮಂಜರಿ ೪೨ ಸೇರು ಬತ್ತ . 
ಎಷ್ಟೇ ಆಳುಗಳು ಈ ಕೆಲಸ ಮಾಡಲಿ ಎಷ್ಟೇ ಹೊತ್ತು ಹಿಡಿಯಲಿ, ಸರಾಗವಾಗಿ ನಡೆ 
ದರೆ ಇದು ೪ ಆಳುಗಳಂ ೨ ದಿನಗಳಲ್ಲಿ ಮಾಡುವ ಕೆಲಸ, ಕೊಯಿಲಾದ ತಕ್ಷಣ ಬತ್ತ 
ಒಮ್ಮೆ ಬಡಿದಾದ ನಂತರ, ಸುಮಾರು ಒಂದು ತಿಂಗಳು ಬಿಟ್ಟು , ಹುಲ್ಲನ್ನು , ಇನ್ನೊಮ್ಮೆ 
ಬಡಿದು, ಹುಲ್ಲಿನಲ್ಲಿ ಉಳಿದುಕೊಂಡಿರಬಹುದಾದ, ಬತ್ತ , ಜೋಳು ಬೇರೆ ಮಾಡುವ 
ಕೆಲಸವಿದೆ. ಈ ಕೆಲಸದಲ್ಲಿ ಹುಲ್ಲು ಬಡಿದು , ಸೂಡಿ ಕಟ್ಟಿ , ತಳಂ ಹುಲ್ಲು ( ಹುಲ್ಲಿನ 
ಚೂರುಪಾರು) ಬಡಿದು, ಬೇರೆ ಮಾಡಿ, ಬತ್ತ ಗಾಳಿಗೆ ಹಿಡಿದು, ಹುಲ್ಲು ಕುತ್ರೆ ಮಾಡಿ 
ದರೆ, ಸಂದಾಯವಾಗುವ ವಜೂರಿ ನೂರು ಸಡಿ ಹುಲ್ಲಿಗೆ ೨ ರಿಂದ ೩ ಸೇರು ಬತ್ತ . 
ಇದು ಅತ್ಯಂತ ಕಷ್ಟದ ಕೆಲಸ ಮಾತ್ರವಲ್ಲ , ಕೃಷಿಯ ಉಳಿದ ಕೆಲಸಗಳಿಗೆಹೋಲಿಸಿದರೆ , 
ಇದರ ಮಜೂರಿಯೂ ಕಡಿಮೆ . ಆದರೆ ಈ ಕೆಲಸ ನಡೆಯುವ ನವೆಂಬರ್ , ಡಿಸೆಂಬರ್ 
ತಿಂಗಳುಗಳಲ್ಲಿ ಸಾಮಾನ್ಯವಾಗಿ ಕೂಲಿಗಳಿಗೆ ಬೇರೆ ಕೆಲಸ ದೊರೆಯುವುದಿಲ್ಲವಾದ್ದರಿಂದ 
ಮತ್ತು ಈ ಕೆಲಸಕ್ಕೆ ಬಾರದಿದ್ದರೆ, ನೆಟ್ಟಿ ,ಕೊಯಿಲು ಕೆಲಸಗಳಿಗೆ ತಮ್ಮನ್ನು ಕರೆಯಲಾ 
ರರು ಎಂಬ ಭಯದಲ್ಲಿ ಕೂಲಿಗಳು ಈ ಕೆಲಸಕ್ಕೆ ಬರುತ್ತಾರೆ. 


೪೮ | ಸಾಕ್ಷಿ 


ನೆಟ್ಟಿಯ ಮತ್ತು ಕೊಯಿಲಿನ ಕೆಲಸಗಳು ಸರಾಗವಾಗಿ ಆಗುವ ಕೆಲಸಗಳಲ್ಲ. ಮಳೆ 
ಬಂದು ಗದ್ದೆಯಲ್ಲಿ ನೀರು ನಿಂತಾಗ ಒಮ್ಮೆಗೇ ನೆಟ್ಟಿ ಆಗಬೇಕು ; ಆದರೆ ಕೊಯಿಲಾಗ 
ಬೇಕಾದರೆ ಮಳೆ ಬಿಟ್ಟಿರಬೇಕು ; ಕೊಯ್ತ ಪೈರನ್ನು ಒಂದೆರಡು ದಿನ ಗದ್ದೆಯಲ್ಲಿಯೇ 
ಒಣಗಲು ಬಿಡಬೇಕು. ಆದ್ದರಿಂದಲೇ ಈ ಕೆಲಸಗಳಿಗೆ ಕೂಲಿಯ ದರ , ಗದ್ದೆಯ 
ವಿಸ್ತೀರ್ಣಕ್ಕೆ ಅಂದರೆ ಮಾಡಬೇಕಾದ ಕೆಲಸದ ಪ್ರಮಾಣಕ್ಕೆ ಅನುಗುಣವಾಗಿ ನಿರ್ಧರಿತ 
ವಾಗುತ್ತದೆ, ಸುಧಾರಿತ ತಳಿಯ ಹತ್ತಿರ ಹತ್ತಿರ ನೆಡುವ ನೇಜಿ ಆದರೆ , ನೆಟ್ಟಿ ಮತ್ತು 
ಕೊಯಿಲು, ಈ ಎರಡು ಕೆಲಸಗಳಿಗೂ , ವಿಸ್ತೀರ್ಣ ಅದೇ ಇದ್ದರೂ ಕೆಲಸದ ಪ್ರಮಾಣ 
ಮಾತ್ರ ಜಾಸ್ತಿ ಆಗುವುದರಿಂದ , ಮಜೂರಿಯ ಅದಕ್ಕನುಗುಣವಾಗಿ, ಮೇಲೆ ಹೇಳಿದ 
ದರಗಳಿಗಿಂತ ಸ್ವಲ್ಪ ಜಾಸ್ತಿ ಇರುತ್ತದೆ. 


ದೈಹಿಕ ಶ್ರಮದ ಹೆಚ್ಚಿನ ಕೆಲಸಗಳಿಗೆ ಮಂಜೂರಿ ನಿರ್ಧರಿತವಾಗುವುದು ಮಾಡಿದ ಕೆಲಸದ 
ಪ್ರಮಾಣದ ಆಧಾರದ ಮೇಲೆ, ಹತ್ತಾರು ವರುಷಗಳಿಂದ ಒಬ್ಬನ ಕೈಕೆಳಗೆ ಖಾಯಂ 
ಆಗಿ ದುಡಿಯುವವರಿಗೂ , ಅವರ ಕೆಲಸ ದೈಹಿಕ ಶ್ರಮದ್ದಾದರೆ, ಕೆಲಸ ಯಾವುದೇ 
ಇರಲಿ , ಮಜರಿ ಮಾತ್ರ ಅವರು ಮಾಡಿದ ಕೆಲಸದ ಪ್ರಮಾಣಕ್ಕೆ ಅನುಗುಣವಾಗಿ 
ಪಾವತಿ ಆಗುತ್ತದೆ. ಕೃಷಿಯ ಇದಕ್ಕೆ ಹೊರತಲ್ಲ. ಆದ್ದರಿಂದಲೇ ಕೃಷಿಕಾರ್ಮಿಕರಿಗೆ 
ಕನಿಷ್ಠ ದಿನಗೂಲಿಯನ್ನು ಕಾಯಿದೆವಂಲಕ ನಿಗದಿಗೊಳಿಸುವ ಕಲ್ಪನೆಯೇ ಹಾಸ್ಯಾಸ್ಪದ 
ವಾದದ್ದು . 


ಕೊಯಿಲಿನ ಮಟ್ಟಿಗೆ, ಮಜೂರಿ ಪಾವತಿಯಲ್ಲಿ, ಈ ಜಿಲ್ಲೆಯ ಬೆಳ್ತಂಗಡಿ, ಸುಳ್ಯ , 
ಮತ್ತು ಪುತ್ತೂರು ತಾಲೂಕುಗಳಲ್ಲಿ ಜಿಲ್ಲೆಯ ಬೇರೆ ಸ್ಥಳಗಳಲ್ಲಿ ಕಾಣಿಸದ ಒಂದು 
ಪದ್ಧತಿ ಇದೆ. “ಕೊಯಿಲು ಬ ” ಎಂದು ಕರೆಸಿಕೊಳ್ಳುವ ಈ ಪದ್ದತಿಯಲ್ಲಿ, ಮೇಲೆ 
ಹೇಳಿದಂತೆ ನಿಗದಿಯಾದ ಮಜರಿಯಿಲ್ಲ. ಬದಲು ಬತ್ತ ಬಡಿದಾದ ಮೇಲೆ, ಒಟ್ಟು 
ಫಸಲನ್ನು ೧೧ ಭಾಗ ಮಾಡಿ , ೧೦ ಭಾಗ ಮಾಲಕನಿಗೆ, ಒಂದು ಭಾಗ ಕೊಯಿಲಿನ 
ಕೂಲಿಗಳಿಗೆ ಹೀಗೆ ಮಜರಿ ಸಂದಾಯವಾಗುತ್ತದೆ. ಮೇಲುನೋಟಕ್ಕೆ , ಕೂಲಿಗಳಿಗೆ 
ಭಾರೀ ಲಾಭದಾಯಕವೆಂದು ಕಾಣುವ ಈ ಮಂಜೂರಿ ದರದ ಹಿನ್ನೆಲೆ ಏನು ? ಕೃಷಿ 
ಕೂಲಿಗಳಿಗೆ ಜಿಲ್ಲೆಯ ಉಳಿದ ತಾಲೂಕುಗಳಂತೆ, ಈ ಮರುತಾಲೂಕುಗಳಲ್ಲಿಯೂ ಬರ 
ವಿಲ್ಲ. ಆದ್ದರಿಂದ ನಿಜವಾಗಿಯೂ ನಿಗದಿಯಾದ ದರಗಳಿಗಿಂತ ಈ ಮಜೂರಿ ದರ ಕೆಲಸ 
ಮಾಡುವವರಿಗೇ ಹೆಚ್ಚು ಲಾಭದಾಯಕವಾಗಿದ್ದರೆ, ಇದುಕೂಲಿಯ ಮಾರುಕಟ್ಟೆಯ 
ತತ್ವಗಳಿಗೇ ವ್ಯತಿರಿಕ್ತವಾಗುತ್ತದೆ. ಕೃಷಿಕೂಲಿಗಳ ಸಂಖ್ಯೆ ಜಿಲ್ಲೆಯ ಎಲ್ಲ ತಾಲೂಕಂ 
ಗಳಲ್ಲಿಯೂ ವಿಪರೀತ ಜಾಸ್ತಿಯಾಗಿದ್ದು ಇರುವ ಕೆಲಸಗಳಿಗೆ ಇವರು ಸ್ಪರ್ಧಿಸಬೇಕಾದ 
ಪರಿಸ್ಥಿತಿ ಇರುವುದರಿಂದ ಮಜೂರಿಯ ದರಗಳು ಎಲ್ಲ ದುಡಿಯುವವರಿಗೆ ಅನುಕೂಲ 


ಸಾಕ್ಷಿ / ೪೯ 


ಕರವಾಗಿರುವ ಮಾತೇ ಇಲ್ಲ. ಕೂಲಿಯ ಮಾರುಕಟ್ಟೆಯಲ್ಲಿ ಬೆಲೆಯನ್ನು ಅಂದರೆ 
ಮಂಜರಿಯ ದರವನ್ನು ನಿರ್ಧರಿಸುವವರಂ ಕೂಲಿ ಕೆಲಸ ಮಾಡಿಸುವವರೇ ಹೊರತು 
ಸ್ವತಃ ಕೂಲಿ ಮಾಡುವವರಲ್ಲ. ಪುತ್ತೂರು ತಾಲೂಕಿನ ಒಂದು ಹಳ್ಳಿಗೆ ನಾನು 
ಹೋದಾಗ ಅಲ್ಲಿ ಕೊಯಿಲಿನ ಕೆಲಸ ನಡೆಯುತ್ತಿತ್ತು . ಅದೇ ವೇಳೆ, ಆ ಹಳ್ಳಿಯ 
ಸಮೀಪದಲ್ಲೇ ಸರಕಾರದ ಕಾಡು ಕಡಿದು ರಬ್ಬರ್ ಗಿಡಗಳನ್ನು ನೆಡುವ ಕೆಲಸ , 
ನಡೆಯುತ್ತಿತ್ತು ; ಈ ಕೆಲಸವನ್ನು ವಹಿಸಿಕೊಂಡ ಕಂಟ್ರಾಕ್ಟರುಗಳು, ಅವರಿಂದ ತಂಡಂ 
ಕೆಲಸಗಳನ್ನು ವಹಿಸಿಕೊಂಡ ಮೇಸ್ತ್ರಿಗಳು ಇವರ ಕೈಕೆಳಗೆ, ಈ ಹಳ್ಳಿಯ ಕೆಲವರ 
೨ ರೂಪಾಯಿ , ೩ ರೂಪಾಯಿಗಳ ದಿನಗೂಲಿಯಲ್ಲಿ ದುಡಿಯಲು ಹೋಗಿದ್ದರು. ಆ 
ಹಳ್ಳಿಯ ಇನ್ನೊಂದು ಪಕ್ಕದಲ್ಲಿ ಹಾಸನ ಮಂಗಳೂರು ರೈಲ್ವೇ ಮಾರ್ಗ ನಿರ್ಮಾಣ 
ವಾಗುತ್ತಿದ್ದು , ಅಲ್ಲಿಯ ಮೇಸ್ತ್ರಿಗಳ ಕೆಳಗೆ, ಇದೇ ದರದ ದಿನಗೂಲಿಗೆ ದುಡಿಯಲು 
ಗಂಡಸರು ಹೆಂಗಸರು ತೆರಳಿದ್ದರು. ಈ ಸನ್ನಿವೇಶದಲ್ಲಿ ಆ ಹಳ್ಳಿಯ ಕೆಲವು ಗದ್ದೆಗಳಲ್ಲಿ 
ಕೊಯಿಲು ಬತ್ತದ ಮಂಜರಿಯ ಮೇಲೆಕೊಯಿಲಿನ ಕೆಲಸ ನಡೆಯುತ್ತಿತ್ತು . ಕೇವಲ 
ಎರಡು ಮೂರು ರೂಪಾಯಿಗಳ ಕೂಲಿಗೆ ಇಡೀ ಹಗಲಿನ ಕೆಲಸ ಮಾಡಬೇಕಾದ 
ಪರಿಸ್ಥಿತಿ ಇರುವುದು ಈ ಹಳ್ಳಿಯಲ್ಲಿ ಮಾತ್ರವಲ್ಲ ; ಈ ಜಿಲ್ಲೆಯ ಹೆಚ್ಚಿನ ಹಳ್ಳಿಗಳಲ್ಲಿ 
ವಂತ್ತು ಪಟ್ಟಣಗಳಲ್ಲಿ , ಅಸಂಘಟಿತ ಕ್ಷೇತ್ರದ ವಾಣಿಜ್ಯ ಉದ್ದಿಮೆಗಳಲ್ಲಿರುವ ದಿನ 
ಕೂಲಿಯ ದರ ಇಷ್ಟೇ . ಇಂತಹ ಪರಿಸ್ಥಿತಿಯಲ್ಲಿ ಕೇವಲಕೊಯಿಲಿನ ಕೆಲಸಕ್ಕೆ , ಒಟ್ಟು 
ಫಸಲಿನ ಭಾಗ ಮಜರಿಯಾಗಿ ಸಂದಾಯವಾಗುತ್ತದೆ ಎಂದರೆ ಸುಳ್ಯ , ಪುತ್ತೂರು, 
ಬೆಳ್ತಂಗಡಿ ತಾಲೂಕುಗಳಲ್ಲಿ ಈ ಮಜೂರಿಕೊಡುವ ಧನಿಗಳು ತುಂಬಾ ಉದಾರಿಗಳೇ 
ಇರಬೇಕಲ್ಲವೆ ? ಆದರೆ ಔದಾರ್ಯ ಒಂದು ವೈಯಕ್ತಿಕ ಗುಣವಿಶೇಷ; ವರ್ಗಕ್ಕೆ 
ವರ್ಗವೇ ಇಂತಹ ಗುಣವನ್ನು ಹೊಂದಿರುವುದು ಸಾಧ್ಯವೇ ಇಲ್ಲ. ಈ ವಂಜೂರಿ 
ಪದ್ಧತಿಯ ಹಿನ್ನೆಲೆಯನ್ನು ಸ್ವಲ್ಪ ಕೆದಕಿದರೆ ಈ ಔದಾರ್ಯದ ಹಿಂದಿರುವ 
Economic rationality ” - ಅಂದರೆ ಈ ದರದ ಮಜೂರಿಕೊಟ್ಟವನಿಗೇ ಅದರಿಂದ 
ಹೆಚ್ಚು ಅನುಕೂಲವಾಗುವುದು ತಿಳಿಯುತ್ತದೆ. ಈ ತಾಲೂಕುಗಳಲ್ಲಿ ಕೊಯಿಲು ಬತ್ತದ 
ಮಂಜರಿ ರೂಢಿಯಲ್ಲಿರುವುದು ಖಾಯಂ ಆಗಿ ತಮ್ಮ ಕೃಷಿ ಮತ್ತಿತರ ಕೆಲಸಗಳಿಗೆ, 
ದಿನಗೂಲಿಗೆ ಆಳುಗಳನ್ನು ಇಟ್ಟುಕೊಂಡಿರುವವರ ಹಿಡುವಳಿಗಳಲ್ಲಿ ಮಾತ್ರ . ಇಂತಹ 
ಕೆಲಸಗಾರರ, ಒಟ್ಟು ಬದುಕಿನ ಲಯವೇ ಇವರ ಧನಿಗಳ ಅಂಕೆಯಲ್ಲಿರುತ್ತದೆ. ಈ ಕೂಲಿ 
ಗಳು ಅಕಸ್ಮಾತ್ ನಾಲೈದು ದಿನಗಳ ಮಟ್ಟಿಗೆ ಬೇರೆ ಎಲ್ಲಿಗಾದರೂ ಹೋಗಬೇಕಾದರೂ , 
ಧನಿಯ ವಂರ್ಜಿ ನೋಡಿ ಮುಂಗೈ ತುರಿಸಿಕೊಂಡು, “ಸ್ವಲ್ಪ ಬೇರೆಕೆಲಸವುಂಟು. ನಮ್ಮ 
ದೇನೂ ( ಅಂದರೆ ನಿಮ್ಮದು) ಕೆಲಸ ಇಲ್ಲ ಅಲ್ಲವೋ ” ಎಂದು ವಂಖ ಸಣ್ಣದು ಮಾಡಿ, 
ಬೇಡಿ ಅನುಮತಿ ತೆಗೆದುಕೊಂಡೇ ಹೋಗಬೇಕು, ಧನಿಯ ಮನೆಯಲ್ಲಿ ಯಾವ ಕೆಲಸವಿ 
ದ್ದರೂ , ಇವರು ಅಥವಾ ಇವರ ಮನೆಯಲ್ಲಿ ಯಾರಾದರೂ ಒಬ್ಬರು ಮಾಡಲು, ಯಾವ 


೫೦ | ಸಾಕ್ಷಿ 


ವೇಳೆಯಲ್ಲಾದರೂ ಸಿದ್ಧರಿರಲೇಬೇಕು. ಆದರೆ ಪ್ರತಿದಿನವೂ ಇವರಿಗೆ ಕೆಲಸ ಕೊಟ್ಟು 
ವಂಜರಿ ಅಳೆಯಲೇಬೇಕೆಂಬ ಕಡ್ಡಾಯ ಮಾತ್ರ ಧನಿಗೆ ಇಲ್ಲ . ಇವರದ್ದು ಹೆಚ್ಚು 
ಕಡಿಮೆ attached labour ಆದ್ದರಿಂದ, ವರ್ಷವಿಡೀ ಇವರು ಮಾಡುವ ಕೆಲಸವನ್ನು 
ಪ್ರತಿದಿನ casual labourers ನಿಂದ ಮಾಡಿಸಿದರೆ ಎಷ್ಟು ಮಜೂರಿ ಅಳೆಯಬೇಕಾಗು 
ತದೋ , ಅದಕ್ಕಿಂತ ಕಡಿಮೆ ದರದಲ್ಲಿ ಅದೇ ಕೆಲಸ ಇವರಿಂದಾಗುತ್ತದೆ. ಹೀಗೆ ಖಾಯಂ 
ಕೆಲಸಕ್ಕೆ ಬರುವವರಿಗೆ ಮಾತ್ರ ಕೊಯಿಲು ಬತ್ತ ' ದ ಮಂಜರಿ ಸಂದಾಯವಾಗುತ್ತದೆ. 
ಎಲ್ಲಿಂದಲೋ ಒಂದಿಷ್ಟು ಗುರುತು ಪರಿಚಯವಿಲ್ಲದಕೂಲಿಗಳು ಬಂದು, ಗದ್ದೆ ಕೊಯ 
ತೇವೆ: ಈ ವಂಜರಿಕೊಡಿ' ಎಂದರೆ ಯಾವ ಧನಿಯ ಒಪ್ಪುವುದಿಲ್ಲ ; Piece 
rates ನಲ್ಲಾದರೆ ಮಾತ್ರ ಒಪ್ಪಿಕೊಂಡಾರು. ಅಲ್ಲದೆ ಈ ತಾಲೂಕುಗಳು ಗುಡ್ಡಗಾಡಿನ 
ಪ್ರದೇಶಗಳಾದ್ದರಿಂದ, ಜಿಲ್ಲೆಯ ಉಳಿದೆಡೆಗಿಂತ ಫಸಲಿನ ಪ್ರಮಾಣವೂ ಇಲ್ಲಿ ಕಡಿಮೆ . 
ಉಳಿದೆಡೆ, ರೂಢಿಯ ಕೃಷಿಯಲ್ಲಿ ಎಕ್ರೆಗೆ ೨೦ ವಂಡಿ ಅಕ್ಕಿಯ ಬತ್ತ ಬೆಳೆದರೆ, ಇಲ್ಲಿ 
ಬೆಳೆಯುವುದು ಹೆಚ್ಚೆಂದರೆ ೧೫ ವಂಡಿ ಅಕ್ಕಿಯ ಬತ್ತ , ಒಳ್ಳೆಯ ಬೆಳೆ ಬಂದ ವರ್ಷ 
ಕೊಯ್ದವರಿಗೆ ಉಳಿದೆಡೆಗಿಂತ ಈ ಪದ್ದತಿಯಲ್ಲಿ ಸ್ವಲ್ಪ ಜಾಸ್ತಿ ಮಜೂರಿ ದೊರಕೀತು. 
ಆದರೆ ಬೆಳೆ ಸರಿಯಾಗಿ ಆಗದ ವರ್ಷಗಳಲ್ಲಿ ನಿಗದಿ ಮಜೂರಿಗಿಂತಲೂ ಕೊಯಿಲು 
ಮಜೂರಿ ಕಡಿಮೆ ಆಗಿಬಿಡುವ ಸಂದರ್ಭಗಳೂ ಇವೆ. ಕೊಯಿಲು ಬತ್ತದ ಪದ್ಧತಿಯಲ್ಲಿ 
ಕೂಲಿಗಳು ಹೆಚ್ಚು ಶ್ರದ್ದೆಯಿಂದ, ಕೆಲಸ ಮಾಡುತ್ತಾರೆ, ಬೇಗನೆ ಕೊಯ್ದು, 
ಚೆನ್ನಾಗಿ ಬಡಿದು, ಬತ್ತ , ಜಳು , ಹಲ್ಲಂ ಎಲ್ಲ ಚೊಕ್ಕಟವಾಗಿ ಬೇರೆ ಬೇರೆ ಮಾಡುತ್ತಾರೆ 
ಎನ್ನುವುದು ಸ್ವತಃ ಧನಿಗಳ ಅನುಭವ, ಕೊಯಿಲಿನ ಸಮಯದಲ್ಲಿ ಮಧ್ಯೆ ಮಧ್ಯೆ 
ಮಳೆ ಸುರಿಯುತ್ತಿದ್ದರೆ, ಇಂತಹ ವಂತುವರ್ಜಿಯಿಂದ ಧನಿಗಳಿಗಾಗುವ ಲಾಭ, ಈ 
ಕೂಲಿಯಂ ಸ್ವಲ್ಪ ಹೆಚ್ಚಳವನ್ನು ಸರಿದೂಗಿಸುತ್ತದೆ. ಹೀಗೆ ಬೆಳೆ ಚೆನ್ನಾಗಿ ಆದ ವರ್ಷ 
ಗಳಲ್ಲಿ ಈ ಪದ್ಧತಿಯ ಕೂಲಿ ದರ ಸ್ವಲ್ಪ ಜಾಸ್ತಿ ಎಂದು ತೋರಿದರೂ , ಒಟ್ಟಂದದಲ್ಲಿ 
ನೋಡಿದರೆ ಈ ಕೂಲಿ ದರ , ನಿಗದಿಯಾದ ಕೂಲಿ ದರಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ . 


ಈ ತಾಲೂಕಂಗಳಲ್ಲಿ ಈಗ ಈ ಪದ್ಧತಿ ನಿಧಾನವಾಗಿ ನಶಿಸುತ್ತಿದೆ. ಸುಧಾರಿತ ಪದ್ಧತಿ 
ಯಲ್ಲಿ ಕೃಷಿ ಮಾಡಿಸುವವರು, ಈ ಕೂಲಿ ದರವನ್ನು ಕೊಡುವುದಿಲ್ಲ. ಕಂಟುಂಬದವರೇ 
ಕೊಯಿಲಿನ ಕೆಲಸ ಮಾಡಿ , ಹೊರಗಿನಿಂದ ಒಬ್ಬಿಬ್ಬರನ್ನು ಕೆಲಸಕ್ಕೆ ಕರೆಯುವವರೂ 
ಈ ಪದ್ಧತಿ ಅನುಸರಿಸುವುದಿಲ್ಲ. ಯಾವ ಕೆಲಸಕ್ಕೇ ಆಗಲಿ ಈಗ ಕೂಲಿಗಳ ತತ್ಕಾರ 
ವಿಲ್ಲವಾದ್ದರಿಂದ, ಮೊದಲು ಹೀಗೆ ಕೂಲಿ ಕೊಡುತ್ತಿದ್ದವರೂ ಈಗ ಈ ಪದ್ಧತಿ 
ಯನ್ನು ಬಿಡುತ್ತಿದ್ದಾರೆ. ನಿಗದಿ ದರಗಳಲ್ಲೇ ಕೂಲಿಗಳು ಸಿಗುವುದಾದರೆ , ಜಾಸ್ತಿ ಕೂಲಿ 
ಏತಕ್ಕೆ ಕೊಡಬೇಕು ? 


ಸಾಕ್ಷಿ / ೫೧ 


9 


ವರ್ಷದುದ್ದಕ್ಕೂ ಕೃಷಿ ಮತ್ತಿತರ ಕೆಲಸಗಳಿಗೆ ಖಾಯಂ ಆಗಿ, ದಿನಗೂಲಿಗಳನ್ನು ದೊಡ್ಡ 
ಭೂಮಾಲಕರು ನೇಮಿಸಿಕೊಳ್ಳುವುದು ದ. ಕ. ಜಿಲ್ಲೆಯ ಇತರ ಕಡೆಗಳಲ್ಲೂ ಇದೆ. ಈ 
ಕೂಲಿಗಳ ವಂಜರಿ ದರ , ಮತ್ತು ಇವರ ನೇವಂಕ ಶುದ್ಧ ಹಂಗಾಮಿಯಾಗಿದ್ದರೂ , 
ಇಂತಹವರೇ ಬಂದು ಇಂತಹ ಕೆಲಸಗಳನ್ನು ಮಾಡಲೇಬೇಕೆಂಬ ಕಟ್ಟುನಿಟ್ಟಿನ ಇಲ್ಲ 
ದಿದ್ದರೂ , ಕೆಲಸಕ್ಕೆ ಕರೆಯುವುದು ಬಿಡುವುದು, ಭೂಮಾಲಕನ ವಂರ್ಜಿಯನ್ನು ಹೊಂದಿ 
ಕೊಂಡಿದ್ದರೂ ಪರಸ್ಪರ ಗುರುತು ಪರಿಚಯದ ಆಧಾರದ ಮೇಲೆ ಧನಿಯ ಗದ್ದೆಯನ್ನು 
ಈ ವರ್ಷ ಉತ್ತವರಂ, ನೆಟ್ಟವರು,ಕೊಯ್ದವರು, ಬರುವ ವರ್ಷಗಳಲ್ಲಿ , ಅದೇ 
ಗದ್ದೆಗಳಲ್ಲಿ ಅದೇ ಕೆಲಸಗಳನ್ನು ಮಾಡುವವರಾಗಿರುತ್ತಾರೆ. ಖಾಯಂ ಕೂಲಿಗಳಾದರೆ, 
ಇಂತಹದ್ದೇ ಕೆಲಸ ಎಂಬ ನಿಯಮವೇನೂ ಇರುವುದಿಲ್ಲ. ಕೃಷಿಯ ಹಟೆ, ನೆಟ್ಟಿ 
ಕೊಯಿಲು ಕೆಲಸಗಳಲ್ಲದೆ, ಕಸ ಗುಡಿಸುವುದು, ನೀರು ಹೊರುವುದು, ಸೊಪ್ಪು 
ತರುವುದು , ಬಟ್ಟೆ ಒಗೆಯುವುದು, ಜಾನುವಾರು ಸಾಕಣೆಗೆ ಸಂಬಂಧಿಸಿದ ನೂರೆಂಟು 
ಚಿಲ್ಲರೆ ಕೆಲಸಗಳು - ಇತ್ಯಾದಿ ಧನಿ ಹೇಳಿದ ಯಾವುದೇ ಕೆಲಸವನ್ನು ಈ ಕಲಿಗಳು , 
ಅಥವಾ ಕುಟುಂಬದ ಯಾರಾದರೂ ಬಂದು ಮಾಡಲೇಬೇಕು. ೭ - ೮ ಕುಟುಂಬಗಳನ 
ಹೀಗೆ ಖಾಯಂ ದಿನಗೂಲಿಗೆ ಕೆಲಸಕ್ಕಿಟ್ಟುಕೊಳ್ಳುವ ಧನಿಗಳು ಪ್ರತಿ ಹಳ್ಳಿಯಲ್ಲಿಯೂ 
ಇದ್ದಾರೆ. ಕೊಯಿಲಿನ ಸಮಯದಲ್ಲಿ ಮಳೆಯ ಉಪದ್ರವ ಜಿಲ್ಲೆಯ ಎಲ್ಲ ಕಡೆಗಳಲ್ಲೂ 
ಇದ್ದದ್ದೆ .ಕೊಯಿಲಿನ ಕೆಲಸ ಚೊಕ್ಕವಾಗಬೇಕೆಂಬ ಇರಾದೆ ಇಲ್ಲದ ಧನಿ ಯಾರೂ ಇಲ್ಲ. 
ಈ ಕಾರಣದಿಂದ ಈಗ ನಶಿಸುತ್ತಿದ್ದರೂ , ಶೇಕಡಾ ೨೫ ರಷ್ಟು ಹಿಡುವಳಿದಾರರ 
ಕೊಯಿಲಿನ ಕೆಲಸಗಳ ಮಟ್ಟಿಗಾದರೂ ಕೊಯಿಲು ಬತ್ತದ ಮಂಜರಿ ಪದ್ದತಿ ಇನ್ನೂ 
ಉಳಿದುಕೊಂಡಿರುವುದು ಒಂದು ವಿಶೇಷವೆ ಸರಿ. ಬೆಳೆ ಚೆನ್ನಾಗಿ ಆದ ವರ್ಷಗಳಲ್ಲಿ 
ಉಳಿದೆಡೆಗಿಂತ, ಈ ತಾಲ್ಲೂಕುಗಳಲ್ಲಿ ಇಂತಹ ಕಲಿಗಳಿಗೆ ಸ್ವಲ್ಪ ಜಾಸ್ತಿ ಮಂಜೂರಿ 
ದೊರೆಯುತ್ತದೆ ಎಂಬುದನ್ನು ಅಲ್ಲಗಳೆಯಲಾಗದು. 


ಹಟೆ, ನೆಟ್ಟಿ ಮತ್ತು ಕೊಯಿಲು ಕೆಲಸಗಳನ್ನು ಬಿಟ್ಟರೆ, ಈ ಜಿಲ್ಲೆಯಲ್ಲಿ ಮೊದಲು 
ಕೃಷಿಕಾರ್ಮಿಕರಿಗೆ, ಅದರಲ್ಲಿಯ ವಿಶೇಷವಾಗಿ ಹೆಣ್ಣಾಳಂಗಳಿಗೆ ಕೆಲಸ ಒದಗಿಸುತ್ತಿದ್ದ 
ಉದ್ಯೋಗ ಬತ್ತ ಕುಟ್ಟುವುದು, ( ಹೂಟೆ ಬಿಟ್ಟು ಉಳಿದ ಕೃಷಿಯ ಎಲ್ಲ ಕೆಲಸಗಳ 
ಲ್ಲಿಯ ಗಂಡಾಳುಗಳಿಗಿಂತ ಹೆಣ್ಣಾಳಂಗಳು ದಂಡಿಯುವುದೇ ಜಾಸ್ತಿ , ನೆಟ್ಟಿ ಮತ್ತು ಬತ್ತ 
ಕುಟ್ಟುವ ಕೆಲಸಗಳಂತೂ ಸಂಪೂರ್ಣವಾಗಿ ಹೆಣ್ಣಾಳುಗಳದ್ದೇ ಕೆಲಸ), ಈ ಕೆಲಸದ 
ಲ್ಲಿಯೂ ಸಂದಾಯವಾಗುವ ಕೂಲಿ ಕೆಲಸದ ಪ್ರಮಾಣಕ್ಕೆ ತಕ್ಕ piece Wage. 
ಒಂದಂ ವಂಡಿ ಅಕ್ಕಿಯ ಬತ್ತವನ್ನು ಕಟ್ಟಿ , ಕೇರಿ, ಅಕ್ಕಿ , ನುಚ್ಚಲಂ, ತೌಡು ಎಲ್ಲ ಬೇರೆ 
ಬೇರೆ ಮಾಡಿಕೊಟ್ಟರೆ ಸಂದಾಯವಾಗುವ ವಂಜರಿ ಎರಡೂವರೆ ಸೇರು ಅಕ್ಕಿ ; 
ಬೆಳ್ಳಿಗೆ ಅಕ್ಕಿಯಾದರೆ, ೩ ಸೇರು ಅಕ್ಕಿ , ಒಬ್ಬಳೇ ಮಾಡಿದರೆ ಇದು ಹೆಚ್ಚು ಕಡಿಮೆ . 


೫೨ | ಸಾಕ್ಷಿ 


ಇಡೀ ದಿನದ ಕೆಲಸ , ಆದರೆ ಈ ಜಿಲ್ಲೆಯಾದ್ಯಂತ, ಭಾರೀ ರೈಸ್ ಮಿಲ್ಲುಗಳು ಮತ್ತು 
ಹಲ್ಲರುಗಳು ಹಳ್ಳಿ ಹಳ್ಳಿಗೂ ಪ್ರವೇಶಿಸಿರುವುದರಿಂದ ಈ ಕೆಲಸ ಈಗ ನಿಂತೇ ಹೋಗಿದೆ. 
ಹಳ್ಳಿಗಳಲ್ಲಿ ಕೊಯಿಲಿನ ಕೆಲಸ ಮುಗಿದ ನಂತರದ, ಬೇರೆ ಯಾವ ಕೆಲಸವೂ ಸಿಗದ ತಿಂಗ 
ಳಂಗಳಲ್ಲಿ ಹೆಣ್ಣಾಳುಗಳಿಗೆ ಬತ್ರ ಕಂಟ್ಟುವ ಕೆಲಸವಾದರೂ ಸಿಗುತ್ತಿತ್ತು . ಭತ್ತ ಬೇಯಿ 
ಸಂವುದು, ಒಣಗಿಸುವುದು , ಕುಟ್ಟುವುದು, ಕೇರುವುದು - ಈ ಕೆಲಸಗಳು ದೊಡ್ಡ 
ಮತ್ತು ಮಧ್ಯಮ ಭೂಮಾಲಕರ ಮನೆಗಳಲ್ಲಿ ತಿಂಗಳುಗಟ್ಟಲೆ, ಪ್ರತಿನಿತ್ಯ ನಡೆಯುವ 
ಕೆಲಸವಾಗಿತ್ತು . ಈಗ ಮಾತ್ರ ರೈಸು ಮಿಲ್ಲುಗಳು ಮತ್ತು ಹಲ್ಲುಗಳಿಂದಾಗಿ ಯಾರೂ 
ಬತ್ತ ಕುಟ್ಟಿಸುವುದಿಲ್ಲ. ತಮ್ಮ ಖರ್ಚಿಗೆ ಸಾಕಾಗುವಷ್ಟನ್ನು ಮಾತ್ರ ಬೆಳಸುವ ಸಣ್ಣ 
ಹಿಡುವಳಿದಾರರು, ಮಾತ್ರ ತಮ್ಮ ಮನೆಗಳಲ್ಲಿ ತಾವೇ ಬತ್ತ ಕುಟ್ಟುವುದು ಕಾಣುತ್ತದೆ. 
ಇವರನ್ನು ಬಿಟ್ಟರೆ, ಕಟ್ಟಿದ ಅಕ್ಕಿಯ ಪರಿಮಳವನ್ನು ಗುರುತಿಸುವ ಮೂಗಿನಸೂಕ್ಷ್ಮ 
ಇನ್ನೂ ಇಟ್ಟುಕೊಂಡ ಎಲ್ಲೋ ಕೆಲವು ದೊಡ್ಡ, ಮಧ್ಯಮ ಹಿಡುವಳಿದಾರರು, ತಮ್ಮ 
ಮನೆವಾರ್ತೆ ಖರ್ಚಿಗೆ ಬೇಕಾಗುವಷ್ಟನ್ನು ಮಾತ್ರ ಕೂಲಿಗಳಿಂದ ಕುಟ್ಟಿಸುವುದುಂಟು. 
ಉಳಿದ ಎಲ್ಲ ಹಿಡುವಳಿದಾರರ ಬತ್ತ ಅಕ್ಕಿಯಾಗುವುದು ಯಂತ್ರಗಳಿಂದಲೇ . ಈ ಜಿಲ್ಲೆ 
ಯಲ್ಲಂತೂ ಎರಡು ಮೈಲಿಯ ಅಂತರದೊಳಗೆ ಒಂದಾದರೂ ರೈಸು ವಿಲ್ಲು ಅಥವಾ 
ಹಲ್ಲರು ಇಲ್ಲದ ಹಳ್ಳಿ ಬಹುಶಃ ಇಲ್ಲವೇ ಇಲ್ಲ . ದ. ಕ. ಜಿಲ್ಲೆಯ ಹಲ್ಲರು ಮತ್ತು 
ರೈಸಂ ವಿಲ್ಲುಗಳ ಬಗ್ಗೆ ದ. ಕ. ಜಿಲ್ಲಾ ಗೆರೆಟಿಯರ್ ನೀಡುವ ಮಾಹಿತಿ ಸ್ವಾರಸ್ಯಕರ 
ವಾಗಿದೆ, ಅದು ಕೊಟ್ಟಿರುವ ವಿವರಗಳು ಹೀಗಿವೆ, “ South Kanara being a 
predominantly paddy growing area , rice milling has become an 
important industry . About forty years back there were only three 
rice mills in the whole of the district . But at present there are 
770 hullers and 24 shellers in the district. More than 75 % of 
these mills have installed oil engines to run the mills while the 
Test are power driven , using the electrical energy available in the 
area . All these rice mills are privately owned and are subject to 
various regulations like the Factory Act, Rice milling control 
order and the like (S , K . Dt. Gazetteer 1973, ಪುಟ 230) 


s 


ವಾಸ್ತವದಲ್ಲಿ ಮೇಲೆ ಕಾಣಿಸಿದ್ದಕ್ಕಿಂತಲೂ ಹಲ್ಲರುಗಳ ಸಂಖ್ಯೆ ಜಿಲ್ಲೆಯಲ್ಲಿ ವಿಪರೀತ 
ಜಾಸ್ತಿ ಇದೆ. ಪಂಪ್ ಸೆಟ್ಟುಗಳ ಇಂಜನ್ನಿಗೂ , ಸುಮಾರು ೬೦೦ ರೂಪಾಯಿಗಳ ವೆಚ್ಚ 
ದಲ್ಲಿ ಬೆಲ್ಸ್ , ಶಾಫ್ಟ್ ಮತ್ತು ಬ್ಲಡ್ ಜೋಡಿಸಿ ಅವನ್ನು ಹಲ್ಲರುಗಳಾಗಿಯೂ 
ಉಪಯೋಗಿಸಿಕೊಳ್ಳುವುದಕ್ಕೆ ಬರುತ್ತದೆ. ಸರಕಾರದ ಅನುಮತಿ ಇಲ್ಲದೆ ಇಂತಹ 
ಹಲ್ಲರಂಗಳನ್ನು ನಡೆಸಕೂಡದಾದರೂ , ಲೈಸೆನ್ಸ್ ಮಾಡದ ಅನಧಿಕೃತ ಹಲ್ಲರಂಗಳ 


ಸಾಕ್ಷಿ / ೫೩ 


ಸಂಖ್ಯೆ ಈ ಜಿಲ್ಲೆಯಲ್ಲಿ ಏನಿಲ್ಲವೆಂದರ ಮೇಲೆಕೊಟ್ಟಿರುವ ಸಂಖ್ಯೆಗಿಂತ ಮೂರು 
ಪಾಲಷ್ಟು ಜಾಸ್ತಿ ಇರಬಹುದು. ಸಾಮಾನ್ಯವಾಗಿ ಎಲ್ಲ ಶ್ರೀಮಂತ ರೈತರ ಮನೆಗಳಲ್ಲೂ 
ಇಂತಹ ಹಲ್ಲರುಗಳು ಇರುತ್ತವೆ. ಇವರಲ್ಲಿ ಹೆಚ್ಚಿನವರು ತಮ್ಮ ಬತ್ತವನ್ನೇ ಅಲ್ಲದೆ, 
ಉಳಿದವರ ಬತ್ತವನ್ನ ಅಕ್ಕಿ ಮಾಡಿಕೊಡುವ ವ್ಯವಹಾರ ನಡೆಸುತ್ತಾರೆ. ಸುಮಾರು 
೫೦೦೦ ರೂಪಾಯಿ ಬೆಲೆ ಬಾಳುವ ಒಂದು ಮಧ್ಯಮ ಪ್ರಮಾಣದ 5 H . P. ನ ಹಲ್ಲರು 
ಘಂಟೆಗೆ ಒಂದೂವರೆಯಿಂದ ಎರಡು ಕ್ವಿಂಟಾಲ್ ಬತ್ತವನ್ನು ಅಕ್ಕಿ ಮಾಡುವ 
ಸಾಮರ್ಥ್ಯ ಹೊಂದಿದೆ. ಮನುಷ್ಯ ದುಡಿಮೆಯಲ್ಲಾದರೆ ಇದು ಒಂದಾಳಿಗೆ ೪ ರಿಂದ ೫ 
ದಿನ ಹಿಡಿಯುವ ಕೆಲಸ, ಒಂದು ದಿನದಲ್ಲಿ ೨೫ ರಿಂದ ೫೦ ಕ್ವಿಂಟಾಲ್ ಬತ್ತವನ್ನು ಅಕ್ಕಿ 
ಮಾಡುವ ದೊಡ್ಡ ರೈಸು ಮಿಲ್ಲಂಗಳೂ ಇವೆ. ಸಾಮಾನ್ಯವಾಗಿ ಈ ಜಿಲ್ಲೆಯಲ್ಲಿ ಹಲ್ಲರು 
ಗಳು ಮತ್ತು ರೈಸರ ಮಿಲ್ಲುಗಳು ಮಳೆಗಾಲದ ಮೂರು ತಿಂಗಳು ಬಿಟ್ಟು ವರುಷದ 
ಉಳಿದ ವೇಳೆಯಲ್ಲಿ ಸರಾಗವಾಗಿ ದಿನಕ್ಕೆ ೧೦ - ೧೨ ಘಂಟೆ ಚಾಲೂ ಇರುತ್ತವೆ. ಜಿಲ್ಲೆಯ 
ಅಧಿಕೃತ ವಂತು ಅನಧಿಕೃತ ಹಲ್ಲರುಗಳು ಮತ್ತು ರೈಸರ ಮಿಲ್ಲುಗಳು ಎಷ್ಟು ಘಂಟೆಗಳ 
ಮನುಷ್ಯ ದುಡಿಮೆಗೆ ಬೇಡಿಕೆ ಇಲ್ಲದಂತೆ ಮಾಡಿರಬಹುದು ಎಂಬುದನ್ನು ನೀವೇ 
ಅಂದಾಜು ಮಾಡಿ . 


ಮಿಲ್ಲಿನಲ್ಲಿ ಮಾಡಿದ ಅಕ್ಕಿಗಿಂತ ಕುಟ್ಟಿದ ಅಕ್ಕಿಗೇ ಮಾರುಕಟ್ಟೆಯಲ್ಲಿ ಸ್ವಲ್ಪ ಜಾಸ್ತಿ ದರ 
ವಿದೆ. ವಿಂಲ್ಲಿನವರು , ತಾವು ತೆಗೆದುಕೊಂಡುಹೋದ ಬತ್ತಕ್ಕೆ ಸರಿಯಾದ ತೂಕದ ಅಕ್ಕಿ 
ಕೊಡುವುದಿಲ್ಲ ಎಂಬುದು ಅನೇಕರ ಅನುಭವ, ವಾಡಿಕಯ ಲೆಕ್ಕ ಎರಡು ಮಂಡಿ 
ಬತ್ತಕ್ಕೆ ಒಂದು ಮುಡಿ ಅಕ್ಕಿ ಎಂದಿದ್ದರೂ , ಪ್ರತಿಯೊಂದು ತಳಿಯ ಬತ್ತದಲ್ಲಿಯ 
ಇದೇ ಪ್ರಮಾಣದ ಅಕ್ಕಿ ಬರುವುದಿಲ್ಲ ; H YV ತಳಿಗಳ ಬತ್ರದಲ್ಲಿ ಅಕ್ಕಿಯ ಪ್ರಮಾಣ 
ಜಾಸ್ತಿ . ವಿಲ್ಲಿಗೆ ತೆಗೆದುಕೊಂಡುಹೋಗುವ ಬತ್ತವನ್ನು ಸೇರು, ಕಳಸಿಗೆ, ಮುಂಡಿ 
ಮುಂತಾದ ಗಾತ್ರದ ಅಳತೆಗಳಲ್ಲಿ ಅಳೆದುಕೊಂಡುಹೋಗಿ ಅಕ್ಕಿಯನ್ನು ಮಾತ್ರ ತೂಕದ 
ಅಳತೆಗಳಾದ ಕೆ. ಜಿ, ಕ್ವಿಂಟಾಲುಗಳಲ್ಲಿ ಅಳೆದು ತಂದಾಗ ಈ ಮೋಸಕ್ಕೆ ಇನ್ನಷ್ಟು ಅವ 
ಕಾಶಗಳಿರುತ್ತವೆ. ನಾನು ಮಾತನಾಡಿಸಿದ ಹೆಚ್ಚಿನ, ಎಲ್ಲ ವರ್ಗಗಳ ಹಿಡುವಳಿದಾರರೂ 
ವಿಲ್ಲಿನವರು ಮಾಡುವ ಈ ಮೋಸದ ಬಗ್ಗೆ ಹೇಳಿದರು. ಒಂದು ವಂಡಿ ಅಕ್ಕಿಯಲ್ಲಿ 
ಒಂದು ಸೇರಿನಷ್ಟಾದರೂ ತಮಗೆಖೋತಾಆಗುತ್ತದೆ ಎಂಬುದು ಹೆಚ್ಚಿನವರ ಅನುಭವ 
ವಾಗಿತ್ತು . ಆದರೂ ತೀರ ಚಿಕ್ಕ ಹಿಡುವಳಿದಾರರನ್ನು ಬಿಟ್ಟು ಉಳಿದ ಎಲ್ಲ ರೈತರೂ 
ತಮ್ಮ ಬತ್ತವನ್ನು ಈಗ ಮಿಲ್ಲಿನಲ್ಲಿಯೇ ಮಾಡಿಸುತ್ತಿದ್ದಾರೆ ಯಾಕೆ ? ಇದಕ್ಕೆ ಮೊದಲ 
ನೆಯ ಕಾರಣವೆಂದರೆ ಮಿಲ್ಲಿನಲ್ಲಿ ಅಕ್ಕಿ ಮಾಡಿಸುವುದು, ಕುಟ್ಟುವ ಮಜೂರಿಗೆ ಹೋಲಿಸಿ 
ದರೆ ತೀರ ಅಗ್ಗ , ಮಿಲ್ಲಿನ ದರ ಕ್ವಿಂಟಾಲ್ ಅಕ್ಕಿಗೆ ( ೧೦೦ ಕೆ. ಜಿ .) ೩ ರಿಂದ ೪ 
ರೂಪಾಯಿ . ಕುಚ್ಚಿಗೆ ಅಕ್ಕಿ ಮಾಡಿಸುವ ಬತ್ತವನ್ನು ಮನೆಯಲ್ಲಿಯೇ ಬೇಯಿಸಿಕೊಂಡು 


೫೪ | ಸಾಕ್ಷಿ 


ಹೋದರೆ, ಇದು ಇನ್ನೂ ಅಗ್ಗದಲ್ಲಿ ಆಗುತ್ತದೆ. ಇಷ್ಟು ಅಕ್ಕಿಯನ್ನೇ ಕಟ್ಟಿ ಮಾಡಿಸಿ 
ದರೆ ತಗಲುವ ವಜೂರಿ ದರವೇ ೯ ಸೇರು ಅಕ್ಕಿ ಅಥವಾ ಈಗಿನ ದರದಲ್ಲಿಯೇ 
ಸುಮಾರು ೧೪ ರೂಪಾಯಿ . ( ಬು ಬೇಯಿಸುವ ಖರ್ಚು ಬೇರೆ. ಹೆಚ್ಚಿನ ರೈಸು. 
ಮಿಲ್ಲು ಮಾಲೀಕರು ಸ್ವತಃ ಅಕ್ಕಿಯ ದಾಸ್ತಾನುಗಾರರು, ಮತ್ತು ಸಗಟು ವ್ಯಾಪಾರಿ 
ಗಳೂ ಆಗಿರುವುದರಿಂದ ಮಿಲ್ಲಿಂಗ್ ಚಾರ್ಜನ್ನು ಅಕ್ಕಿಯ ರೂಪದಲ್ಲೇ ಕೊಟ್ಟರೂ 
(ಕ್ವಿಂಟಾಲಿಗೆ ೨ ಕೆ . ಜಿ.) ತೆಗೆದುಕೊಳ್ಳುತ್ತಾರೆ; ಇದನ್ನು ನಗದಿನಲ್ಲಿಯೇ ಕೊಡ 
ಬೇಕೆಂಬ ಒತ್ತಾಯವೂ ಇಲ್ಲ . 


ಇನ್ನೊಂದು ಮುಖ್ಯ ಕಾರಣವೆಂದರೆ ಅಕ್ಕಿ ಕುಟ್ಟಿ ಮಾಡಿಸುವುದಕ್ಕಿಂತ, ಮಿಲ್ಲಿನಲ್ಲಿ ಮಾಡಿ 
ಸುವುದು ಶೀಘ್ರದಲ್ಲಿ ಆಗುತ್ತದೆ. ಕಂಟ್ಟಿ ಅಕ್ಕಿ ಮಾಡಿಸಿದರೆ ಒಂದು ತಿಂಗಳು ಹಿಡಿ 
ಯಂವ ಬತ್ತವನ್ನು ಎಲ್ಲಿಗೆ ಸಾಗಿಸಿದರೆ ಎರಡು ದಿನಗಳ ಒಳಗೆ ಅದರ ಅಕ್ಕಿಯನ್ನು 
ಹಿಂದಕ್ಕೆ ತರಬಹುದು. ಬತ್ತ ಬೇಯಿಸಿಯೇ ಕೊಂಡುಹೋದರೆ , ಅದೇ ದಿನವೇ ಅಕ್ಕಿ 
ತರುವುದಕ್ಕೆ ಆಗುತ್ತದೆ. ಸ್ವಂತಕ್ಕೆ ಸಾಕಾಗುವಷ್ಟು ಮಾತ್ರ ಬೆಳೆಸುವವನಿಗೆ ಇಷ್ಟು 
ತರಾತುರಿಯಲ್ಲಿ ಅಕ್ಕಿ ಮಾಡಿಸುವುದರಿಂದ ಆಗಬೇಕಾದ್ದೇನೂ ಇಲ್ಲ. ಆದರೆ ಅಕ್ಕಿ 
ಮಾರಾಟ ಮಾಡುವಷ್ಟು ಬೆಳೆಯುವವರಿಗೆ, ಅಕ್ಕಿ ದಾಸ್ತಾನಿಟ್ಟುಕೊಂಡು, ಬೆಲೆನೋಡಿ 
ಮಾರುವವರಿಗೆ, ಇದು ಬಹಳ ಮುಖ್ಯ . ಅಕ್ಕಿಯ ವಾಣಿಜ್ಯಕ್ಕೆ ಕುಟ್ಟುವುದಕ್ಕಿಂತಲೂ , 
ಮಿಲ್ಲಿನಲ್ಲಿ ಮಾಡಿಸುವುದೇ ಹೆಚ್ಚು ಅನುಕೂಲಕರ . 


ಹಲ್ಲರು ರೈಸು ಮಿಲ್ಲುಗಳ ತಾಂತ್ರಿಕತೆ, ಬಹಳ ಮುಂದುವರಿದದ್ದೇನೂ ಅಲ್ಲ. ಇವಕ್ಕೆ 
ಬೇಕಾಗುವ ಬಂಡವಾಳವೂ ಭಾರೀ ಗಾತ್ರದ್ದಲ್ಲ. ಆದರೆ ಬಹು ಜನರು ಒಪ್ಪತ್ತಿನ 
ಕೂಳಿಗೂ ಗತಿ ಇಲ್ಲದವರಾಗಿರುವ, ಬತ್ತ ಕುಟ್ಟುವಂತಹ ಏಕತಾನದ, ಮೈ ಕೈ ಪುಡಿ 
ಮಾಡುವ ದೈಹಿಕ ಶ್ರಮದ ಕೆಲಸಗಳಿಗೂ , ತಮ್ಮ ದಿನನಿತ್ಯದ ಅನ್ನ ಸಂಪಾದನೆ 
ಗೋಸ್ಕರ ಸಿದ್ದರಾಗಿರುವ ಸನ್ನಿವೇಶದಲ್ಲಿ ರೈಸು ಮಿಲ್ಲುಗಳ ತಾಂತ್ರಿಕತೆ ವಂಂಂದುವರಿದ 
ಬಂಡವಾಳಷಾಹೀ ಸ್ವರೂಪದ್ದೆ ಸರಿ . ರೈಸರ ಮಿಲ್ಲಿನಲ್ಲಿ ಅಕ್ಕಿಯನ್ನೇ ಮಾಡಿದ ಕೆಲಸಕ್ಕೆ 
ಪ್ರತಿಯಾಗಿ ತೆಗೆದುಕೊಳ್ಳಬಹುದು. ಆದರೆ ಮಿಲ್ಲಿನ ಯಂತ್ರ ಮಾತ್ರ ಅಕ್ಕಿ ಕೊಟ್ಟು 
ಪಡೆಯಲಾಗುವುದಿಲ್ಲ. ಅದಕ್ಕೆ ನಗದು ಹಣವೇ ಬೇಕು. ಆದ್ದರಿಂದಲೇ ಹೆಚ್ಚಿನ ರೈಸಂ 
ಮಿಲ್ಲು ಮಾಲೀಕರು ಒಂದೋ ಭಾರೀ ಭೂಮಾಲಕರು ಅಥವಾ ಅಕ್ಕಿಯ ಸಗಟು 
ವ್ಯಾಪಾರಿಗಳು ಅಥವಾ ಈ ಎರಡೂ ಆಗಿರುವವರು. ಬಂಡವಾಳ ಮತ್ತು ತಾಂತ್ರಿಕತೆ, 
ಅದರ ಸ್ವರೂಪದಲ್ಲೇ ನೂರಾರು ಜನರ ದೈಹಿಕ ದುಡಿಮೆಯ ಉತ್ಪಾದನೆಯನ್ನು 
ಹೆಚ್ಚು ದಕ್ಷವಾಗಿ, ಹೆಚ್ಚು ಶೀಘ್ರವಾಗಿ, ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸುವುದರಿಂದ, 
ಇಂತಹ ಬಂಡವಾಳ ಹೂಡಿಕೆ ಮತ್ತು ತಾಂತ್ರಿಕತೆ ವೈಯಕ್ತಿಕ ಯಜಮಾನಿಕೆಯಲ್ಲಿರಂ 


ಸಾಕ್ಷಿ / ೫೫ 


ವಷ್ಟು ಕಾಲ, ಇವುಗಳ ಲಾಭವೂ ಕೇಂದ್ರೀಕೃತವಾಗುತ್ತದೆ. ಹೀಗೆ ನಮ್ಮ ಹಳ್ಳಿಗಳ ಅರ್ಥ 
ವ್ಯವಸ್ಥೆಯಿಂದ ಹೆಚ್ಚು ಹೆಚ್ಚು ಜನರನ್ನು ಹೊರಗಿಡುವ ಬಂಡವಾಳಷಾಹೀಕರಣ 
ನಾಣೀಕರಣ ವಾಣಿಜೀಕರಣ ಕೇಂದ್ರೀಕರಣ ಈ ಎಲ್ಲದಕ್ಕೂ ಹಳ್ಳಿಗಳಿಗೆ ಪ್ರವೇಶಿಸಿ 
ರುವ, ರೈಸು ಮಿಲ್ಲು, ಸಾ ಮಿಲ್ಲು, ಆಯಿಲ್ ಮಿಲ್ , ಪವರ್ ಟಿಲ್ಲರು, ಟ್ರಾಕ್ಟರು, 
ಪಂಪ್‌ಸೆಟ್ , ರಾಸಾಯನಿಕ ಗೊಬ್ಬರಗಳು , - ಇವು ನೇರವಾದ ಅಭಿವ್ಯಕ್ತಿ , ಹೇಳಿ 
ಕೊಳ್ಳುವ ಯಾವುದೇ ಭಾರೀ ಉದ್ಯಮವಿಲ್ಲದಿದ್ದರೂ , ಹಳ್ಳಿ ಪಟ್ಟಣಗಳಲ್ಲಿ ವ್ಯಾಪಕ 
ನಿರುದ್ಯೋಗವಿದ್ದರೂ , ವಿಪರೀತ ನಾಣೀಕರಣ , ವಿಪರೀತ ವ್ಯಾಪಾರೀಕರಣ, 
ಬ್ಯಾಂಕಿಂಗ್ ಮತ್ತು ಸಾರಿಗೆ ಸಂಪರ್ಕಗಳಲ್ಲಿ ವಿಪರೀತ ಬೆಳವಣಿಗೆಗಳನ್ನು ಕಂಡಿರುವ ಈ 
ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹಲ್ಲರುಗಳಂತಹ, ಯಾವುದೇ ಹೊಸ ವಸ್ತು 
ವನ್ನೂ ಉತ್ಪಾದಿಸದ, ಆದರೆ ದೈಹಿಕ ಉದ್ಯೋಗಾವಕಾಶಗಳನ್ನು ಮಾತ್ರ ಮೊಟಕು 
ಮಾಡುವ ಯಂತ್ರಗಳಿರುವುದು ಈ ಅರ್ಥವ್ಯವಸ್ಥೆಯ ಎಲ್ಲ ವೈರುಧ್ಯಗಳಿಗೂ ಕೂಡಾ 
ನೇರವಾದ ಅಭಿವ್ಯಕ್ತಿ , 


ಮನುಷ್ಯ ದುಡಿಮೆಯನ್ನು ಅನಗತ್ಯವನ್ನಾಗಿ ಮಾಡಿ, ತನ್ಮೂಲಕ ಹೆಚ್ಚು ಹೆಚ್ಚು ಅಗ್ಗ 
ಗೊಳಿಸುತ್ತ , ಒಂದು ಕೆಲಸಕ್ಕೆ ನೂರು ಜನ ಸದಾ ಸಿದ್ದರಾಗಿ ನಿಲ್ಲುವ ನಿರುದ್ಯೋಗಿಗಳ 
ಮೀಸಲು ಪಡೆಯನ್ನೇ ನಿರ್ಮಿಸುವ ಅಸಮ ವ್ಯವಸ್ಥೆಯಲ್ಲಿ ಮನುಷ್ಯನನ್ನು ಸಾಯಿಸಲು 
ಅವನನ್ನು ಕೊಲ್ಲಲೇಬೇಕೆಂದಿಲ್ಲ. ಕೇವಲ ಉಸಿರು ಹಿಡಿದುಕೊಂಡಿರುವುದಕ್ಕೆ ಅವಶ್ಯ 
ವಾದಷ್ಟು ಕನಿಷ್ಠ ಮಜೂರಿ ದರದ ದೈಹಿಕ ದುಡಿಮೆಯ ಕೆಲಸಗಳಿಗೆ ಕೆಳವರ್ಗದ ಜನ 
ತಯಾರಾಗಿ ನಿಲ್ಲುವುದು, ಮತ್ತು ಇಷ್ಟು ಅಗ್ಗದ ಮಜೂರಿಯಲ್ಲಿಯ ಎಲ್ಲರಿಗೂ 
ಪೂರ್ಣಾವಧಿ ಕೆಲಸ ದೊರೆಯದೆ ಹೋಗುವುದು - ಈ ವಿಷಮ ಬೆಳವಣಿಗೆ ಈ ಜಿಲ್ಲೆ 
ಯಿಂದ ದೊಡ್ಡ ಸಂಖ್ಯೆಯಲ್ಲಿ ಕೆಳವರ್ಗದ ಜನರನ್ನು ಹೊರಗಟ್ಟಿದೆ. ಇದು ಒಮ್ಮಿಂದೊ 
ಮೈಗೇ ಕಾಣಿಸಿಕೊಂಡದ್ದಲ್ಲ. ಯಾಕೆಂದರೆ ಬಂಡವಾಳಷಾಹೀಕರಣ ಹಠಾತನೆ ಎಲ್ಲ ಕಡೆ 
ಗಳಲ್ಲೂ ಒಂದೇ ತೀವ್ರತೆಯಿಂದ ನಡೆಯುವ ಪ್ರಕ್ರಿಯೆಯಲ್ಲ. ಉದಾಹರಣೆಗೆ ಈ ಜಿಲ್ಲೆ 
ಯಿಂದ ಘಟ್ಟದಾಚೆಯ ಕಾಫೀ ತೋಟಗಳಿಗೆ (ಕಾಫಿ ಸಂಪೂರ್ಣ ಬಂಡವಾಳಷಾಹೀಕೃತ, 
ನಾಣೀಕೃತ ಬೆಳೆ ಎಂಬುದನ್ನು ಗಮನಿಸಿ) ಕೂಲಿ ಕೆಲಸಕ್ಕೆ ಹೊರಟದ್ದು ಈ ಶತಮಾನದ 
ಮೊದಲ ವರ್ಷಗಳಲ್ಲಿಯೇ ಕಾಣಿಸುತ್ತದೆ. ( ಪುಟ್ಟಪ್ಪನವರ ಕಾನೂರು ಹೆಗ್ಗಡಿತಿ, ವಾಲೆ 
ಗಳಲ್ಲಿ ಮದುಮಗಳು ಕಾದಂಬರಿಗಳಲ್ಲಿ ' ಕನ್ನಡ ಜಿಲ್ಲೆ ' ಯ ಮೇಸ್ತ್ರಿಗಳು, ಸೇರೆಗಾರರು, 
ಇವರೊಟ್ಟಿಗೆ ಬಂದ ಕೂಲಿಗಳು ಆಗಲೇ ಮಲೆನಾಡಿನ ಬದುಕಿನ ವಿನ್ಯಾಸದಲ್ಲಿ 
ಒಂದು ಎಳೆಯಾಗಿ ಸೇರಿಕೊಂಡುಬಿಟ್ಟಿರುವುದನ್ನು ಸಮರ್ಥವಾಗಿ ಧ್ವನಿಸುತ್ತವೆ). 
ಕೆಲಸ ಬದಲಾಯಿಸುವುದು, ಊರು ಬಿಟ್ಟು ಹೊಸ ಊರು ಸೇರುವುದು ಅದರಷ್ಟಕ್ಕೆ 
ಅದು ಕೆಟ್ಟದ್ದೇನ ಅಲ್ಲ. ವಾಸ್ತವದಲ್ಲಿ ಪೂರ್ಣ ಉದ್ಯೋಗದ ಅರ್ಥವ್ಯವಸ್ಥೆಯಂ 


೫೬ | ಸಾಕ್ಷಿ 


ಒಂದು ಲಕ್ಷಣ ಇದು. ಉದಾಹರಣೆಗೆ ಅಮೇರಿಕದಲ್ಲಿ ಒಬ್ಬ ಕಾರ್ಮಿಕ ಅಥವಾ ನೌಕರ , 
ತನ್ನ ಬದುಕಿನಲ್ಲಿ ಕನಿಷ್ಠ ೮ ಸಲವಾದರೂ ತನ್ನ ಕೆಲಸ ಮತ್ತು ವಾಸಿಸುವ ಊರು 
ಗಳನ್ನು ಬದಲಾಯಿಸುತ್ತಾನಂತೆ. ಆದರೆ ಈ ಜಿಲ್ಲೆಯಲ್ಲಿ ಕಾಣುವ ವಲಸೆ ಮಾತ್ರ ಈ 
ಸ್ವರೂಪದ್ದಲ್ಲ. ಕಳೆದ ಶತಮಾನದ ಅಂತ್ಯ ಭಾಗದಲ್ಲಿ ಮತ್ತು ಈ ಶತಮಾನದ 
ಪ್ರಾರಂಭದಲ್ಲಿ ದುರ್ಗಮವಾಗಿದ್ದ ಘಟ್ಟಗಳನ್ನು ದಾಟಿ, ವಂಲೇರಿಯಾದ ಕೊಂಪೆಯಾ 
ಗಿದ್ದ ಮಲೆನಾಡಿಗೆ, ಯಾರೂ ಖಂಡಿತ ಸ್ಟೇಚ್ಛೆಯಿಂದ ಕೂಲಿ ಅರಸಿಕೊಂಡು ಹೋಗಿಲ್ಲ ; 
ಬೇರೆ ಗತಿ ಇಲ್ಲದ್ದಕ್ಕೆ ಇವರು ಘಟ್ಟ ಹತ್ತಲೇಬೇಕಾಯಿತು. ಯಾವ ನಾಣೀಕರಣ , 
ಬಂಡವಾಳಷಾಹೀಕರಣಗಳ ಸನ್ನಿವೇಶದಲ್ಲಿ ಈ ನಾಡಿನಲ್ಲಿ ಕಾಫೀ ತೋಟಗಳು ನೆಲೆ 
ಗೊಂಡವೋ , ಅಂತಹದ್ದೇ ಸನ್ನಿವೇಶದಲ್ಲಿ, ಬ್ರಿಟಿಷರ ಮಾಲಕತ್ವದಲ್ಲಿ ಪ್ರಾರಂಭವಾದ 
ಸಿಲೋನಿನ ಕಾಫಿ ತೋಟಗಳಿಗೆ ಕೆಲಸಕ್ಕೆ ಹೋದ ತಮಿಳುನಾಡಿನ ಕೂಲಿಗಳ ಬಗ್ಗೆ 
Fred Halliday ಎಂಬ ಇತಿಹಾಸಕಾರರು ಬರೆದಿರುವ ಮಾತುಗಳನ್ನು ಈ ಜಿಲ್ಲೆ 
ಯಿಂದ, ಘಟ್ಟದಾಚೆಹೋದವರ ಬಗ್ಗೆ ಯಾರೂ ಹೇಳಬಹುದಾಗಿದೆ, “ An infamous 
system of contract labour was established which transported 
hundreds of thousands of Tamil coolies from Southern India into 
Ceylon for the coffee estates. These Tamil labourers died in tens 
of thousands both on the journey itself and in the nightmarish 
conditions of the early plantations. Nearly a million were impor 
ted in the 1840s and 1850s alone. The death rate was 250 per 
1000 . ( Explosion in a Sub Continent- Ed - Robin Blackburn . 
ಪುಟ 157) ಕರ್ನಾಟಕದ ಕಾಫೀ ತೋಟಗಳು ಎಷ್ಟೂ ಮನುಷ್ಯ ಜೀವಗಳನ್ನು ಬಲಿ 
ತೆಗೆದುಕೊಂಡಿರಬಹುದು ? ಇಲ್ಲಿನತೋಟಗಳ ಮಟ್ಟಿಗೂ ' nightmarish ' ಎನ್ನುವ 
ಶಬ್ದ ಉತ್ತೇಕ್ಷೆಯದ್ದಲ್ಲ; ಹೆಚ್ಚಿನ ಕಾಫೀ ತೋಟಗಳ ಮಟ್ಟಿಗೆ ಈಗಲೂ ಅಲ್ಲ. 
ಆರೇಳು ಮೈಲಿಗಳ ಅಂತರದಲ್ಲಿ ಆಸ್ಪತ್ರೆಯಾಗಲೀ , ಪ್ರಾಥಮಿಕ ಶಾಲೆಯಾಗಲೀ ಇಲ್ಲದ 
ಕಾಫೀ ತೋಟಗಳಂ ಈಗಲೂ ಇವೆ. ಈ ತೋಟಗಳಲ್ಲಿ ಎಷ್ಟು ಜನ ವಿನಾಕಾರಣ ಸತ್ತಿರ 
ಬಹುದು ? ಎಷ್ಟು ಮಕ್ಕಳ ಬದುಕಿನ ಭವಿಷ್ಯ ಮುರುಟಿಹೋಗಿರಬಹುದು ? 
೧೦೦೦ ದಲ್ಲಿ ೨೫೦ ಎಂದು ಅಂದಾಜು ಮಾಡಿದರೆ ಸರಿಯೆ ? ಅಥವಾ ಅದೂ 
ಕಡಿಮೆಯೆ ? 


ಕಾಫೀ ತೋಟಗಳಿಗೆ ಕೂಲಿಕೆಲಸಕ್ಕೆ ಈ ಜಿಲ್ಲೆಯಿಂದ ಹೋದವರಲ್ಲಿ ಹೆಚ್ಚಿನವರು ಭೂ 
ಹೀನ ಕೃಷಿಕಾರ್ಮಿಕರು. ಇವರು ಈ ಜಿಲ್ಲೆ ಬಿಟ್ಟಾಗ, ತಮ್ಮ ಸಂಸಾರ ಸಮೇತ, ತಮ್ಮ 
ಹುಟ್ಟೂರುಗಳ ಋಣ ಕಡಿದುಕೊಂಡೇ , ಬಿಟ್ಟು ತೆರಳಿದರು . ಆದರೆ ಈ ಜಿಲ್ಲೆಯಲ್ಲಿ, 
ವಿಶೇಷವಾಗಿ ಘಟ್ಟಕ್ಕೆ ತಾಗಿಕೊಂಡಿರುವ, ಕುಂದಾಪುರ , ಕಾರ್ಕಳ, ಬೆಳ್ತಂಗಡಿ, ಪುತ್ತೂರು 


ಸಾಕ್ಷಿ / ೫೭ 


ವತ್ತು, ಸುಳ್ಯ ತಾಲೂಕುಗಳಲ್ಲಿ ಇನ್ನೊಂದು ರೀತಿಯ ಅರ್ಧವಾರ್ಷಿಕ ವಲಸೆ ಈಗಲೂ 
ನಡೆಯುತ್ತದೆ. ಕಾಫೀ ತೋಟದ ಕೆಲಸಗಳಿಗೆ ಹೋದವರು ಭೂಹೀನರಾಗಿದ್ದರೆ, ಈ 
ವಲಸೆಯಲ್ಲಿ ಭೂಹೀನರ ಜೊತೆ ತೀರ ಚಿಕ್ಕ ಹಿಡುವಳಿದಾರರೂ ಸೇರುತ್ತಾರೆ. ಈ ಜಿಲ್ಲೆ 
ಯಲ್ಲಿ ನೆಟ್ಟಿ , ಕೊಯಿಲಿನ ಕೆಲಸಗಳು ಮುಗಿದ ನಂತರ, ತಮ್ಮ ಸಂಸಾರಗಳನ್ನು 
ಇಲ್ಲಿಯೇ ಬಿಟ್ಟು , ಕೂಲಿ ಕೆಲಸ ಅರಸಿಕೊಂಡು ಅಡಿಕೆ , ಕಾಫೀ ತೋಟಗಳ ಹಂಗಾಮಿ 
ದಿನಗೂಲಿ ಕೆಲಸಗಳಿಗೆ, ಬತ್ತದ ಕೃಷಿಯ ಕೆಲಸಗಳಿಗೆ, ಕಟ್ಟೋಣ, ರಸ್ತೆ ಕಾಮಗಾರೀ 
ಇತ್ಯಾದಿ ಕೆಲಸಗಳಿಗೆ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಂಗಳೂರು, ಹಾಸನ ಜಿಲ್ಲೆಗಳ 
ಊರುಗಳಿಗೆ ಇವರು ತೆರಳುತ್ತಾರೆ. ಹೀಗೆ ಹೋಗುವವರು ಅಲ್ಲಿಯೇ ಖಾಯಂ 
ನೆಲಸುವುದಿಲ್ಲ. ಬೇಸಿಗೆ ಕಳೆದು ಮಳೆಗಾಲ ಪ್ರಾರಂಭವಾಗುವುದರೊಳಗೆ ಇವರು 
ಮರಳಿ ತಮ್ಮ ಊರುಗಳಿಗೆ ಹಿಂದಿರುಗುತ್ತಾರೆ. ಕಾಫೀ ತೋಟದ ಕೂಲಿಗಳಂತೆ 
ಇವರಲ್ಲಿಯೂ ಹೆಚ್ಚಿನವರು ಸೇರೆಗಾರರಿಂದ ಮುಂಗಡ ಹಣ ತೆಗೆದುಕೊಂಡು, 
ಸಾಲ ತೀರಿಸಲು, ಅವರ ಕೈಕೆಳಗೆ ಕೆಲಸ ಮಾಡುವವರು , ಸೇರೆಗಾರರು ಸಾಮಾನ್ಯ 
ವಾಗಿ ಇವರಿಗೆ ಕೊಡುತ್ತಿದ್ದ ಸಂಬಳ ಒಂದು ಸೇರು ಅಕ್ಕಿ ಮತ್ತು ಒಂದು 
ರೂಪಾಯಿ . ಈ ಸಂಬಳದಲ್ಲಿ ಇವರ ಸಾಲವೂ ತೀರುತ್ತಿರಲಿಲ್ಲ ; ಇವರು ಘಟ್ಟ ಹತ್ತು 
ವುದೂ ತಪ್ಪುತ್ತಿರಲಿಲ್ಲ. ಆದರೆ ಹೀಗೆ ನೆರೆಯ ಜಿಲ್ಲೆಗಳಿಗೆ ಹಂಗಾಮಿಯಾಗಿ ವಲಸೆ 
ಹೋಗುವವರಲ್ಲಿ ಎಲ್ಲರೂ ಸೇರೆಗಾರರ ಬಲವಂತದಿಂದಲೇ ಹೋಗುವವರಲ್ಲ . ಇಲ್ಲಿ 
ಮಾಡುವುದಕ್ಕೆ ಬೇರೆ ಕೆಲಸವಿಲ್ಲದ್ದಕ್ಕೆ , ಇಷ್ಟಾದರೂ ಸಂಬಳದ ಕೆಲಸ ದೊರೆಯುತ್ತದಲ್ಲ 
ಎಂಬ ಆಶೆಯಿಂದ ತಮ್ಮಷ್ಟಕ್ಕೆ ತಾವೇ ಹೋಗುವವರೂ ಇದ್ದಾರೆ. ಇವರಾದರೂ 
ಮಲೆನಾಡಿನಿಂದಊರಿಗೆ ಹಿಂದಿರುಗುವಾಗ, ಕಂಬಳಿಕುಪ್ಪೆಯೊಂದು ಬಿಟ್ಟರೆ, ತರುವ 
ಐಶ್ವರ್ಯ ಬೇರೇನೂ ಇಲ್ಲ. ಈಗಲೂ ಇಂತಹ ಹಂಗಾಮೀ ವಲಸೆ ನಡೆಯುತ್ತಿದೆ. 
ಆದರೂ ಮೊದಲಿಗಿಂತ ಈಗ ಸ್ವಲ್ಪ ಕಡಿಮೆಯಾಗಿರುವುದು ಕಾಣುತ್ತದೆ. ಆದರೆ 
ಇದರಿಂದ ಸಂತೋಷಪಡಬೇಕಾದ್ದೇನೂ ಇಲ್ಲ. ಕಳೆದ ವರ್ಷದವರೆಗೂ ಪ್ರತಿವರ್ಷ 
ಹೀಗೆ ಘಟ್ಟದಾಚೆಕೂಲಿಕೆಲಸಕ್ಕೆ ಹೋಗಿದ್ದ ಕೆಲವರನ್ನು ನಾನು ಈ ಬಗ್ಗೆ ಕೇಳಿದಾಗ, 
ಈಗ ಘಟ್ಟದ ಮೇಲೆಯೂ ಕೂಲಿ ಕೆಲಸಗಳು ಮೊದಲಿನ ಹಾಗೆ ಸಿಗುವುದಿಲ್ಲವೆಂದೂ 
ಇರುವ ಕೆಲಸಗಳಿಗೆ ಅಲ್ಲಿಯೇ ಜನ ಇದ್ದಾರೆಂದೂ ಹೇಳಿದರು . ಹೀಗೆ ಕೆಲಸ ಅರಸಿ 
ಕೊಂಡು ಹೋಗಿ, ಮೂರು ನಾಲ್ಕು ತಿಂಗಳು ಎಲ್ಲಿಯೂ ಸರಿಯಾಗಿ ಕೂಲಿ ಸಿಗದೆ, 
ತನ್ನ ಊರಿಗೆ ಹಿಂದಿರುಗಿದ್ದ ಕುಂದಾಪುರ ತಾಲೂಕಿನ ಹಳ್ಳಿಯೊಂದರ, ಒಬ್ಬ ಚಿಕ್ಕ ರೈತ, 
“ ಅಲ್ಲಿಗೆಲ್ಲ ಈಗ ತಮಿಳು ದೇಶದ ವಡ್ಡರು ಕೆಲಸಕ್ಕೆ ಬರುವುದಕ್ಕೆ ಪ್ರಾರಂಭಿಸಿದ್ದಾರೆಂದೂ 
ಅವರಿಗೆ ನಿಯತ್ತು , ಮರ್ಯಾದೆಗಳೇ ಇಲ್ಲವೆಂದ ಎಷ್ಟು ಕಡಿಮೆ ದರಕ್ಕಾದರೂ 
ಅವರು ಕೆಲಸ ಮಾಡಲು ತಯಾರೆಂದೂ ಹೇಳಿದ. ಒಂದು ಸೇರು ಅಕ್ಕಿ ಒಂದಂ 
ರೂಪಾಯಿ ದರಕ್ಕೆ ಕೆಲಸ ಮಾಡುವವನಿಗೆ, ಅದಕ್ಕಿಂತ ಕಡಿಮೆ ಮಜೂರಿಯಲ್ಲಿಯ 


೫೮ | ಸಾಕ್ಷಿ 


ಕೆಲಸ ಮಾಡಲು ತಯಾರಾಗಿ ಬಂದಿದ್ದ ವಡ್ಡರು ಮರ್ಯಾದೆಗೆಟ್ಟ ಜನ ಎನ್ನಿಸಿದ್ದರೆ 
ಅದರಲ್ಲಿ ಆಶ್ಚರ್ಯವಿಲ್ಲ. 


ಈ ಜಿಲ್ಲೆಯ ಕೃಷಿಕಾರ್ಮಿಕರು ಮತ್ತು ತೀರ ಚಿಕ್ಕ ಹಿಡುವಳಿದಾರರ ಕುಟುಂಬಗಳಲ್ಲಿ 
ನಡೆಯುವ ಇನ್ನೊಂದು ವಲಸೆ, ಪರ ಊರುಗಳ ಹೋಟೆಲುಗಳಲ್ಲಿ ದುಡಿಯುವ 
ಅಪ್ರಾಯಸ್ಥ ಗಂಡುಮಕ್ಕಳದ್ದು , ಜಿಲ್ಲೆಯ ಒಳಗೇನೇ ಕೆಳವರ್ಗದ ಕುಟುಂಬಗಳ 
ಅಪ್ರಾಯಸ್ಥ ಮಕ್ಕಳ ದುಡಿಮೆ ವಿಪರೀತ ಕಾಣಿಸುತ್ತದೆ. ಜಿಲ್ಲೆಯ ಎಲ್ಲ ತಾಲೂಕು 
ಗಳಲ್ಲಿಯೂ ನಾನು ಮಾತನಾಡಿಸಿದ ಭೂಹೀನರು ಮತ್ತು ತೀರ ಚಿಕ್ಕ ಹಿಡುವಳಿದಾರರ 
ಕುಟುಂಬಗಳಲ್ಲಿಯೂ ಅಪ್ರಾಯಸ್ಥ ಮಕ್ಕಳು, ಜಿಲ್ಲೆಯ ಒಳಗೆ, ಮತ್ತು ಹೊರಗೆ, 
ದೂರ ದೂರದ ಊರುಗಳಿಗೆ ಕೂಡಾ ಕೂಲಿ ಕೆಲಸಗಳಿಗೆ ತೆರಳಿದ್ದರು. ೧೪ , ೧೫ 
ವರ್ಷದ ಪ್ರಾಯದ ಮಕ್ಕಳು ಬಿಡಿ, ೮ - ೧೦ ವರ್ಷ ಪ್ರಾಯದ ಮಕ್ಕಳೂ ಕೂಡಾ 
ಹೋಟೆಲು ಕೂಲಿ ಕೆಲಸಗಳಿಗೆ ಊರು ಬಿಟ್ಟದ್ದು ಕಾಣಿಸುತ್ತದೆ. ನಾನು ಕರುಣ 
ಭೀಭತ್ಸಗಳನ್ನು ಖಾಯಸು ಮಾಡುವವರ ಪೈಕಿಯವನಲ್ಲವಾದ್ದರಿಂದ, ಯಾತಕ್ಕೆ ಇಂತಹ 
ವಲಸೆ ನಡೆಯುತ್ತದೆ, ಅವರ ಕೆಲಸಕ್ಕೆ ಅವರು ಪಡೆಯುವ ಸಂಬಳವೆಷ್ಟು , ೮ - ೧೦ 
ವರ್ಷ ಪ್ರಾಯದ ಹುಡುಗರ ದೂರದ ಊರುಗಳಿಗೆ, ಹೋಟೆಲು ಕೂಲಿಯಂತಹ 
ಕೆಲಸಗಳಿಗೆ ಹೋದರೆ ಅವರಲ್ಲಿ ಹೆಚ್ಚಿನವರ ಬದುಕು ಮುಂದೆ ಏನಾಗುತ್ತದೆ ಇತ್ಯಾದಿ 
ವಿಷಯಗಳನ್ನು ಇಲ್ಲಿ ವಿವರಿಸಲು ಇಷ್ಟಪಡುವುದಿಲ್ಲ . ಜಿಲ್ಲೆಯ ಒಟ್ಟು ಮಕ್ಕಳಲ್ಲಿ 
ಎಷ್ಟು ಮಕ್ಕಳು, ಯಾವ ಯಾವ ಪ್ರಾಯಗಳಲ್ಲಿ ದುಡಿಮೆಗಿಳಿಯುತ್ತಾರೆ, ಎಷ್ಟು ಜನ 
ಪ್ರಾಯಸ್ಥರ ಕೂಲಿ ಅರಸಿಕೊಂಡು, ಜಿಲ್ಲೆಯ ಗಡಿ ದಾಟುತ್ತಾರೆ. ಇಲ್ಲಿಯೇ ಉಳಿಯು 
ವವರಿಗೆ ವರ್ಷದಲ್ಲಿ ಎಷ್ಟು ದಿನ ಈಗಿರುವ ದರಗಳಲ್ಲಾದರೂ ಪೂರ್ಣ ದಿನಗೂಲಿ 
ದೊರೆಯುತ್ತದೆ, ಹೊಲಿ ಸಾಲದಂತಹ ವಿಷಮ ಬಡ್ಡಿ ದರದ ಸಾಲದ ಒಟ್ಟು ಪ್ರಮಾಣ 
ವೆಷ್ಟು , ರೈತರ ಯಾವ ಯಾವ ವರ್ಗದ ಎಷ್ಟೆಷ್ಟು ಕುಟುಂಬಗಳು ಈ ಎಲ್ಲ ವಿಷಮ 
ಸನ್ನಿವೇಶಗಳಲ್ಲಿ ಸಿಕ್ಕಿಕೊಂಡಿವೆ ಎಂದು ನಿಖರವಾಗಿ, ವೈಜ್ಞಾನಿಕವಾಗಿ ಸಂಖ್ಯಾಶಾಸ್ತ್ರ 
ರೀತ್ಯಾ ಹೇಳುವುದು ನನ್ನ ಶಕ್ತಿಗೆ ಮೀರಿದ್ದು . ಆದರೆ ಇಷ್ಟನ್ನು ಮಾತ್ರ ಸಂಶಯವಿಲ್ಲದೆ 
ಹೇಳಬಹುದು . ಈ ಎಲ್ಲದರ ಬಗ್ಗೆ ಈ ಜಿಲ್ಲೆಯಲ್ಲಿರುವ ಪರಿಸ್ಥಿತಿ ಬಹುಶಃ ಉಳಿದ 
ಎಲ್ಲ ಕಡೆಗಳಲ್ಲಿ ಇರುವಂತೆ, ಮನುಷ್ಯನನ್ನು ಮನುಷ್ಯ ಎಂಬ ಒಂದೇ ಒಂದು ಕಾರಣ 
ಕಾಗಿ ಗೌರವಿಸಬಲ್ಲ ಯಾರೇ ಆಗಲಿ ಕಂಡು ಬೆಚ್ಚಿ ಬೀಳುವಂತಹದ್ದಾಗಿದೆ. 


ಎರಡು ಕವನಗಳು 


- ಗೋಪಾಲಕೃಷ್ಣ ಅಡಿಗ 


೧ ಅಜ್ಞಾತವಾಸ 


ನಾವು ಹೀರೋಗಳಲ್ಲ. ಧೀರೋದಾತ್ತ ಪಾತ್ರಗಳ 
ಕಿರೀಟ, ಭುಜಕೀರ್ತಿ, ಕಿರಾತಪಗಡೆ, ರಾಕ್ಷಸಚಿಟ್ಟೆ ಹಿಂಜೋಲುಗಳ ವರೆಗೆ 
ಗುಜುಗುಜ್ಜಾಗಿಕಂಡವರು, ದೀವಟಿಗೆ ನಾಲಗೆಗೆ ಸುರಿದ 
ರಾಳದುಬ್ಬಳದಲ್ಲಿ ವಂಖ ಮೆರೆಸಿದವರಲ್ಲ , ವರಸಿದವರೂ ಅಲ್ಲ 
ಅರದಾಳಂ ಸಫೇದು ಬಣ್ಣ ಬಣ್ಣದ ಹಿಂದೆ ಇದ್ದ ಹಾಗೇ ಇದ್ದು ಬಿದ್ದದ್ದು ರಸ್ತೆಯ ಬಿಡದೆ 
ಸುಸ್ತಾದರ ನಡೆದು ಬಂದವರು : ಪಿತೃಪಕ್ಷಕ್ಕೆ 
ತೆಕ್ಕಾಮಕ್ಕಿ ಬಿದ್ದು ಬಳಿದವರು, ಮುಖ ಮುಖವಾಡ ಮಾಡಿ 
ಮನಸ ತೊಡಗದ ನಡೆ, 
ಇಳಿದೇರುವ ಏರಿಳಿಯುವ ಗಡಗಡೆ, 
ಸೊನ್ನೆ ಬೆಂಗಡೆ , ಸೊನ್ನೆ ಮುಂಗಡೆ. 
ತಿನ್ನುವುದು ಬದುಕಿದ್ದದ್ದಕ್ಕೆ , ಹುಟ್ಟಿಸುವುದು ಹುಟ್ಟಿದ್ದಕ್ಕೆ - ಈ ಎರಡಕ್ಕೆ 
ಖತಾಕೊನರುವೆದೆಯಾಶೆ, ಎತ್ತರ ಬಯಸಿ 


೬೦ | ಸಾಕ್ಷಿ 


ಮರಗಾಲ ನಡೆಗಾಗಿ ದುಡಿದವರಲ್ಲ ; ತಟ್ಟಿರಾಯ ಮದ್ದೂರಾಯರಟ್ಟೆಯಳ 
ಹೆಕ್ಕು ಹೊಯ್ದಾಡುವಾಸೆಗೂ ಹಕ್ಕೆ ಕೊಟ್ಟವರಲ್ಲ. ಗಾರೆ 
ಮದೊಳಗೋಡೆಬಿರುಕುಗಳಲ್ಲಿ ಕದ್ದು ಕಂಡದ್ದು ಅಕರಾಳ 
ವಿಕರಾಳ ನೆಳಲುಗಳ ; ಕನಸಿನ ಜೇಡರ ಬಲೆಯಲ್ಲಿ ತೂಗುವ ನೊಣವ ; 
ಕಂಕಾಲವಾಗಿದ್ದರೂ ಸಾಯಲಾರದ ಹೆಣವ ; ಅವುಗಳ ನಡುವೆ 
ವಗ್ಗ ವಂಗವನ್ನು ಗುಂಡಿಗೆಯಲ್ಲಿ ಮುಚ್ಚಿಟ್ಟು 
ಹತ್ತು ಮಂದಿಯ ಜೊತೆಗೆ ಹೆಜ್ಜೆಗೆ ತಕ್ಕ ಹೆಜ್ಜೆ , 
ಗೆಜ್ಜೆಗೆ ತಕ್ಕ ಗೆಜ್ಜೆ , 
ಅದೇ ಬಡಬಡಿಕೆ, ಬೇಕಾದರೆ ಅದೇ ಬುಡಬುಡಿಕೆ ಹಿಡಿದು 
ಹತ್ತರಜೋಡಿ ಹನ್ನೊಂದಾಗಿ, ಗುಂಪಿನ ಜೋಡಿಗೋವಿಂದ ಕೂಗಿ 
ಇದ್ದಲ್ಲಿಗೇ ಬಂದು ನಿಲ್ಲಂವವರು : ಗಾರೆಯ ಮೇಲೆ ಗಾರೆ , 
ತೊಗಟೆಯ ಮೇಲೆತೊಗಟೆ, ಚರ್ವಕ್ಕೆ ಮತ್ತೊಂದು ಹೊದಿಕೆ . 
ಆಗಾಗ್ಗೆ ಕಾಣದೂರ ಹಕ್ಕಿಯ ತೋಕೆ 
ತಿಕ್ಕುವುದು ನಿಜ , ತಿರುಳ ಆಗ - ವಂಗು ನರಳುತ್ತದೆ : 
ತೋಳಂಕುಣಿಯುತ್ತದೆ ; ಚಂಡೆ ಬಾರಿಸುತ್ತದೆ, 
ನಾಲಗೆಯ ಮೇಲೆ ಅಜ್ಞಾತ ಭಾಷೆ ಉಜ್ಜುತ್ತದೆ. 
ಆದರೆ ನಮಗೆ ಗೊತ್ತಿದೆ : ಅಶ್ವತ್ಥವೃಕ್ಷದ ಮೇಲೆ 
ಬ್ರಹ್ಮರಾಕ್ಷಸ ಉಂಟು ; ಅಕ್ಕಪಕ್ಕಕ್ಕೆ ಸತ್ತವರ 
ಪ್ರೇತ ಪಿಶಾಚಿಕೊಲೆ ಕೊಂತಿಗಳ ಹಿಂಡು. 


ಚರಿಗೆ ಭರ್ತಿಯ ವಂದಿ, ಮೇಳದ ಪೆಟ್ಟಿಗೆ ಪಾತ್ರಧಾರಿಗಳ 
ಮಂಖ್ಯೆದಿಕೆ ಗಂಟುಮೂಟೆಹೊರುವವರು . ಯಜಮಾನರ ಹಿಂದೆ 
ವೇಷದವರಿಗೂ ಹಿಂದೆ, ಹಿಂದೆ, ಸುತ್ತಿ ಸುತ್ತಿ ಮತ್ತೆ 
ಈ ಊರಿಗೆ ಬರುವವರು, ಎರಡನೆಯ ಪಂತಿ, ಹರಕಲೆ, 
ಅನ್ನದ ಗುಡ್ಡೆ ಮಧ್ಯೆ ಅರೆ ಸೌಟು ಸಾಂಬಾರು. ಹೊಟ್ಟೆ 
ತಂಂಬಿದ್ದಷ್ಟೇ ಮುನಾಫೆ , ಸಾಲದೇ ? ನಾವೇನು | 
ಪಾತ್ರಧಾರಿಗಳೆ ? ಕೆಲವು ಸಲ ರಂಗಸ್ಥಳದ ಮೇಲೆ 
ಭಾಗವತರ ಹಿಂದೆ ತೆರೆ ಹಿಡಿದು ನಿಲ್ಲುತ್ತೇವೆ, ಕೈದೀವಟಿಗೆಗೆ 
ರಾಳವೊಗೆದು ವಂಖ್ಯ ವೇಷಗಳ ವಂಖಕ್ಕೆ 


ಸಾಕ್ಷಿ / ೬೧ 


ರಾಳದುರಿ ಬೆಳಗಿ ಸ್ವತಃ ನಿಷ್ಪಭರಾಗಿ, 
ಕತ್ತಲಲ್ಲಿಳಿವವರು. ಬಾ ಎಂದರೆ ಬಂದು ಹೋಗೆಂದರೆ ಹೋಗಿ 
ಹಾಗೂ ಹೀಗೂ ದಿನದಿಂದ ದಿನಕ್ಕೆ ಕಳಲಿ ಬಂದವರು ; ಆದರೂ 
ಆಟದಲ್ಲೇ ಮುಳುಗಿ ನಿಂತು ನಿಂತೇ ಬೆಳಗು ಮಾಡಿದವರು . 


ಆಟದ ಕಾಲ ಕಳೆದು ಪೇಚಾಟದ ಕಾಲ ; 
ತಾಳಜ್ಞಾನವಿಲ್ಲದ , ಕುಣಿತ ಕಲಿಯದ, ಪ್ರಸಂಗ ತಿಳಿಯದ ದೊಂಬಿ 
ದಾಸರೇ ಮೇಳಕ್ಕೆ , ತಾಳ ತಪ್ಪಿ ಬಾರಿಸುತ್ತಿದೆ ಚಂಡೆ, ಯಾವಾಟ ? 
ಯಾರಂ ಭಾಗವತ ? ಬಭ್ರುವಾಹನನ ಕಡೆ 
ಮಂತ್ರಿಗಳೆ ಎಲ್ಲವರಂ. ನಡೆದ ಕಥೆಯಲ್ಲಿ ನಡೆಯಲಿರುವ ಕಥೆಯಂತೆ. 
ಕಥಾನಾಯಕರು ನಾವು, ಪಾತ್ರಧಾರಿಗಳವರು . 
ಯಾವ ವೇಷಕ್ಕೆ ಯಾರೆಂಬ ಅರಿವೇ ತುಂಡು. 
ಮಗು ನರಳುತ್ತಲಿದೆ ಕಣ್ಣು ಬಿಟ್ಟುಕೊಂಡು, 
ಈಗಲೂ ಅದೇ ಕೆಲಸ : ಗಂಟು ಮೂಟೆಹೊತ್ತು 
ಹಿಂಬಾಲಿಸುವುದು, ಕಾರು ತಳ್ಳುವುದು, ಗ್ಯಾಸ್ ಲೈಟೆ 
ಹಿಡಿದು ನಿಲ್ಲುವುದು ; ತೆರೆ ಎತ್ತಿ ಇಳಿಸುವುದು ; ಈಗಲೂ ಅದೇ 
ಕದನ ಪಂತಿಯ ಕೊನೆಗೆ , 
ಆದರೆ ಇಷ್ಟು ಮಾತ್ರ ಗಿಟ್ಟಿದ ಹಾಗೆ : ಪ್ರತಿ ಆಟಕ್ಕೆ 
ಮೊದಲ ಸ್ತುತಿ ನಮ್ಮದೇ . ಗಣಪತಿ ಸುಬ್ರಹ್ಮಣ್ಯ ಇತ್ಯಾದಿ ದೇವರಿಗೆ 
ಬಹಿಷ್ಕಾರ; ನಮಸ್ಕಾರಕ್ಕೆ ನಾವು, 
ಅಜ್ಞಾತವಾಸ ಮುಗಿಯಿತು, ಅಜ್ಞಾತವೇಷಕ್ಕೆ ಈ ಬುಲಾವು. 


('ಕನ್ನಡಪ್ರಭ' ಕೃಪೆಯಿಂದ) 


೬೨ | ಸಾಕ್ಷಿ . 


೨ ಪೌರುಷದ ಪರಿಪಾಠಿ 


ಪೌರುಷದ ಪರಿಪಾಠಿ ದಕ್ಕಲಿಲ್ಲ ಇಲ್ಲಿ ಸಮಷ್ಟಿಯಲ್ಲಿ, 

- ಅಪೌರುಷೇಯದ ವಾವ 
ಬಾಹು ನಿಗಚಿತು ಪೆಡಂಭೂತ, ಪೌರುಷದ ಬಲ 
ತೋಳಂ ಗಂಡಾಗಿ ಗಿಡ್ಡಾಗಿ ಮುರುಟಿತು ಹೆಗಲ 
ಹ , ವಂಂತ್ರ ಬಲ್ಲವ ತಂತ್ರ ಕಂಡುಕೊಳ್ಳದೆ 
ಅತಂತ್ರ ಎರಡು ಕರೆಗಳ ನಡುವೆ, ತಂತ್ರ ಬಲ್ಲ ಕುತಂತ್ರಿಗೆ 
ಕೊಳೆ ಕಸ ಗಲೀಜುಗಳ ಲೋಳೆಯಲ್ಲಿ ಎರಡಕ್ಕಿ 
ಕಾಳು ಹೆಕ್ಕುವ ವ್ಯಸನ. 
ಪಾರ ಲೌಕಿಕದ ತ್ರಿವಿಕ್ರಮ ಪಾದ 
ಮೆಟ್ಟಿ ಮುರಿದು ಲೌಕಿಕವ , ಕುಗ್ಗಿಸಿತ್ತು 
ಶಿಶೋದರ ಪರಾಯಣತ್ವಕ್ಕೆ . 


ಇಹಕ್ಕೆ ಬಿದ್ದು ಮಣ್ಣಾದ ದಿವ್ಯಕ್ಕೆ ಹೊಸಹೊಸಾ 
ಫಸಲ ಕಡೆ ಕಣ್ಣು ತಿರುಗಿಸಿದ್ದ ಕೃಷ್ಣನ ಗೀತೆ 
ವ್ಯಾಖ್ಯಾನಕ್ಕೆ ತುತ್ತು , ಹವಧೂವಂಗಳ 
ಧಾವಂಧವಿನ ನಡುವೆ ಎದ್ದಿದ್ದ ಬುದ್ಧ ಸ್ವರಕು 
ಭವಭಾವಾವಳಿಯ ಅಶರೀರ ವಿಂಡಿತವೇ ಮಂತಲಲಯ , ಲಗ್ಗೆ 
ಹತ್ತಿದಾಗ್ಗೆ ನವಂತರ 
ಅಖಂಡ ಭಜನ ಸಪ್ತಾಹ, ನಾವಂಸಂಕೀರ್ತನೆ , ಹರಿಕಥೆ ಅಥವಾ ಶಿವಕಥೆ. 
ಈಚೀಚೆ 
ವೆಂರವಣಿಗೆ, ವಂಷ್ಕರ, ಪ್ರದರ್ಶನ, ಸಭೆ, ಭಾಷಣ, ಧರಣಿ. 
ಈಗಂತು ಉದ್ದಂಡ ಪ್ರಣಾವಂ, ತೊಡೆಸಂದಿಯಲ್ಲಿ ವಂದರಿದ ಬಾಲ, 


೨೦ 


ಅಥವಾ ಚಿಪ್ಪಿನೊಳಗೊಳಗೆ ನಿರ್ಮಾನ 
ವಕೌನತಪ್ಪುವಲೋಳೆ. 
ಆ ಗಾಂಧಿಯಿಂದ ಈ ದಂಧೆ ಕಡೆಗೆ ಅಂತರ್ಲಾಗ. 
ಎಷ್ಟೊಂದು ಸುಲಭ : ಪರಾವಲಂಬಿ ಬಳ್ಳಿಗಳಿಗೆ 


ಸಾಕ್ಷಿ | ೬೩ 


ಸಿಕ್ಕಿದ್ದೆ ಆಸರೆ, ನಕ್ಕಿದ್ದೆ ಅನ್ನ , 
ಏಕಮೇವಾದ್ವಿತೀಯ ವಾಮಾವತಾರಕ್ಕೆ 
ಇಪ್ಪತ್ತು ಕೈ ಎಡಕ್ಕೆ ; ನಾಲೈ ಬೆರಳು, ಎರಡು ನಾಲಗೆ, ಬಲಭಾಗ 
ಕತ್ತರಿಸಿ ತೆಗೆದರ್ಧ ತಲೆ, ಕಂತೆ ಕಂತೆನೋಟುಗಳ ಹೊಸ 
ಬೆಂತೆ ಕೌಪೀನಕ್ಕೆ , ನಂಬಿ ಕೆಟ್ಟವರಿಲ್ಲ, ಖಂಡಿತವಾಗಿ : ಅಷ್ಟೆಶ್ವರ್ಯ 
ಭೋಗಭಾಗ್ಯಗಳೆ ಪಣ, ನಂಬದಂಥ ಪಾಪಿಷ್ಟ ಪಾಖಂಡರಿಗೆ 


೩೦ 


ಅಷ್ಟದಿಗ್ಗಂಧ, ಅಹಹಾ, ಅಮರ್ತದತಿಕಾಯ 
ನೆಳಲು ಚೆಲ್ಲಿದೆ ಹೆಜ್ಜೆ ಹೆಜ್ಜೆಗೂ , ನಾಭಿಮೂಲಕ್ಕು ವೈಖರಿಗು 
ಸಂಕ ವಂರಿದಿದೆ. ನಿರಾತಂಕ ಮಾತುಗಳ ಸಂಖ : 
ಪಠ್ಯಂಕದಲ್ಲಿ ತೂಗಿತೂಗಿ ತೂಕಡಿಸುತ್ತಲಿದೆ ನಮ್ಮ ಪುಣ್ಯಭೂಮಿಯ ಗಣ್ಯ 

ಧೀಮಂತ ಪುಂಖ ಪುಂಖ . 


- ಸೈಟು ದುರ್ಲಭ, ಸಿಕ್ಕಿದರೂ ಮನೆ ಕಟ್ಟಿಕೊಳ್ಳುವ, 
ಕಲ್ಲು ಮಣ್ಣ ಸಿನೆಂಟು ಕಾಂಕ್ರೀಟುಗಳ 
ಭೌತಿಕ ತರಾತುರಿ ತರವಲ್ಲ.ಕೊಟ್ಟದ್ದನ್ನು ಬಿಟ್ಟುಕೊಟ್ಟು ಹೋಗುವುದಂತು 
ಜಾಯಮಾನವೇ ಅಲ್ಲ ಈ ನವಂಗೆ, ಆದರೆ 
ಪಂಚಾಂಗ, ಗೋಡೆ ಛಾವಣಿ ಇಲ್ಲದಂಥ ಆದರ್ಶ ಮನೆ ಕಟ್ಟುವುದು 
ನಮ್ಮ ವಿಶೇಷ. ಕಟ್ಟಿ ಕೆಡಹಿ , ಕೆಡಹಿ ಕಟ್ಟಿ 


೪೦ . 


ಹೀಗೆ ಮನೆಯಿಂದ ಮನೆಗೆ ಜಿಗಿದಾಡುವುದು 
ಭಾರತೀಯತೆಯ ಬಹುಮುಖ್ಯ ಲಕ್ಷಣ . ಇಲ್ಲಿ ಸ್ಥಿತಿಯೇ 
ಶ್ಲೇಷೆಯಿಂದ ಬದಲಾವಣೆ , ಅದೈತ, ದೈತ, 
ವಿಶಿಷ್ಟಾದ್ವತ, ಜೈನ ಬೌದ್ದ ಇತ್ಯಾದಿ ಒಂದೊಂದು 
ಪಂಚೆಯುಟ್ಟು ಬಿಸುಟಂತೆ ಕಿತ್ತೆಸೆದು ಬಂದದ್ದೇನುಕಡಿವೆಂ ಸಾಹಸವೆ ? 

ಅನಂತರ ಪ್ರಜಾ 
ತಂತ್ರ : ವಿಲ್ಸನ್ , ಮಿಲ್ , ಲಿಂಕನ್ ಇತ್ಯಾದಿ ಸೂಟುಗಳಲ್ಲಿ ಚಿಂತನೆಗೆ 
ಸಟಿಕೊಟ್ಟಾಡಿದ್ದೇನುಕಡಿಮೆಯೇ ? ಗಾಂಧೀಟೋಪಿಯಾಟ, 

ಅಹಹಾ, ಚಂದ 


೬೪ | ಸಾಕ್ಷಿ. 


ಇಂದಿಗೂ , ಇತ್ತೀಚೆ ಮಾರ್ಕ್ಸ್ , ಲೆನಿನ್ , ಮಾವೊ ಈ ಹೊಸ ಹೊಸಾ 
ಸವಂಚಿಪ್ಪು ಧರಿಸಿ ನಿಂತವರನನ್ಯ ಧನ್ಯಭಾವಕ್ಕೇನು 
ಕೊರತೆಯಿದೆ, ಹೇಳಿ. 


೫೦ 


ವೆನ್ನೆ ಹಣೆಯಲ್ಲಿತ್ತು ಭಸ್ಮ , ನಿನ್ನೆ ಮರು ತಿರುನಾವು, 
ಈ ದಿನ ನೋಡಿಒಂದೇ ಒಂದು ಸರಳ ಕೆಂಪು ಗೆರೆ ; ಬೇಕಾದರೆ ಹೇಳಿ ನಾಳೆ 
ಸುತ್ತಿಗೆ ಕಂಡಂಗೇಲಿನ ಹಚ್ಚೆ ಹಣೆಯ ಮೇಲೆ. ಮೊನ್ನೆಯ 
ಸ್ವದೇಹ ನಿಷ್ಠ ನಿನ್ನೆಯ ಮಹಾದೇಶಭಕ್ತ ; ನಾಳೆ ಮಹಾಭ್ರಷ್ಟ 
ರಾಜಕಾರಣಿ ಚಿತ್ರಗುಪ್ತರ ಲೆಕ್ಕ ತೆಗೆವಾಗ, ಆ ಅವನೆ ಸಮವಸ್ತ್ರ 
ದಳದ ರಹಸ್ಯ ವಂಂಂಚೂಣಿ ನಾಯಕನಾಗಿ ಅವತಾರವಾದರ 
ಆಶ್ಚರ್ಯವೇನಿಲ್ಲ. ಕಾಮರೂಪಿಣೀ ವಿದ್ಯೆ : 
ಸಾಯದೇ ಹುಟ್ಟುವುದು , ಹುಟ್ಟದೇ ಸಾಯುವುದು, ಬದುಕಿದ್ದರೂ ಕೂಡ 
ಸತ್ಯಹಾಗಿರುವುದು. ಅಹಹಾ, ಇದೇ 
ಭಾರತದ ಜನಪ್ರಿಯ ಪವಾಡ ಪೀಡೆ. 


೬೦ 


ಅವತಾರಗಳ ಪೆಡಂಭೂತ ಹೆತ್ತು ಹೊತ್ತು ಸುಸ್ತಾಗಿಹೋಗಿದೆ ನೆಲ : 
ಉದ್ದಂಡ ಗಂಡುಗಳ ಕೊರತೆ ಬಹಳ. 
ಗುಂಡೋದರರು ಅಥವಾ ನರಪೇತಲ ಕಿಳ್ಳೆಕ್ಯಾತರು , 
ಕೂರ್ಮಾವತಾರ ಸ್ಥಿರ ಮಾಡಿದವರು. 
ಚಿಟಿಕೆ ಮಾತ್ರಕ್ಕೆ ಚೆದರಿ ಚಿಪ್ಪಿನೊಳಕ್ಕೆ ಸರಭರ ಸರಿದು 
ಹೆದರಿ ಮುದುರಿ ಬೆರಳ ಚೀಪುತ್ತಲೇ ಪಾಚಿ ಮಾಡುವವರು . 
ಯಾವುದೂ ಮುಟ್ಟದೆ, ಯಾವುದೂ ತಟ್ಟದೆ 
ಮೂರುಲೋಕದ ಭಾರ, ಹೊತ್ತ ಚಿಪ್ಪಿನ ಭಾರ, ಎಲ್ಲಕ್ಕೂ ಮಿಗಿಲಾಗಿ 
ಸೋಂಭೇರಿ ಶಿಖರಗಳ ಮಹಾಭಾರ ಹೊತ್ತು ಹೊತ್ತು 
ಈ ಹೊತ್ತಿಗೂ ಇಲ್ಲಿ ಸಾಯದೇ ಇದ್ದೇವೆ, ಬದ್ಧ ಕಂಕಣರಾಗಿ 

೭೦ 
ಚಿಪ್ಪಿನೊಳಗಡೆ ಹೊಕ್ಕು ಮಲಗಲಿಕ್ಕೆ , 

ಕಾಲಿಗೆ ಶರಣು, ಮಹಾಕಾಲಿಗೆ ಶರಣು , 
ಬೂಟು ಕಾಲಿನ ಒದೆತಕೆ ಶರಣು : 
ನಿನಗೂ ಶ ಣ , ಅವನಿಗು ಶರಣು 
ಶರಣು , ಶ ಣ , ಶರಣ , 

೭೫ 
( ಪ್ರಜಾವಾಣಿ' ಕೃಪೆಯಿಂದ) 


ಮರೆವು 


- ಎ ಎನ್ ಪ್ರಸನ್ನ 


ಸುಖೀರಾಜ್ಯದಲ್ಲಿ ಈಗ ಅಲ್ಲೋಲಕಲ್ಲೋಲ. ಪ್ರಸ್ತುತ ಆಳುವ ಪಕ್ಷ ಅಧಿಕಾರಕ್ಕೆ 
ಬಂದದ್ದೆ ತಡ ಎಲ್ಲ ರಂಗದಲ್ಲಿ ಭ್ರಷ್ಟಾಚಾರ ಹುಚ್ಚೆದ್ದು ಕುಣಿಯುತ್ತಿದೆ ಎಂದು 
ವಿರೋಧಪಕ್ಷಗಳ ಆಪಾದನೆ . ಆದರೆ ಇದು ಕೇವಲ ಅವುಗಳ ಚಿತಾವಣೆಯೆಂದು ಆಳುವ 
ಪಕ್ಷದ ಅಭಿಮತ. ಮುಖ್ಯಮಂತ್ರಿ ಗಿರಿಯಪ್ಪನವರು ಮೊದಮೊದಲು ರಾಜಕೀಯ 
ದಲ್ಲಿ ಇದು ಮಾವರಿಕಾಲ ಪಟ್ಟೆಂದು ಅಷ್ಟಾಗಿ ಗಮನಕೊಡಲಿಲ್ಲ. ಆದರೆ ದಿನಕಳೆದಂತೆ 
ಆಪಾದನೆಗಳ ಪಟ್ಟಿ ಬೆಳೆಯುತ್ತ ಹೋಯಿತು. ಆಡಳಿತ ವ್ಯವಸ್ಥೆಯಲ್ಲಿ ಅಡಿಯಿಂದ 
ಮಂಡಿವರೆಗೆ ಲಂಚಕೋರತನ ಬ್ರಹ್ಮಾಂಡ ಬೆಳೆದಿರುವುದು , ಮಂತ್ರಿಗಳೂ ಇದರಲ್ಲಿ 
ಶಾಮೀಲಾಗಿರುವುದು, ಸಾರ್ವಜನಿಕ ಸ್ವತ್ತಿನ ದುರುಪಯೋಗ ಅಖಂಡವಾಗಿರುವುದು 
ವಂಂಂತಾದ ಆಪಾದನೆಗಳು ಬಂದವು. ವಿರೋಧ ಪಕ್ಷದ ನಾಯಕರಾದ ಶೀನಪ್ಪ , 
ವೆಂಕಟಾಚಲಪತಿ, ರಂಗಯ್ಯ ಮೊದಲಾದವರು ಬಹಿರಂಗವಾಗಿ ಆಳುವ ಪಕ್ಷವನ , 
ಸಂಬಂಧಪಟ್ಟವರನ ಖಂಡಿಸಿದರು. ಮಾರನೆಯ ದಿನ ಗಿರಿಯಪ್ಪನವರು ಪತ್ರಿಕೆ, 
ರೇಡಿಯೋಗಳಲ್ಲಿ ಹೇಳಿಕೆ ಕೊಟ್ಟರು. ಜನತೆಯನ್ನು ದಾರಿತಪ್ಪಿಸುವ, ತಮ್ಮ ಸರ್ಕಾರ 
ವನ್ನು ಉರುಳಿಸುವ ಸನ್ನಾಹ ಇದೆಂದು ತಿಳಿಸಿದರು. ಈ ಎಲ್ಲ ಸಕ್ಷ ಗಳನ್ನು ಜನತೆ 
ಅರಿತುಕೊಳ್ಳುವರೆಂಬ ದೃಢವಿಶ್ವಾಸ ತವಗಿದೆ ಎಂದರು. ಇಂತಹ ಆಪಾದನೆ, ಪ್ರತಿ 
ಆಪಾದನೆ , ಸಮರ್ಥನೆ ಇತ್ಯಾದಿ ವರದಿಗಳನ್ನು ಓದಿ , ಕೇಳಿ ಜನ ಸಂದಿಗ್ಧಗೊಂಡರು. 
ಇವುಗಳನ್ನು ಕುರಿತು ಜನರ ಪ್ರತಿಕ್ರಿಯೆಯ ಅನೇಕ ವಿಧ, ಪತ್ರಿಕೆಗಳು ಆಳುವ ಪಕ್ಷದ 


೭೬ | ಸಾಕ್ಷಿ 


ಬಾಲಬಡಕರು ಎಂದು ಒಂದು ವಲಯದಲ್ಲಿ ಹೇಳುತ್ತಾರೆ. ಹಾಗಲ್ಲ , ಇದು ಸಮಯ 
ನೋಡಿಕಾಲೆಳೆಯುವ ಸಂಚು ಎಂದು ಇನ್ನೊಂದು ವಲಯದಲ್ಲಿ ಗುಸುಗುಸು ಸುಖಿ 
ರಾಜ್ಯದ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇದು ಸಮಸ್ಯೆಯ ಪ್ರಮುಖ ಮುಖ . ವಿದ್ಯಾರ್ಥಿ 
ಗಲಭೆ, ವರ್ತಕರ ಅಟಾಟೋಪ, ಬೆಲೆಗಳ ಏರಿಕೆ , ಹಣದುಬ್ಬರ, ನೆರೆರಾಜ್ಯಗಳೊಡನೆ 
ಸಂಬಂಧ ಇತ್ಯಾದಿಗಳ ಒಳವಂರ್ವಗಳ ಪರ - ವಿರೋಧ ಅಭಿಪ್ರಾಯಗಳು ಸಿಗುತ್ತವೆ. 


ಗಿರಿಯಪ್ಪನವರು ಜನರ ಬೌದ್ಧಿಕ, ಆರ್ಥಿಕ, ಸಾಮಾಜಿಕ , ಆಧ್ಯಾತ್ಮಿಕ ನೆಲೆ ಬಲಗೊಳ್ಳ 
ಬೇಕು, ಬೆಳೆಯಬೇಕು ಎಂದು ಬಯಸಿದರು. ಈ ಎಲ್ಲ ವಿಷಯಗಳನ್ನು ಖುದ್ದು 
ಪರಾಮರ್ಶಿಸುವ , ಆದೇಶನೀಡುವ ಆಸಕ್ತಿ, ಅವರಿಗಾಯಿತು. 


ಎಲ್ಲೆ ಇರಲಿ ಪ್ರತಿ ದಿನವೂ ದೇವರ ಪೂಜೆ, ವಾರಕ್ಕೆರಡು ದಿನವಾದರೂ ಹೆಂಡತಿ 
ಯೊಂದಿಗೆ ಮಲಗುತ್ತಿದ್ದ ಅವರಿಗೆ ಈಗೀಗ ಸಮಯದ ಅಭಾವ ಕಂಡಿತು. ಒಂದೊಂದು 
ಸಲ ಅವರ ಹೆಂಡತಿ ಒಗಟಾಗಿ ಕಾಣುತ್ತಿದ್ದಳು. ರಾತ್ರಿ ಹನ್ನೆರಡಕ್ಕೆ , ಒಂದಕೆ 
ಬಂದಾಗ ಬಿಮ್ಮೆಂದು ಕಾಣುವ ಅವಳನ್ನು ರಮಿಸಿ, “ ಯಾಕೇ ಮೈಯಲ್ಲಿ ಸರಿಯಾಗಿ 
ಲೈನೇ ” ಎಂದು ಕೇಳಿದರೆ ಮತ್ತಷ್ಟು ಮಂಖ ಊದಿಸಿಕೊಳ್ಳುವ ಅನಂತರ ಮೆಲ್ಲನೆ 
ಕರಗುವ ಅವಳು ಆ ದಿನ , ನಿಮ್ಮ ಹೆಂಡ್ತಿ ಅನ್ನೊಳಿದಾಳೆ , ಮನೆ ಒಂದಿದೆ ಅಂತ ನೆನ 
ಪಿದೆಯೋ ಇಲೆ ... ನೀವೊಬ್ಬರು ದೇಶ, ವಂಣು ಮಸಿ ಅಂತ ಪ್ರಾಣ ಬಿಡ್ತೀರಿ. 
ಯಾರಿಗೆ ಬೇಕಾಗಿದೆ ಇದೆಲ್ಲ ರಾಮಾಯಣ ” ಎಂದಳು. ಗಿರಿಯಪ್ಪನವರಿಗೆ ಉದ್ಯೋಗ 
ದಿಂದ ನಿಂತ ನೆಲ ಅಲ್ಲಾಡಿದಂತಾಯಿತು. ತಮ್ಮ ಉದ್ದೇಶದ ಬಗ್ಗೆ , ಶ್ರಮದ ಬಗ್ಗೆ 
ಯಾರಿಗೂ ವಿರುದ್ಧ ಅಭಿಪ್ರಾಯವಿಲ್ಲ. ಇಡೀ ಜನತೆ, ವಂಂತಿವರ್ಗ, ಸಿಬ್ಬಂದಿ ತಮ್ಮ 
ಬೆಂಬಲಕ್ಕಿದೆ ಎಂದು ತಿಳಿದ ಅವರಿಗೆ ಹೆಂಡತಿಯೇ ಹೀಗೆ ಹೇಳಿದ್ದು ರಕ್ತಪರಿಚಲನೆ 
ನಿಂತಂತಾಯಿತು. ಸತ್ಯ ಸಂಗತಿ ಹೇಳಿದ ಹೆಂಡತಿಯ ಬಗ್ಗೆ ಪ್ರೀತಿ ಇಣುಕಿತು. ಆದರೆ 
ಇಷ್ಟು ತಡಮಾಡಿದ ಕಾರಣಕ್ಕೆ ಸಿಟ್ಟು ಪುಟಿಯಿತು. ತಮ್ಮ ಜೊತೆಯಲ್ಲಿ ಯಾರಿರಲಿ 
ಬಿಡಲಿ ಗುರಿ ಸಾಧಿಸುವವರೆಗೂ ನಿಲ್ಲುವುದಿಲ್ಲ ಎಂದು ಕೂಗಿದರು. 


ನಿನ್ನೆ - ಮೊನ್ನೆ ಪತ್ರಿಕೆಗಳಲ್ಲಿ ಮಂತ್ರವರ್ಗದಲ್ಲಿ ಅಲ್ಲಾಡಿಸಲಾಗದ ಕುಳ, ಗಿರಿಯಪ್ಪನವರ 
ಬಲಗೈಯೆಂದು ಹೆಸರಾದ ವೀರಣ್ಣನವರನ್ನು ಕುರಿತು ಲೈಂಗಿಕ ಆಪಾದನೆ ಕಾಣಿಸಿ 
ಕೊಂಡಿದೆ. ಇದರ ತಕ್ಷಣದ ಪರಿಣಾಮವೆಂದರೆ ಪತ್ರಿಕೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ 
ಮಾರಾಟವಾದದ್ದು . 


ಗಿರಿಯಪ್ಪನವರು ವಂುಖ್ಯವಾಗಿ ಲೈಂಗಿಕ ಆಪಾದನೆಯ ಬಗ್ಗೆ ಚರ್ಚಿಸಲು ಮಂತ್ರಿಗಳ 


ಸಾಕ್ಷಿ | ೬೭ 


ತುರ್ತುಸಭೆ ಕರೆದರು. ವಿರೋಧಪಕ್ಷದ ನಾಯಕರಾದ ಶೀನಪ್ಪ , ರಂಗಯ್ಯ , ವೆಂಕಟಾಚಲ 
ಪತಿ ಅವರನ್ನೂ ಆಹ್ವಾನಿಸಿದರು. ಗಿರಿಯಪ್ಪನವರು ಆಹ್ವಾನಿಸಿದ್ದು ಅವರಿಗೆಲ್ಲ ಪ್ರಶ್ನೆಯಾ 
ಗಿತ್ತು . ಸಭೆಯ ಮುಂದೆ ಸಮಸ್ಯೆಯನ್ನು ವಿವರಿಸಿದ ನಂತರ, “ ನವರಿಗೆ ಜನತೆಯ ಹಿತದ 
ಅಭಿಲಾಷೆಯಿದೆ. ಸರ್ಕಾರದ ತಪ್ಪು - ಒಪ್ಪುಗಳ ಬಗ್ಗೆ ಮುಕ್ತವಾಗಿ ಮಾತಾಡಲು ಬಯಸು 
ತೇವೆ. ವಿರೋಧ ಪಕ್ಷಗಳು ಜವಾಬ್ದಾರಿ ಮತ್ತು ಗೌರವಯುತವಾಗಿ ನಡೆದುಕೊಳ್ಳ 
ಬೇಕು. ಸಮಸ್ಯೆಗಳನ್ನು ಬಗೆಹರಿಸಲು ಸಹಕರಿಸಬೇಕು. ಜನತೆ ಬಯಸುವುದಾದರೆ 
ನಾವು ಎಲ್ಲ ತ್ಯಾಗಕ್ಕೂ ಸಿದ್ಧ ... ವೀರಣ್ಣನವರ ಮೇಲಿನ ಆಪಾದನೆಯನ್ನು ವಿರೋಧ 
ಪಕ್ಷಗಳು ಸಮರ್ಥಿಸಿಕೊಳ್ಳಬೇಕಾದದ್ದು ದೇಶದ ಹಿತದೃಷ್ಟಿಯಿಂದ ಒಳ್ಳೆಯದು. ನಾವು 
ನ್ಯಾಯಾಂಗ ವಿಚಾರಣೆ ನಡೆಸುತ್ತೇವೆ” ಎಂದು ಹೇಳಿದರು . ಎಲ್ಲರೂ ಸಮ್ಮತಿಸಿದರು. 
ಸಭೆ ಚದುರಿದ ನಂತರ ಗಿರಿಯಪ್ಪನವರು ವಿರೋಧ ಪಕ್ಷದ ನಾಯಕರಲ್ಲಿ ಪ್ರಬಲರಾದ 
ರಂಗಯ್ಯನವರನ್ನು ಪ್ರತ್ಯೇಕವಾಗಿ ಕರೆಸಿಕೊಂಡು, “ನೋಡಿ ರಂಗಯ್ಯನವರೇ ಒಂದು 
ಹಂತದಲ್ಲಿ ನಾವಿಬ್ಬರು ಒಂದೇ . ಏಕೆಂದರೆ ನಾವು ಕೆಲಸ ಮಾಡುವುದು ಎಷ್ಟು 
ವಂಖ್ಯವೋ ಅದನ್ನು ತಿದ್ದುವುದೂ ಅಷ್ಟೇ ಮುಖ್ಯ . ನಲವತ್ತು ವರ್ಷ ನೀವು 
ವಿರೋಧ ಪಕ್ಷದಲ್ಲಿ ದುಡಿದಿದ್ದೀರ. ದೇಶ ಬೇರೆ ಸ್ಥಾನದಲ್ಲಿ ನಿಮ್ಮನ್ನು ಬಯಸುತ್ತಿದೆ 
• .. ಬನ್ನಿ , ನಮಗೆ ಬೆಂಬಲ ನೀಡಿ ” ಎಂದರು. ರಂಗಯ್ಯನವರು ಕ್ಷಣ ಕಾಲ ಯೋಚಿಸಿ, 
“ಕ್ಯಾಬಿನೆಟ್ ಬ್ಯಾಂಕ್ ಕೊಡುವ ಹಾಗಿದ್ದರೆ ಹೇಳಿ” ಎಂದು ಚೂಪುಗಣ್ಣಿನಿಂದ ನೋಡಿ 
ದರು. ಅಷ್ಟೇ ತಾನೆ” ಎಂದು ಗಿರಿಯಪ್ಪನವರು ಮಾತು ವಾಂಗಿಸಿದರು. ಮಾರನೆಯ 
ದಿನ ರಂಗಯ್ಯನವರು ಪಕ್ಷಾಂತರ ಹೊಂದಿ ಗೃಹಮಂತ್ರಿಯಾದರೆಂದೂ , ವೀರಣ್ಣನವರು 
ನ್ಯಾಯಾಂಗ ವಿಚಾರಣೆಯಾಗುವವರೆಗೆ ಮಂತ್ರಿ ಪದವಿಯಲ್ಲಿ ವಂಂಂದುವರಿಯುತ್ತಾ 
ರೆಂದ ಪತ್ರಿಕೆಗಳಲ್ಲಿ ವರದಿಯಾಯಿತು. 


ಅನಂತರ ಗಿರಿಯಪ್ಪನವರು ವಿದ್ಯಾರ್ಥಿ ಮುಖಂಡರನ್ನು ಕರೆಸಿ ಉಪಕುಲಪತಿಗಳನ್ನು 
ತೆಗೆದು ಹಾಕಿ ಪರಿಸ್ಥಿತಿಯನ್ನು ಸುಧಾರಿಸಲು ವಾಗ್ದಾನಕೊಟ್ಟರು. ಉಪಕುಲಪತಿಗಳನ್ನು 
ಕರೆಸಿ, “ ಹಂಡಂಗಂ ವಂಂಡೇವನ್ನ ಹೇಗೆ ಹತೋಟೇಲಿ ಇಡಬೇಕು ಅಂತ ಹೇಳಿಕೊಡ 
ಬೇಕೇ ? ಪೋಲೀಸ್‌ನೆರನ್ನ ಕೆತ್ತೇನೆ, ಅವರಲ್ಲಿ ನಾಲ್ಕು ಜನರನ್ನ ಸದೆ ಬಡೀರಿ” 
ಎಂದು ಆದೇಶ ನೀಡಿದರು. 


ರಾಜ್ಯದಲ್ಲಿ ಪ್ರಕಟವಾಗುವ ಪತ್ರಿಕೆಗಳ ಮಾಲೀಕರನ್ನು ಕರೆಸಿಕೊಂಡರು . ಅವರೆಲ್ಲರಿಗೂ 
ಪೇಪರ್ ಹಂಚಿಕೆ ಹೆಚ್ಚಿಸಲಾಗುವುದೆಂದು ಹೇಳಿದರು. ನಾಡು ಕಟ್ಟುವುದರಲ್ಲಿ ಪತ್ರಿಕೆಗಳ 
ಪ್ರಾವಂಖ್ಯತೆಯನ್ನು ಬಣ್ಣಿಸಿದರು. ಎಲ್ಲ ಪತ್ರಿಕೆಗಳೂ ಆಳುವ ಪಕ್ಷದ ಹಿತ, ಹಿರಿವೆಂ 
ಯನ್ನು ಗಮನಿಸಬೇಕೆಂದು ಸೂಚಿಸಿ ವಿರೋಧಾಭಿಪ್ರಾಯಗಳಿಗೆ, ರಾಜ್ಯದ ಉನ್ನತಿಗೆ 


೬೮ | ಸಾಕ್ಷಿ 


ಮಾರಕವಾಗುವಂತಹ ಸುದ್ದಿಗಳಿಗೆ ಮುಟ್ಟುಗೋಲು ಹಾಕುವಂತೆ ಅಪ್ಪಣೆ ಕೊಟ್ಟರು. 
ಈ ಸೂಚನೆಗಳನ್ನು ಮೀರಿ ವ್ಯವಹರಿಸುವ ಪತ್ರಿಕೆಗಳಿಗೆ ಉಳಿಗಾಲವಿರುವುದಿಲ್ಲವೆಂಬ 
ಸೂಕ್ಷವನ್ನು ತಿಳಿಸಿದರು. ಪತ್ರಿಕೆಗಳ ಮಾಲೀಕರು ನಾ ಮುಂದು ತಾ ಮುಂದೆಂದು 
ಬೆಂಬಲ ವ್ಯಕ್ತಪಡಿಸಿದರು. ಸಂಪಾದಕೀಯದಲ್ಲಿ ಗಿರಿಯಪ್ಪನವರ ವ್ಯಕ್ತಿತ್ವವನ್ನು 
ಕೊಂಡಾಡಿದರು. 


ಸುಖೀರಾಜ್ಯದ ಪ್ರಮುಖ ಕೈಗಾರಿಕೋದ್ಯಮಿಗಳನ್ನು ಕರೆಸಿ ಕಚ್ಚಾ ಪದಾರ್ಥ ವಿತರಣೆಗೆ 
ಮುಂಚೆ ಪಕ್ಷದ ವೆಚ್ಚಕ್ಕಾಗಿ ಬಂಡವಾಳ ಮತ್ತು ಕೈಗಾರಿಕೆಗಳಲ್ಲಿ ಯಥೇಚ್ಛವಾಗಿ ಷೇರು 
ಇತ್ಯಾದಿಯನ್ನು ಗಿಟ್ಟಿಸಿದರು. 


ಕಾರ್ಖಾನೆಗಳಲ್ಲಿನ ಯೂನಿಯನ್ ಮುಖಂಡರನ್ನು ಆಹ್ವಾನಿಸಿದರು. ಬಹಳಷ್ಟು ಜನರಿಗೆ 
ಉನ್ನತ ಹುದ್ದೆ ಕೊಡಿಸಿ ಯೂನಿಯನ್ ವ್ಯವಸ್ಥೆಯನ್ನು ನೆಲಸವು ಮಾಡಿದರು. 


ಇಲ್ಲ. ನಿಲ್ಲಲಿಲ್ಲ. ಇದಾವುದರಿಂದಲೂ ಸುಖೀರಾಜ್ಯದ ಪ್ರಕ್ಷುಬ್ಧ ಪರಿಸ್ಥಿತಿ ಶಾಂತವಾಗ 
ಲಿಲ್ಲ. ಹೊಗೆ ಹಚ್ಚುತ್ತಲೇ ಹೋಯಿತು. 


ಇದಾದ ಮರು ದಿನಗಳು ಗಿರಿಯಪ್ಪನವರು ರಾಜಧಾನಿಯಿಂದ ಕಣ್ಮರೆಯಾದರು. 
ಅವರ ಹೆಂಡತಿಗೂ ಸುಳಿವಿಲ್ಲ. ಯಾರೋ ಯೋಗಿಯನ್ನು ಕಾಣಲು ಹೋದರೆಂದೂ , 
ಪವಾಡ ಪುರುಷನನ್ನು ನೋಡಲು ಹೋದರೆಂದೂ , ಗಿರಿಧಾಮಕ್ಕೆ ವಿಶ್ರಾಂತಿಗೆಂದು 
ಹೋದರೆಂದೂ ವದಂತಿ ಹರಡಿತು. 


ಗಿರಿಯಪ್ಪನವರು ಮರಳಿ ಬಂದರು. ಅಂದು ಅವರ ಹೆಂಡತಿಗೆ, “ 

ನೋಡೇ, ನೀನು 
ಇವತ್ತು ಏನೇನು ಅಡಿಗೆ ಮಾಡಿಸಿದ್ದೀಯ ಅಂತ ಹೇಳ್ತಾ ” ಎಂದರು. ಆಕೆಗೆ ಆಶ್ಚರ್ಯ 
ಸುಮ್ಮನೆ ರೇಗಿಸುತ್ತಾರೆಂದು , “ಗೊತ್ತಿದ್ದರೆ ಹೇಳಿ, ನಿಮ್ಮ ಬೂಟಾಟಿಕೆಯೆಲ್ಲ 
ನಂಗೊತ್ತಿಲ್ಲ ” ಎಂದಳು. ಗಿರಿಯಪ್ಪನವರು, “ ಹುರುಳಿಕಾಯಿ ಪಲ್ಯ , ಸವತೇಕಾಯಿ 
ಹುಳಿ, ಗೊಜ್ಜ ... ... ಹಾಂ ........ ಹಾಹಾ” ಎಂದು ನಕ್ಕರು, ಅವರ ಹೆಂಡತಿಗೆ ಎರಡೂ 
ಸೋಜಿಗವೇ , ಗಿರಿಯಪ್ಪನವರಿಗೆ ಅಡಿಗೆ ವಿವರಗಳು ಗೊತ್ತಾದದ್ದು ; ಅವರು ನಕ್ಕಿದ್ದು , 
ಆಕೆಗೆ ಕಿಂಚ ಗಾಬರಿಯೇ ಆಯಿತು. 


ಹೌದು, ಗಿರಿಯಪ್ಪನವರಿಗೆ ವಿಶೇಷ ಶಕ್ತಿ ಬಂದಿತ್ತು , ಉದ್ದೇಶಪೂರ್ವಕವಾಗಿ ಯಾರ 
ಮೇಲೆ ಪ್ರಯೋಗಿಸಿದರೂ ಅವರ ನೆನಪು ಅಳಿಸುವುದು ಮತ್ತು ಅಳಿಸಿದ ಆ ನೆನಪು 


ಸಾಕ್ಷಿ | ೬೯ 


ಗಿರಿಯಪ್ಪನವರ ಮೆದುಳಿನ ಕೋಶಗಳಲ್ಲಿ ಮನೆಮಾಡುತ್ತಿದ್ದವು. ಇದು ಅವರ ಶಕ್ತಿಯು 
ವಿಶಿಷ್ಟತೆ. ಮೊದಲ ಪ್ರಯೋಗದಲ್ಲಿ ಯಶಸ್ವಿಯಾದ ಹವ ಗಿರಿಯಪ್ಪನವರಿಗೆ , 


ಅಂದಿನಿಂದ ಆಕೆಗೆ ಮರೆವು ಹೆಚ್ಚಾಗಲು ಪ್ರಾರಂಭವಾಯಿತು. ಇದು, ಅದು, ಒಂದು, 
ಮತ್ತೊಂದು ಹೀಗೆ ಒಂದಾದ ಮೇಲೊಂದು ನೆನಪುಗಳು ಹೆಂಡತಿಯಿಂದ ಗಿರಿಯಪ್ಪನವ 
ರಿಗೆ ರವಾನೆಯಾಗಲು ಮೊದಲಿಟ್ಟಿತು. ಅಲ್ಪ ಕಾಲದ ನೆನಪು; ಈಗ, ಇವತ್ತು ನಿನ್ನೆ 
ವೆನ್ನೆಯ ಘಟನೆಗಳ ನೆನಪು ; ಆಡಿದ ಮಾತು, ಉಟ್ಟ ಬಟ್ಟೆ , ಮಾಡಿದ ಊಟದ 
ನೆನಪು ; ವಾರ - ತಿಂಗಳುಗಳ ಹಿಂದೆ ನಡೆದ ಘಟನೆಗಳ ನೆನಪು, ಆಕೆಯಿಂದ ಅವರಿಗೆ 
ವಲಸೆ ಹೊರಟವು. ದೀರ್ಘಕಾಲದ ನೆನಪುಗಳು , ಸಪ್ತಪ್ರಜ್ಞೆಯಲ್ಲಿ ಬೇರೂರಿದ್ದ 
ನೆನಪುಗಳು ; ಬಾಲ್ಯದ ನೆನಪುಗಳು , ಯಕೌವನದ ನೆನಪುಗಳು, ಕನಸಿನ ನೆನಪುಗಳು ; 
ನೋವುಕೊಟ್ಟ, ನಲಿವು ಕೆಟ್ಟ, ಖುಷಿ ಕೊಟ್ಟ ನೆನಪುಗಳು ; ಅಪಮಾನದ, 
ಅಹಂಕಾರದ ನೆನಪುಗಳು ; ಪ್ರೀತಿಯ ನೆನಪುಗಳು , ದ್ವೇಷದ ನೆನಪುಗಳು ; ಒಂದ 
ನೆಂದು ಸಾಕುವ ನೆನಪುಗಳಂ, ಒಂದನೆಂದು ಬಯಲಿಗೆಳೆಯುವ ನೆನಪುಗಳು ; ಗೆಲ್ಲ 
ಬೇಕೆಂದಿದ್ದ ನೆನಪುಗಳು , ಗೆದ್ದ ನೆನಪುಗಳು , ಇವೆಲ್ಲ ಗಿರಿಯಪ್ಪನವರ ಕಡೆ ಸಾಲು ಸಾಲು 
ಹೊರಟವು. ಇಷ್ಟು , ಅಷ್ಟು , ಮತ್ತಷ್ಟು ನೆನಪುಗಳು ತಮ್ಮಲ್ಲಿ ಸೇರುತ್ತಿದ್ದಂತೆ 
ಗಿರಿಯಪ್ಪನವರು ವಿಶೇಷ ಲಹರಿಯಲ್ಲಿರುತ್ತಿದ್ದರು. 


ಆ ದಿನ ಆಫೀಸಿನಲ್ಲಿ ಕೆಲಸದಲ್ಲಿ ನಿರತರಾಗಿದ್ದ ಗಿರಿಯಪ್ಪನವರು, “ ಥ ಲುಚ್ಚಾ ಸೂಳೇ 
ಮಗನೆ” ಎಂದು ಇದ್ದಕ್ಕಿದ್ದಂತೆ ಗಟ್ಟಿಯಾಗಿಕೂಗಿದರು. ಕಾರು ತರಲು ಹೇಳಿ ಮನೆಗೆ 
ಧಾವಿಸಿದರು. ಕಳೆದ ವರ್ಷ ತಾವುಊರಲ್ಲಿ ಇಲ್ಲದಾಗ ತಮ್ಮ ಹೆಂಡತಿಯನ್ನು ಆಪ್ತ 
ಕಾವ್ಯದರ್ಶಿ ರಮಿಸುತ್ತಿದ್ದ , ಸಂಖಿಸುತ್ತಿದ್ದ ನೆನಪು ಹೆಂಡತಿಯಿಂದ ತಮಗೆ ರವಾನಿಸಲ್ಪ 
ಟ್ಟಿತ್ತು . ಉದ್ವಿಗ್ನಗೊಂಡು ಕುದಿಯುತ್ತಲೇ ಹೋಗಿ, “ ಹಲ್ಕಾ ರಂಡೆ, ನನ್ನ ಮನೇಲೇ 
ಹಾದರ ಮಾಡ್ತೀಯ...ನಿನ್ನೂ , ಆ ನಾಯಿನ್ನೂ ಇಬ್ಬರನ್ನೂ ಸಿಗಿದು ಉಪ್ಪ 
ತಂಂಬೀನಿ” ಎಂದು ಅಬ್ಬರಿಸಿದರು ನಾಲ್ಕು ಬಿಗಿದರು. ಆದರೆ ಅವರ ಹೆಂಡತಿಗೆ 
ಗಿರಿಯಪ್ಪನವರ ಈ ವರ್ತನೆ ಬಿಡಿಸಲಾಗದ ಕಗ್ಗಂಟಾಯಿತು. ಗಿರಿಯಪ್ಪನವರು ಎಷ್ಟು 
ವಿವರಣೆ ಕೊಟ್ಟು ತನ್ನೊಪ್ಪಿಕೊಳ್ಳುವಂತೆ ಹೇಳಿದರೂ ತನ್ನ ಮತ್ತು ಆಪ್ತಕಾವ್ಯದರ್ಶಿಯಂ 
ಸಂಬಂಧ ಎಳ್ಳಷ್ಟೂ ನೆನಪಿರಲಿಲ್ಲ. ಅವೆಲ್ಲ ಆಗಲೆ ಗಿರಿಯಪ್ಪನವರದಾಗಿದ್ದವು. ಇನ್ನೂ 
ಬೈಯುತ್ತ ಹೊಡೆಯುತ್ತಿದ್ದ ಗಿರಿಯಪ್ಪನವರಿಂದ ಬಿಡಿಸಿಕೊಂಡು ಸೆಟೆದು, “ಕೈಲಾಗದ 
ಪಂಡ ನೀನು. ದೇಶಕ್ಕೆ ದೊಡೋನು ಅಂತ ಮೆರೀತೀಯ, ಯಾವನೋ ಬೇವಾರ್ಸಿ 
ಹೇಳ ಅಂತ ಇಲ್ಲಿ ಬಂದು ಎಗರಾಡ್ತೀಯ” ಎಂದು ಧುವಗುಟ್ಟುತ್ತಾ ಕೂತಳು . 
ಗಿರಿಯಪ್ಪನವರಿಗೆ ರೋಷ, ಬೈಗಳು, ಪ್ರತೀಕಾರ ಭಾವನೆ ಎಲ್ಲ ಗಂಟಲಲ್ಲಿ ಮಡುಗಟ್ಟಿ 


೭೦ | ಸಾಕ್ಷಿ 


ದವು. ಹೌದು, ತಮ್ಮ ಹೆಂಡತಿ ಹೇಳಿದ್ದು ನಿಜವೆಂದು ತೋರಿತು. ಮದುವೆಯಾಗಿ 
ಹತ್ತು ವರ್ಷಗಳಾಗಿದ್ದರೂ ಅವಳಿಗೊಂದು ವಂಗು ಕೊಡಲು ತಮ್ಮಿಂದಾಗಿರಲಿಲ್ಲ. 
ತಮ್ಮೆಲ್ಲ ಪ್ರತಿಷ್ಠೆ , ಪ್ರಭಾವಗಳು ವೃದ್ಧಿಯಾಗುತ್ತಿದ್ದ ಕಾಲದಲ್ಲಿಯೂ ಒಳಗೆ, ಮತ್ತೂ 
ಒಳಗೆ ಒಣಗಿದ ಸಿಕ್ಕಟಿಕೆ ಎಂಬ ಖಚಿತ ನಂಬಿಕೆ ಫಲಬಿಟ್ಟಿತ್ತು . 


ಎರಡು ದಿನಗಳ ತರುವಾಯ ಆಪ್ತ ಕಾರ್ಯದರ್ಶಿಯ ಕೊಲೆ ಈ ಪ್ರಕರಣದ ಪರಿ 
ಣಾಮ , ದೇಶದಲ್ಲಿ ತಲೆದೋರುತ್ತಿರುವ ಬೆದರಿಕೆಯ ವಾತಾವರಣಕ್ಕೆ ನಿಷ್ಠಾವಂತ 
ಸೇವಕನೊಬ್ಬನ ಬಲಿ ಎಂದು ಗಿರಿಯಪ್ಪನವರು ಪತ್ರಿಕೆಗಳ ಮೂಲಕ ಶೋಕತೋಡಿ 
ಕೊಂಡರು, ಅನೇಕ ಸಂತಾಪಸೂಚಕ ಸಭೆ ಏರ್ಪಟ್ಟವು. ದುರಂತಕ್ಕೀಡಾದ ವ್ಯಕ್ತಿಯ 
ಸಂಸಾರಕ್ಕೆ ಉದಾರವಾಗಿ ಧನಸಹಾಯ ನೀಡಬೇಕೆಂದು ಹೇಳಿಕೆ ಕೊಟ್ಟು ತಾವು ಐದು 
ಸಾವಿರ ಕೊಟ್ಟರು. 


ಗಿರಿಯಪ್ಪನವರು ವಿಶೇಷ ಶಕ್ತಿಯನ್ನು ತವರಿಗಿಷ್ಟ ಬಂದವರ ಮೇಲೆ ಪ್ರಯೋಗಿಸಲು 
ಪ್ರಾರಂಭಿಸಿದರು. ಸುಖೀರಾಜ್ಯ ಛಿದ್ರವಾಗುತ್ತಿದೆ, ಅದನ್ನು ಮತ್ತೆ ಒಟ್ಟಾಗಿಸಿ ಬೆಸೆಯ 
ಬೇಕು ; ಅದಕ್ಕೆ ತಮ್ಮಲ್ಲಿರುವ ಈ ಶಕ್ತಿ ತೀರ ಅವಶ್ಯಕವೆಂದು ಯೋಚಿಸಿದರು , 


ವಿರೋಧ ಪಕ್ಷದವರ ಹುಟ್ಟಡಗಿಸಲು ಇದು ರಾಮಬಾಣವಾಯಿತು, ವಿರೋಧ 
ಪಕ್ಷಗಳ ನಾಯಕರನ್ನು , ಪ್ರಮುಖ ಕಾರ್ಯಕರ್ತರನ್ನು ಪ್ರಸ್ತುತ ಪರಿಸ್ಥಿತಿಯ 
ಸಮಾಲೋಚನೆಗೆಂದು ಕರೆದರು. ಏಳಿಗೆಗಾಗಿ ಸುಖೀರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ 
ವಿರೋಧ ಪಕ್ಷಗಳು ಹೀಗೆ ಸಕ್ರಿಯವಾಗಿ ಭಾಗವಹಿಸಿರಲಿಲ್ಲ. ವಿರೋಧ ಪಕ್ಷದವರಿಗೆ 
ವಿಶೇಷ ಸ್ಥಾನಮಾನಗಳ ಅಗತ್ಯವಿದೆ ಎಂದರು. ರಾಜ್ಯಾಂಗಕ್ಕೆ ಅನೇಕ ತಿದ್ದುಪಡಿ 
ಸೂಚಿಸಿದರು. ನೆರೆದವರಿಗೆಲ್ಲ ಅಚ್ಚರಿ, ಸುಖೀರಾಜ್ಯ ಒಂದು ಪ್ರಮುಖ ಬದಲಾವಣೆಯ 
ಹಂತದಲ್ಲಿದೆ ಎಂದು ಬಗೆದರು . ಹರ್ಷಚಿತ್ತದಿಂದ ಹೊರಬಂದರು . ಪತ್ರಿಕೆಗಳು 
ಇನ್ನೇನು ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುವ ದಿನ ದೂರವಿಲ್ಲ ಎಂದು ಬರೆದವು. 


ನಾಡಿನ ಧೀಮಂತರು, ಬುದ್ಧಿಜೀವಿಗಳು, ಪ್ರಸಿದ್ಧ ಸಾಹಿತಿಗಳು ಕಲಾವಿದರು ಎಂಬಂತಾ 
ದವರನ್ನು ವಿಚಾರವಿನಿಮಯಕ್ಕಾಗಿ ಕರೆದರು . ಈ ಪ್ರಜ್ಞಾವಂತ ಸಮೂಹ ದೇಶದ 
ಉಳಿವಿಗಾಗಿ , ಸಂಸ್ಕೃತಿ ಪರಂಪರೆಯನ್ನು ಪೋಷಿಸಿ, ಕಾಪಾಡುವುದಕ್ಕೆ ಶ್ರಮಿಸುತ್ತಿರುವು 
ದನ್ನು ಕೊಂಡಾಡಿದರು. ಜಗತ್ತಿನ ಯಾವ ರಾಷ್ಟ್ರದಲ್ಲಿ ಈ ಬಗೆ ರಾಷ್ಟ್ರೀಯ ಕಳಕಳಿ 
ಅಪರೂಪ ಎಂದರಂ, ಪ್ರಜ್ಞಾವಂತ ವರ್ಗ ರಾಜ್ಯದ ವಂಂನ್ನಡೆಗಾಗಿ ಮಾರ್ಗಗಳನ್ನು 
ಸಚಿಸಬೇಕೆಂದು ಬಿನ್ನವಿಸಿಕೊಂಡರು. ಸಂಚನೆಗಳನ್ನು ವಿಶೇಷವಾಗಿ ಮಾನ್ಯ ಮಾಡು 


ಸಾಕ್ಷಿ | ೭೧ 


ವುದಾಗಿಯೂ ಅಲ್ಲದೆ ಇದಕ್ಕಾಗಿ ಯಾವ ಶರತ್ತನ್ನೂ ಮುಂದಿಡುವುದಿಲ್ಲವೆಂದು ಭರವಸೆ 
ಕೊಟ್ಟರು. 


ಸಭೆಗೆ ಬಂದವರು ಪುಲಕಿತರಾದರು . ಗಿರಿಯಪ್ಪನವರು ಸಭೆಯಿಂದ ತೆರಳಿದ ಮೇಲೆ 
ಪ್ರತ್ಯೇಕ ವಿಚಾರಗೋಷ್ಠಿಗಳೂ , ಕರಡು ಸೂಚನೆಗಳೂ ಸಿದ್ಧವಾದವು. 


ಲಾಯರುಗಳನ್ನು ನ್ಯಾಯ ಸಂರಕ್ಷಕರೆಂದರು , ಡಾಕ್ಟರುಗಳನ್ನು ದೇಶದ ಸಂಪತ್ತೆಂದರು, 
ವಿವಿಧ ಉದ್ಯಮಿಗಳನ್ನು ತಮ್ಮ ಬೊಕ್ಕಸವೆಂದರು , ಅಧ್ಯಾಪಕರು ಮುಂದಿನ 
ಜನಾಂಗದ ಬೆನ್ನೆಲುಬೆಂದರು , ವಿದ್ಯಾರ್ಥಿಗಳು ದೇಶದ ಕಣ್ಮಣಿಗಳೆಂದರು , ರೈತರು 
ರಾಜ್ಯದ ಅನ್ನ ದೇವರೆಂದರು, ವರ್ತಕರು ಸಮಾಜದ ಪೋಷಕರೆಂದರು, ಕಾರಕೂನರು 
ಅಧಿಕಾರ ನಿರ್ವಹಣೆಯ ಅಡಿಪಾಯವೆಂದರು, ಕೂಲಿಯಾಳುಗಳು ಉತ್ಪಾದನೆಯ 
ಮೂಲವೆಂದರು, ರಾಜ್ಯದ ಇನ್ನೂ ಹಲವು ಹನ್ನೊಂದು ವರ್ಗದ ಜನರನ್ನು ಸೌಹಾರ್ದ 
ಭೇಟಿಗಾಗಿ ಕರೆಸಿ ಪ್ರತಿಯೊಂದು ವರ್ಗದ ಪ್ರಾಮುಖ್ಯತೆಯನ್ನು ಒತ್ತಿ ಒತ್ತಿ ಹೇಳಿದರು. 


ಇವರೆಲ್ಲರ ಮೇಲೆ ಗಿರಿಯಪ್ಪನವರು ವಿಶೇಷ ಶಕ್ತಿ ಪ್ರಯೋಗ ಮಾಡಿದರು. ಇದರ 
ಪರಿಣಾಮ ಎಲ್ಲರಲ್ಲೂ ಕಾಣಿಸಿಕೊಳ್ಳಲು ಪ್ರಾರಂಭವಾಯಿತು. ಎಲ್ಲರಿಗೂ ಮರೆವು 
ಹೆಚ್ಚುತ್ತಾಹೋಯಿತು. 


ವಿರೋಧ ಪಕ್ಷದವರಿಗೆ ಈಗ ಗೊಂದಲವೇರ್ಪಟ್ಟಿತ್ತು , ಮರೆವು ಅವರಿಗೆ ಎಲ್ಲದಕ್ಕೂ 
ಅಡಚಣೆಯಾಗಿತ್ತು , ಆಳುವ ಸರ್ಕಾರದ ವಿರುದ್ದ ಸಾಮೂಹಿಕ ಮೆರವಣಿಗೆ ಹೊರಡು 
ವುದೆಂದು ನಿಶ್ಚಯಿಸಿದರು. ಹಾಗೆಂದುಕೊಂಡ ಮಾರನೆಯ ದಿನವೇ ಅದನ್ನು ಮರೆತರು . 
ಮತ್ತೊಮ್ಮೆ ಪ್ರಯತ್ನಿಸಿ ಬಹಳಷ್ಟು ಜನರಿಗೆ ಪತ್ರದ ಮೂಲಕ ಸಾಮೂಹಿಕ ಮೆರ 
ವಣಿಗೆ ಹೊರಡುವುದೆಂದು ತಿಳಿಸಿದರು, ಗುಂಪು ಗುಂಪು ಜನರನ್ನು ಒಟ್ಟುಗೂಡಿಸಿದರು. 
ಮೆರವಣಿಗೆ ಹೊರಟರು, ' ಗಿರಿಯಪ್ಪನವರಿಗೆ ಧಿಕ್ಕಾರ', ' ನಮಗೆ ನ್ಯಾಯ ಬೇಕು' 
ಎನ್ನುವಘೋಷಣೆಗಳನ್ನು ಕೂಗಲು ತಿಳಿಸಲಾಗಿತ್ತು . ಎಲ್ಲರಿಗೂ ವರೆವು ಆವರಿಸಂ 
ತಿತ್ತು . ತಾವೇಕೆ ಹೊರಟಿದ್ದೇವೆ, ತಮ್ಮದು ಯಾವ ಪಕ್ಷ ಎನ್ನುವುದನ್ನೂ ಮರೆತರು. 
ಏನು ಮಾಡಲೂ ತೋಚದೆ ಗಿರಿಯಪ್ಪನವರಿಗೆ ಜಯಕಾರ ಮಾಡುತ್ತ ಬೀದಿ ಬೀದಿ 
ತಿರುಗಿ ದಣಿದು ವಾಪಸಾದರು . 


ವಿರೋಧ ಪಕ್ಷದ ನಾಯಕರು ತಮ್ಮ ಪಕ್ಷದ ಧೋರಣೆ, ಪ್ರಣಾಳಿಕೆ , ನಿಲುವು, ನಿರ್ಧಾರ 
ಗಳನ್ನು ಮರೆತರು , 


೭೨ | ಸಾಕ್ಷಿ 


ಅಧ್ಯಾಪಕರಿಗೆ ಪಾಠ ಹೇಳುವುದು ಅಸಾಧ್ಯವೆನಿಸಿತು. ಯಾವುದೇ ವಿಷಯದಮೇಲೆ ಗಂಟೆ 
ಗಟ್ಟಲೆ ಮಾತಾಡುತ್ತಿದ್ದ ಅವರೀಗ ಕಂತೆ ಕಂತೆ ಗ್ರಂಥಗಳನ್ನು ಕೊಂಡೊಯು ಸುಮ್ಮನೆ 
ಓದಿ ವಿದ್ಯಾರ್ಥಿಗಳಿಗೆ ತಿಳಿಸುತ್ತಿದ್ದರು. ಮರೆವು ಬೆಳೆಯುತ್ತಿತ್ತು . ಉಪನ್ಯಾಸ ಇತ್ಯಾದಿ 
ಗಳಿಗೆ ಸ್ಥಾನವಿಲ್ಲವಾಯಿತು. 


ಸಾಹಿತಿಗಳು ಸೃಜನಕ್ರಿಯೆಯನ್ನು ಕೈಬಿಡಬೇಕಾಯಿತು, ಸಪ್ತಪ್ರಜ್ಞೆಯಲ್ಲಿ ಹುದುಗಿ 
ಹಠಾತ್‌ ಕಾಣಿಸಿಕೊಳ್ಳುವ ನೆನಪುಗಳು ಇಲ್ಲವಾದವು. ಬಾಲ್ಯದ ನೆನಪುಗಳು ಅಳಸಿ 
ಹೋದವು. ಪ್ರತಿಭೆಯ ಬೆಂಬಲದಿಂದ ಅಭ್ಯಸಿಸಿ ಸಂಗ್ರಹಿಸಿದ್ದ ಸಂಗತಿಗಳು ಗಾಳಿಪಾಲಾ 
ದವು, ಪತ್ರಿಕಾ ವರದಿ ಸಾಹಿತ್ಯವೆಂದು ಪರಿಗಣಿಸಲಾಯಿತು. ಸರ್ಕಾರದ ಸಾಹಿತ್ಯ 
ಪ್ರಚಾರ, ಸಂಸ್ಕೃತಿ ಪ್ರಚಾರ ಇಲಾಖೆಗಳು ರದ್ದಾದವು. 


ಧೀಮಂತರು, ಕಲಾವಿದರು ತೆಪ್ಪಗೆಕೂರಬೇಕಾಯಿತು. ಲಾಯರಂಗಳಂ, ಡಾಕ್ಟರುಗಳು 
ತವ ಉದ್ಯವಂದ ವಂಲ ನೆಲೆಯನ್ನು ಮರೆತರು . ನ್ಯಾಯಾಲಯ , ಆಸ್ಪತ್ರೆಗಳಲ್ಲಿ 
ಕಾದು ಕುಳಿತ ಜನರನ್ನು ವಿಚಾರಿಸುವವರಿಲ್ಲವಾಯಿತು. ಜನರಿಗೆ ನ್ಯಾಯ ದೊರಕಿಸಿ 
ಕೊಡುವ ಪ್ರಶ್ನೆಯೇ ಇಲ್ಲವಾಯಿತು. ರೋಗ, ರುಜಿನಗಳನ್ನು ವಾಸಿ ಮಾಡುವ 
ಸಂಭವವೇ ಇರದಾಯಿತು. 


ರೈತರು, ವರ್ತಕರು, ಕಾರ್ಮಿಕರು , ಕಾರಕೂನರು ತಮ್ಮ ಸ್ವಂತಿಕೆಯನ್ನು ಮರೆತರು. 
ರಾಜಕೀಯ , ಧಾರ್ಮಿಕ , ಸಾಮಾಜಿಕ , ಆರ್ಥಿಕ ವಲಯಗಳಲ್ಲಿ ನಿರತರಾಗಿದ್ದವರು 
ಕ್ರಮೇಣ ಟೊಳ್ಳಾದರು . ರಾಜ್ಯದಲ್ಲಿ ಎಲ್ಲ ಬಗೆಯ ಉತ್ಪತ್ತಿ , ವರಮಾನ ಸೊನ್ನೆ 
ಯಾಯಿತು 


ಎಲ್ಲ ಕಡೆ ವರೆವು ವಿಜೃಂಭಿಸುತ್ತಿತ್ತು . ಇವರೆಲ್ಲರ ನೆನಪುಗಳು ಗಿರಿಯಪ್ಪನವರ ಮದು 
ಳಿಗೆ ಧಾವಿಸುತ್ತಿದ್ದವು. ಪ್ರಾರಂಭಕ್ಕೆ ಗಿರಿಯಪ್ಪನವರಿಗೆ ಇವೆಲ್ಲ ಬಹು ಮೋಜೆನಿಸಿತು, 
ಆಫೀಸಿನಲ್ಲಿ ಮತ್ತು ಹೊರಗೆ, ಸಾರ್ವಜನಿಕ ಮತ್ತು ವೈಯಕ್ತಿಕ ವ್ಯವಹಾರಗಳಲ್ಲಿ, ತಮ್ಮ 
ವಿಶೇಷ ಶಕ್ತಿಯನ್ನು ಮೆರೆಯುವರು ; ಸುತ್ತಲಿದ್ದವರನ್ನು ಬೆರಗುಗೊಳಿಸುವರಂ, ತಮ್ಮ 
ಪ್ರಭಾವ, ಪ್ರಾಬಲ್ಯ , ಪಾವಂಖ್ಯತೆ ವಿಶೇಷ ಶಕ್ತಿಯಿಂದಾಗಿ ಬೆಳೆಯುತ್ತಿದೆ ಎಂದು 
ಬಗೆದರು. 


ಆದರೆ ಈಗೀಗ ಇದು ತಪ್ಪು ಗ್ರಹಿಕೆಯಾಗಿ ಗಿರಿಯಪ್ಪನವರಿಗೆ ಕಾಣತೊಡಗಿತು. ಎಲ್ಲರ 
ನೆನಪನ್ನು ಹೊರಬೇಕಾದ ಅವರಿಗೆ ಚಿತ್ತಸ್ಯಾಸ್ಯ ಕಡಿಮೆಯಾಗಲು ಆರಂಭವಾಯಿತು, 


ಸಾಕ್ಷಿ / ೭೩ 


do 


ಅವರ ವೆಂದುಳಿನ ಕೋಶಗಳು ನೆನಪುಗಳ ಭಾರದಿಂದ ಜಗತ್ತಿದ್ದವು. ದಿನಕಳೆದಂತೆ 
ಅವುಗಳ ಮೇಲೆ ಹೆಚ್ಚು ಹೆಚ್ಚು ಭಾರ ಹೇರಲಾಗುತ್ತಿತ್ತು . ನಾಡಿನ ಏಳಿಗೆಗಾಗಿ 
ಚಿಂತಿಸುತ್ತ ನಿದ್ದೆಗೆಡುತ್ತಿದ್ದ ಅವರೀಗ ಜನತೆಯ ನೆನಪಿನ ಉಗ್ರಾಣವಾಗಿ ಅಸ್ವಸ್ಥರಾದರು , 


ಜನ ವಂರೆತರು, ಎಲ್ಲವನ್ನೂ ಮರೆತರು, ವಿದ್ಯೆಯನ್ನು ವಂರೆತರು. ಶ್ರಮದಿಂದ ಸಾಧಿಸಿದ 
ಬುದ್ದಿಯ ಬಲ ಮರೆತರು, ಪ್ರಜ್ಞೆಯ ವಿಸ್ತಾರ ಮರೆತರು, ಇತಿಹಾಸದ ಪ್ರಾಮುಖ್ಯತೆ 
ಮರೆತರು. ಸಂಸ್ಕೃತಿಯ ಹಿರಿವೆಂ ಮರೆತರು. ನಾಡಿನ ಪರಂಪರೆಯನ್ನು ಮರೆತರು. 
ನೀತಿ- ಅನೀತಿ ವಿವೇಚನೆಯನ್ನು ಮರೆತರಂ, ಭಾಷೆಯ ಉಪಯೋಗ ಮರೆತರು. ರಾಜ 
ಕೀಯ , ಆರ್ಥಿಕ, ಸಾಮಾಜಿಕ , ಧಾರ್ಮಿಕ ರಂಗಗಳು ತಮ್ಮ ಅಸ್ತಿತ್ವ ವಂರೆತವು. 


ಮರೆತರು . ಎಲ್ಲ ಮರೆತರು. ಇದು, ಈ ವಸ್ತು ಇಂಥದು ಎಂದು ಎಲ್ಲಕ್ಕೂ ವನೆಗಳೊ 
ಳಗೆ - ಹೊರಗೆ ಹೀಗೆ ಪಟ್ಟಿ ಅಂಟಿಸಲಾಯಿತು. ದಿನ - ವಾರ - ತಿಂಗಳುಗಳನ್ನು ಮರೆತರು . 
ದೇಹದ ಹೆಸರನ್ನು ಮರೆತರು . ರಾಜ್ಯದ ಹೆಸರನ್ನು ಮರೆತರಂ, ತಂದೆ - ತಾಯಿಯರನ್ನು 
ಮರೆತರು . ತಂದೆ- ಮಕ್ಕಳು ಪರಸ್ಪರ ಮರೆತರು . ಗಂಡ - ಹೆಂಡಿರು ಪರಸ್ಪರ ಮರೆತರು. 
ಎಲ್ಲ ರೂಪದ ಸಂಬಂಧಗಳು ನಿರರ್ಥಕವಾದವು. ತಮ್ಮ ಹೆಸರನ್ನೂ ಮರೆತರು, ಹಣೆ 
ಪಟ್ಟಿ ಜೋತು ಹಾಕಿಕೊಂಡು ನಡೆಯಲಾರಂಭಿಸಿದರು . 


ಈಗ ಸಖೀರಾಜ್ಯದಲ್ಲಿ ಎಲ್ಲ ಬಗೆಯ ಕೊಲೆ, ಸುಲಿಗೆ, ದರೋಡೆ, ಭ್ರಷ್ಟಾಚಾರ, 
ಅತ್ಯಾಚಾರ ನಿರಂತರವಾಗಿತ್ತು , ಮನುಷ್ಯರಿಗೂ ಪ್ರಾಣಿಗಳಿಗೂ ವ್ಯತ್ಯಾಸವಿರಲಿಲ್ಲ. 
ಅವರಿಗೆ ಅಗತ್ಯವೆನಿಸಿದ್ದು ವಂರು ಅಂಶಗಳು : ಹೇಗಾದರೂ ಸರಿ ಆಹಾರ ಸಂಪಾದಿಸು 
ವುದು ; ಆ ದಿನಕ್ಕೆಂದು ಒಬ್ಬಳನ್ನು ಗೆಲ್ಲುವುದು ; ನಿದ್ದೆ ಮಾಡುವುದು. 


ರಸ್ತೆಗಳಲ್ಲಿ, ಗಲ್ಲಿಗಳಲ್ಲಿ ಕಂಡಿದು ಮತ್ತರಾದ, ಆಹಾರ ಗಳಿಕೆಗೆ ಸಂಚು ಹಾಕುವ ಲೈಂಗಿಕ 
ಕ್ರಿಯೆಯಲ್ಲಿ ನಿರತರಾದ ಜನರು ಕಾಣುವುದು ಸಾಮಾನ್ಯ ಸಂಗತಿ. 


ಗಿರಿಯಪ್ಪನವರು ನೆನಪಿನ ಭಾರದಿಂದ ಬಾಗುತ್ತಿದ್ದರು. ನಿದ್ದೆ ಅವರಿಂದ ಹೋಗಿ 
ಅದೆಷ್ಟೋ ತಿಂಗಳಾಗಿದ್ದವು. ತಮ್ಮ ಹಂಬಲ, ಆಕಾಂಕ್ಷೆಗಳನ್ನು ಕುರಿತು ಯೋಚಿಸಲು 
ವ್ಯವಧಾನವಿರಲಿಲ್ಲ. ನೆನಪುಗಳ ಒತ್ತಡದಿಂದ ಎಲ್ಲಿ ಬುದ್ಧಿ ಭ್ರಮಣೆ ಉಂಟಾಗುವುದೋ 
ಎಂಬ ಭಯದಿಂದ ತತ್ತರಿಸಿದರು. ನೆನಪುಗಳ ಭಾರದಿಂದ ಕಳಚಿಕೊಳ್ಳಲು, ವೈದ್ಯಕೀಯ 
ಚಿಕಿತ್ಸೆಯಿಂದ ಗುಣಪಡಿಸಿಕೊಳ್ಳಬಹುದೇ ಎಂದು ಪರೀಕ್ಷಿಸಲು ನೆರೆರಾಜ್ಯದಿಂದ ಪರಿಣತ 
ವೈದ್ಯರನ್ನು ಕರೆಸಿದರು. ಗುಟ್ಟಾಗಿ ಸಮಾಲೋಚಿಸಿದರು , 


೭೪ | ಸಾಕ್ಷಿ 


ಇಷ್ಟಾದರೂ ಸುಖೀರಾಜ್ಯದಲ್ಲಿ ಮರೆವಿನ ಪ್ರಭಾವಕ್ಕೆ ಒಳಗಾಗದೆ, ಗಿರಿಯಪ್ಪನವರ 
ಉದ್ದೇಶಿತ ವಲಯಕ್ಕೆ ಸಿಲುಕದ ಕೆಲವು ವರ್ಗ ವಿಭಾಗಗಳಿದ್ದವು. ಇಡೀ ರಾಜ್ಯಕ್ಕೆ 
ಒದಗಿದ ಪರಿಸ್ಥಿತಿಯ ಪರಿಹಾರಕ್ಕೆ ಮಾರ್ಗವನ್ನು ಹುಡುಕಲು ಅವಿರತವಾಗಿ ಶ್ರಮಿಸು 
ತಿದ್ದ ಅವರು ಗಿರಿಯಪ್ಪನವರನ್ನು ಪರೀಕ್ಷಿಸಿದ ವೈದ್ಯರ ತಂಡವನ್ನು ಭೇಟಿ ಮಾಡಿದರು. 
ಸವಂಖ್ಯೆಗೆ ಪರಿಹಾರ ಮಾರ್ಗವೊಂದು ಸಿಕ್ಕಿತು. ತುಂಬ ಜಾಗರೂಕತೆಯಿಂದ ಅದನ್ನು 
ವ್ಯವಸ್ಥೆಗೊಳಿಸಿದರು . 
ಗಿರಿಯಪ್ಪನವರ ಶಕ್ತಿವಲಯಕ್ಕೆ ಸಿಲುಕದ ಜನರನ್ನು ರಾಜ್ಯದಮೂಲೆಮೂಲೆಗಳಿಂದ 
ಕರೆಸಿದರು. ಬಸ್ಸು , ಲಾರಿಗಳಲ್ಲಿ ಜನ ತಂಡ ತಂಡವಾಗಿ ಬಂದಿಳಿದರು. ಮೊದಲೇ 
ನಿರ್ಧರಿಸಿದಂತೆ ಗೂಂಪು ಗುಂಪು, ಸಾಲು ಸಾಲು ಜನರು ಗಿರಿಯಪ್ಪನವರನ್ನು ಖಂಡಿಸಿ, 
ಸರ್ಕಾರವನ್ನು ಖಂಡಿಸಿ, ಘೋಷಣೆಗಳನ್ನು ಕೂಗುತ್ತ ಹೊರಟರು. ಇಂತಹ ದೃಶ್ಯ 
ಗಿರಿಯಪ್ಪನವರ ಇತ್ತೀಚಿನ ಆಳ್ವಿಕೆಯಲ್ಲಿ ತೀರ ವಿರಳ. 
ಕೂಗು ಕಿವಿಗೆ ಬಿದ್ದೊಡನೆ ಗಿರಿಯಪ್ಪನವರು ಜಾಗೃತರಾದರು. ರೋಷದಿಂದ 
ಕುದ್ದೆದ್ದರು. ಜನರು, ತಾವೇ ಬೆಳಸಿ ಪೋಷಿಸಿದ ಜನರು , ತಮ್ಮನ್ನು ಹಾಡಿ ಹೊಗಳಿದ 
ಜನರು ಈ ಪ್ರಮಾಣದಲ್ಲಿ ಪ್ರತಿಭಟಿಸಿದ್ದು ಅವರಿಗೆ ತಡೆಯದಾಯಿತು. ಹೊರಗೆ ಬಂದು 
ಒಟ್ಟುಗೂಡಿದ್ದ ಜನರೆಲ್ಲರ ಮೇಲೆ ತಮ್ಮ ವಿಶೇಷ ಶಕ್ತಿಯನ್ನು ಒತ್ತಡದಿಂದ 
ಹೇರಿದರು. 


ಬಂದವು. ಗುಂಪು ಗುಂಪು ಬಂದವು ಅವರೆಲ್ಲರ ನೆನಪುಗಳು, ಗಿರಿಯಪ್ಪನವರ ವನಸ್ಸು , 
ಮೆದುಳಿನಕೋಶಗಳು ಮೊದಲೇ ಚಿಂದಿಯಾಗಿದ್ದವು. ಈ ಹೊಸ ನೆನಪುಗಳ ದಾಳಿಗೆ 
ಸ್ಥಳವಿರಲಿಲ್ಲ. ಒಳಗೆ, ಇನ ಒಳಗೆ ಅವರಲ್ಲಿ ಆಸ್ಫೋಟವಾಯಿತು. ಇನ್ನೊಂದು ಕ್ಷಣ 
ದಲ್ಲಿ ಗಿರಿಯಪ್ಪನವರು ಎಲ್ಲರಿಂದ ತಪ್ಪಿಸಿಕೊಳ್ಳಲು ಓಡಲಾರಂಭಿಸಿದರು . ಗುಂಪು 
ಗುಂಪು ಜನ ಹಿಂದೆ ಓಡಿದರು. ವಂಂಂದೆ ಗಿರಿಯಪ್ಪನವರು ಹಿಂದೆ ಜನರ ಗುಂಪು ಓಡಿ 
ದರು, ಓಡಿದರು . 


ಜನರು ಗಿರಿಯಪ್ಪನವರನ್ನು ಹಿಡಿದು ಕೊಂದರೆಂದೂ , ಅವರ ಕೈಗೆ ಸಿಗುವ ಮೊದಲೇ 
ಗಿರಿಯಪ್ಪನವರು ಆತ್ಮಹತ್ಯೆ ಮಾಡಿಕೊಂಡರೆಂದೂ ಅನಂತರ ಸುದ್ದಿ ಹಬ್ಬಿದವು. ಅಂದಿ 
ನಿಂದ ಜನರಿಗೆ ನೆನಪು ಮತ್ತೆ ಮರಳಿ ದೊರಕಿದವು. 


ಜನರ ಅಪೇಕ್ಷೆಯಂತೆ, ನಿರೀಕ್ಷೆಯಂತೆ ವಿರೋಧ ಪಕ್ಷ ಅಧಿಕಾರ ವಹಿಸಿಕೊಂಡದ್ದು 
ಅನಂತರದ ಘಟನೆ. ಆದರೆ ಸಂಖೀರಾಜ್ಯದಲ್ಲಿ ಮತ್ತೆ ಈಗ ಅಲ್ಲೋಲಕಲ್ಲೋಲ. 


ಆಲಯ 


ಚದುರಂಗ 


“ಇದ್ದರೆ ತಲೆ ಮೇಲೊಂದು ಸರಂ 

ಎಲ್ಲ ನಿಸರು' 
ಗಾಂಜಾ ಸೇದುತ್ತ 
ಬಕ್ಕ ತಲೆ ನನ್ನಜ್ಜ 
ಆಗಿಂದಾಗ ಹೇಳುತ್ತಿದ್ದ ಮಾತು 
ನನ್ನ ಮಾತಿನ ಮಲ್ಲ 

ಅಷ್ಟೇ ಅಲ್ಲ 
ಅಜ್ಜಿಯ ಮಾತಿನಲ್ಲಿ 

ಅವನೆಂದಂ ತರ 

' ಜಗಳಗಂಟಿ ಮರ' 
*ಕುಟಂಕಲು ಮಳೆ ಬ್ಯಾಡ 
ಲೋಟಕಾಲೆ ಗಂಡ ಬ್ಯಾಡ” 

ಅಂತ 
ಅವಳ ಗೊಣಗಾಟ 


೭೬ | ಸಾಕ್ಷಿ 


ಮಾತಾಡೋದರಲ್ಲಿ ಹೇಗೆ 

ಹಾಗೆ 
ಮಕ್ಕಳು ಹುಟ್ಟಿಸೋದರಲ್ಲ 

- ನನ್ನಜ್ಜ 
ಗಟ್ಟಿಗ- ಮನೆ ಒಳಗೆ 

ವಂತೆ ಹೊರಗೆ 
ಅಜ್ಜ ಕಟ್ಟಿದ ಹನ್ನೆರಡು ಕಂಬದ 
ತೊಟ್ಟಿ ಹಟ್ಟಿಯಂ 

ತಂಬ - ಮಕ್ಕಳು 

ಮೊಮ್ಮಕ್ಕಳು 
ಹಾಗೇ 
ಊರಿನೊಳಗ 

ಅವನವೇ 

ಹತ್ತಾರು ಒಕ್ಕಲು 
ಅಜ್ಜ ಅಜ್ಜಿಯರ 
ಅಕ್ಕ ತಂಗಿಯರ 
ಅಣ್ಣ ತಮ್ಮರ 
ಮಕ್ಕಳು 
ವರಿವರಕ್ಕಳ- ಅಳುವ 

ನಗುವ 
ಸದಾ ಗಿಜಂಗಂಡಂವ 
ಸಡಗರದ ಜೇನುಗೂಡು 

ಈ ನನ್ನ ಮನೆ 
ಕುಂಟ ಕುರುಡರಿಗೆ 
ಕಂಚಂಗಾರ ಕರಡಿಗೊರವರಿಗೆ 
ಗೋಸಾಯಿ ಗೊಂಬೆರಾವರಿಗೆ 
ಇರುಳ 
ಖಾಯಂ ತಂಗುದಾಣ = 


ಸಾಕ್ಷಿ | ೭೭ 


ನಮ್ಮ ಹಟ್ಟಿ ವಹಿಂದಿನ 

ಜಗಲಿ ಕಟ್ಟಿ 
ಇಮ್ಮಣ್ಣಿ ಚೀಲ ಬಿಚ್ಚಿ 
ಅಂಗೈಗೆ ಸಣ್ಣ ಹಚ್ಚಿ 

* ನಸ್ಯ ತೀಡುತ್ತ 
ಅವರಿವರ 

ಕಷ್ಟಸುಖ ವಿಚಾರಿಸುತ್ತ 
ಕರುವುದೆಂದರೆ 

ಅಜ್ಜನಿಗೆ 
ಹಾಲುಂಡಿಗೆ 
ಉಂಡಷ್ಟು 


“ ಇಷ್ಟ . 


ಒಂದೊಂದು ರಾತ್ರಿ 
ಲಾಟೀನು ದೆಂದಿ 

ಬೆಳಕಲ್ಲಿ 
ಗೊಂಬೆಯಾಟಕ್ಕೆ ಇಲ್ಲ 
ಬಯಲಾಟಕ್ಕೆ 

ನಮ್ಮ ಹಟ್ಟಿ 
ಪುಂದಿನ 

ಬಯಲೇ 
ರಂಗಮಂಟಪದ ಹುಯಿಲು 


ಒಮ್ಮೆ 
ಕರಿಬಂಟನ ಯಾಸ 
ಹಾಕಿದ್ದ ನನ್ನಜ್ಜ 

ಅಟ್ಟ ನಡುಗಿಸಿ 

ಬೆರಗು ಹುಟ್ಟಿಸಿ 
ಜುಮ್ಮನೆ 


18 


೭೮ | ಸಾಕ್ಷಿ 


ಕುಣಿಯುತ್ತಿದ್ದವನು 
ತಟ್ಟನೆ 

ಕುಸಿದು ಬಿದ್ದವನೆ 
ಮತ್ತೆ - ಎದ್ದೇಳಲಿಲ್ಲ ! 


ಮೇಟಿಯಿಲ್ಲದ 
ಹಟ್ಟಿಯೀಗ 

ನಿರಂತರ 

ಕುರುಕ್ಷೇತ್ರ 
ಕೊಟ್ಟಿಗೆ 
ತೆಪ್ಪೆಗಾಗಿ 
ಬಾವಿ ನೀರಿಗಾಗಿ 
ಮಕ್ಕಳ ಮಾತಿಗಾಗಿ 

ಜಗಳ ಹುಟ್ಟಿ 
ದೊಡ್ಡವರಿಗೂ 

ಬಿಸಿ ತಟ್ಟಿ 
ಅಣ್ಣ ತಮ್ಮ 
ಕೌರವ ಪಾಂಡವರಾಗಿ. 

ನನ್ನ ಕಣ್ಣ ವಂಂಂದೆಯೇ 
ಮನೆ 

ಹೆಳುಹಳು 
ಮುಂದೆ 
ಗೌರಿ ಹಬ್ಬದ 

ಬೆನ್ನಿಗೇ 
ಪ್ಲೇಗ್ ಮಾರಿ 
ಕಾಲರಿ 

ನಮ್ಮ ಮನೆ 
ಹಾಳು ಹಾಳೆ 


ಸಾಕ್ಷಿ / ೭೯ 


ಹತ್ತು ರಂಗಾದಿ ಕಳೆದು 
ಮೊನ್ನೆ 
ಹಳೆ ಸ್ಮರಣೆ ಬೆಳೆದು 
ಊರಿಗೆ ಹೋಗಿದ್ದಾಗ 

ನಮ್ಮ ಮನೆ 

ಇದ್ದ ಜಾಗ 
ನೋಡುತ್ತ ನಿಂತೆ 

ಸುಮ್ಮನೆ. 
ಈಗ. 
ಅದೇ ಜಾಗದಲ್ಲಿ 

ಧಂಡಿ ಧಂಡಿ 

ಊರವರ ತಿಪೆ ಗುಂಡಿ. 
ಗುಂಡಿಗಳ ಸುತ್ತ 
ಆಳೆತ್ತರ ಬೆಳೆದು ನಿಂತ 

ಎಕ್ಕದ ಗಿಡಗಳು 
ನಡು ನಡುವೆ ಹರಡಿಕೊಂಡ 

ತುಂಬೆ ಗಿಡಗಳು 
ಜಂಗಮನೊಬ್ಬ 
ತುಂಬೆ ಹೂ ಬಿಡಿಸುತ್ತಿದ್ದ 

ಶಿವಪೂಜೆಗೆ 
ಅಳಲೆಕಾಯಿ ಪಂಡಿತ 

ಕೀಳುತ್ತಿದ್ದ 
ಎಕ್ಕದ ಬೇರ 

ಔಷಧಿಗೆ 
ತಿಪ್ಪೆಗಂಟಿದ ಬೇಲಿಗುಂಟ 

ಸಾಲಾಗಿ 
ಸೀರೆಯೆತ್ತಿ ಕೂತ- ಊರ 

ಗರತಿಯರು ; 
ತಿಪ್ಪೆ ಪಕ್ಕದ 


CO | ಸಾಕ್ಷಿ 


ಇಟ್ಟಿಗೆ ಚರಂ 

ರಾಶಿಯಿಂದ 
ಇಣುಕಿಣುಕಿ 
ಹೆಡೆಯಾಡುವ 

ನಾಗರ 


ಮಬ್ಬುಗತ್ತಲಾದರ 

ಬಿಡಲಿಲ್ಲ 


ನನ್ನ 


ವಂಣ್ಣಿನ ಮೋಹ 


ಧೇನಿಸುತ್ತ 


ನಿಂತ 


ನನ್ನ 


ಕಣ್ಣಿಗೆ 

ಕೆರೆಯ ಕಡೆಯಿಂದ 

ಯಾರೆ ಬರುವಂತೆ 
ಬಂದವನು 

- ಹಣ್ಣು ಹಣ್ಣು ಮುದುಕನಾಗಿ 
ಕಡೆಗೆ 

ನನ್ನ ಪ್ರೀತಿಯ ಅಜ್ಜನೇ ಆಗಿ 
ತಟ್ಟನೆ 
ಕೂಗಿದೆ 

ಬಟಾ ಬಯಲು 
ಗಾಳಿ ಕಿರುಚು 


ಬರಿಯ ಮಂದಿ 


ವೇಣುಗೋಪಾಲ ಸೊರಬ 


ನಾವು ಬರಿಯ ಮಂದಿ 
ನವಂಗ ಯಾನಾರ ತಿಳಿದೈತಿ ಅಂತ ಅನದಾರ ಹೆಂಗ ? 
ಬರಿಯ ಮಂದಿ ಬಲು ನಾಜೂಕಿನ ಮಂದಿ 
ಭಲೆ ದಡ್ಡ ಮಂದಿ 
ಎಲ್ಲರ ಅನ್ನ ತಾರಿ - ಇವನಿಗೆಲ್ಲಾ ತಿಳಿದೈತಿ ಅಂತ 
ಅವರುಅದೇನೈತಿ ಅದರಾಗೇ ಐತಿ ಎಲ್ಲ ಮಜ 
ತಿಳಿದಿಲ್ಲರಿ ಯಪಾ ಅಂತ ತಿಪ್ಪಿ ಸಾರಿಸಿದರ 
ಅದ್ರಿಗ್ ತಿಳದಾದರ ಹೆಂಗ ? 
ಇದೊಂದ್ ಗುಟ್ಟಿನ ಇಸಯಾ ಐತ್ರೀ ಯಪಾ 
ನಾವು ಬರಿಯ ಮಂದಿ 
ನಾವೇನರ ಬರೀಬಹುದು ? 
ವಾಟರ್‌ಗೇಟ್ ? ಲಾಕ್ ಹೀಡ್ ? 
ಬಂಗಲಾದ ಕ್ಷಿಪ್ರಕ್ರಾಂತಿ, ಅಂಗೋಲಾದ ವಿಕ್ಷಿಪ್ರಕ್ರಾಂತಿ 
ಸಿ ಎಲ್ ಒ ? ಫಿಡೆಲ್ ಕ್ಯಾಸ್ಕೋ ? ಫ್ರಾಂಕೊ ? ಅಲೆಂಡೆ ? 


೮೨ | ಸಾಕ್ಷಿ 


ಬರಿಯ ಮಂದೀನ್ನ ಹುಡುಕಿಕೊಂಡು ಹೊಂಟ ಆರು ಪಾತ್ರಗಳು 
ಏನ್ ಮಾಡ್ತೀವಿ ? ಟೋಪಿಆಟ ಆಡಿ 
ನಾನು ನನ್ನ ಪಾತ್ರ ಬೇರೆ ಬೇರೆ ಅದೀವಿ ಅಂದ್ಕೊಂಡ್ರ 
ಅಲ್ಲಿಗೇ ವಂಗತೈತಿ ನನ್ನ ಪಾತ್ರ 


ಬರಿಯ ವಂದಿ ತನ್ನದೂ ಬರೀಬೇಕು 
ತನ್ನ ಸುತ್ತಲದ ಬರೀಬೇಕು 
ಬರಿಯ ಮಂದಿ ಹೊಸದಾರಿ ಕಂಡ್ ಹಿಡಿಬೇಕು 
ಎಲ್ಲ ವಂದೀನ ತನ್ನ ತೆಕ್ಕಾಗ ತೊಗೊಬೇಕು 
- ಹೀಂಗೆಲ್ಲ ವಂದಿ ಬಹಾಳ ಮಾತು ಬೆಳಸ್ಯಾರಿ 
ಮಾತು ಬೇಳೀತಾನೇ ಇರತೈತಿ 
ನಾವು ಮಾತ್ರ ಎಲ್ಲಿರಿ 
ಅಲ್ಲೇ ಉಳೀತೀವಿ 
ಇಸಯ ಸಂಳೀ ಸುತ್ತಿದ್ದಂಗ 
ತಿರುಗಣಿ ಆಡ್ತಾನೆ ಇರತೈತಿ 
ಮಂದಿ ಬದಲಾಗ್ತಾರ | 
ಮಾತು ಬದಲಾಗ್ರಾವ 
ಪಾತ್ರಗಳು ಹಂಗೇ ಉಳೀತಾವ 
ಮಸಾಣ ಅಲಿಯೋ ಪ್ರೇತಧಾಂಗ 
ಮಾತಂ ಮಂತ್ರ ಆಕೈತೇನೆ ಅಂತ 
ಹೆದರೆಂಡೇ ಪರಿತಪಿಸ್ತಾವಿ, 
ಪಾತ್ರಗಳು ತಮ್ಮ ಜಾಗೆ ಬಿಟ್ಟು ಕೊಡೋದೆಂಗೆ 
ಅಂತ ಗೋಳುಗುಟ್ಟುತಾ , 
ಗದ್ದಿಗಿ ಏರ್‌ದವೆಲ್ಲಗೆದ್ದ ದಂಗ ಕಚ್ಚಂಡು 
ಕುಂತಿರತಾಪ್ರಿ 
ಇವರ ವಂಧ್ಯ ಬರಿಯ ಮಂದಿದೇನರ ಐತ್ರಿ ? 


ಬರಿಯ 


ಒರತ್ಯಾಗಿನ ನೀರು 


ಸಾಕ್ಷಿ / ೮೩ 


ಬಗಿಯರದೂ ಒಂದೇನೇ ಕಣಪ್ರೊ 
ರಕ್ತ ಬಸಿದು ಬೆವರು ಬಸಿದು ಮೊಗ್ಗಿನ ಮನೆವೊಡೆದು 
ಮಾತು ಅರಳೂದು ಒಂದು ರಸವಿದ್ಯಾ ಕಣಪ್ರೊ 
ಅಂತೆಲ್ಲ ಹೇಳೋದುಕೇಳೀ ಕೇಳೀ 
ಒಳಗೇ ನಗೀ ಬರತೈತಿ 
ಹೋಗಿಕವಿದು ಬೆಂಕೀಗೇ ನಾಲಿಗೆ ಚಾಚದು 
ಆಗದಿಲ್ಲ ಅನ್ನೋವಾಗ 
ಬತ್ತಿದ ಒರತ್ಯಾಗಿನ ಜಲ ಬತ್ತಿಧಾಂಗ 
ಕಣವಂಚ್ಚಗೋತಾವ ಅನ್ನವಾಗ 
ಬರಿಯದಾದರ ಹೆಂಗ ? 
ಅಪ್ಪಿಗಿಯೊಳಗ ತಕೊಂಡ ಹೆಣ್ಣಿನ ಹಾಂಗ 
ಬರಿಯದು ಅಂದ್ರೇನು 
ಪಟ ಪಟ ಒದರದ ಆಗೈತೇನು ? 
ಅಪ್ಪಿಗೀಗ ಮಾತು ಬ್ಯಾಡ 
ನೆಪ್ಪಿನ್ಯಾಗ ನಂಜು ಬ್ಯಾಡ 
ಅನ್ನ ಹಾಂಗಿದ್ದರ 
ಬರಿಯುದಕ್ಕೆ 
ಕರ್ತೃ ಕರ್ಮ ಕ್ರಿಯೆ ಯಾವುದೇ ಬ್ಯಾಡಿ 
ಕಂಪ್ಯೂಟರ್ ಸಂಗೀತಧಾಂಗ 
ತಂತಾನೆ ಬರಕೊಂಡು ಹೋಗೈತಿ 
ನಿಮ್ಮದೆರಡು ಪದ್ಯ ಮಾದರಿಗಿ 
ಕದ್ರಿ, ಸಾಕಾಗೈತಿ 
ವಸ್ತು, ಅವೇ ಸೃಷ್ಟಿ ಮಾಡ್ತಾ 


ಬರಿಯದ ಕಜ್ಜಿ ಕೆರಿಯದ 
ಒಂದೇ ಐತ್ರಿ ಅಣ್ಣಗೋಳಾ 
ಎಲ್ಲಿ ತುರಿಕಿ ಆಗ್ತೈತಿ, ಎಲ್ಲಿ ನೆತ್ತರ ಕೆಟ್ಟಿರತೈತಿ 
ಆಗ ಬರಿಯಂದ ಬರೀ ಎಳಿಯದ 
ಒಂದೇ ಆಕೃತಿ ಅಣ್ಣಗೋಳಾ 


೮೪ | ಸಾಕ್ಷಿ 


ಬರಿಯದ ನಾಲಿಗಿ ಚಪ್ಪರಿಸಿಕೊಂಡ ವಂದೀಗೆ 
ಬರಿಯದರಾಗಿನ ಬ್ಯಾನಿ ತಿಳೂದಾದರ ಹೆಂಗ ? 
ಬರಿಯಂದು ತಂಸ ಹೆಚೂ ಕಡಿಮಿ ಆತೂ ಅಂದ, 
ಬರಿಯದು ಬರೀ ಪೋಸ್ಟರ್‌ ಆಗತಾದ್ರಿ 
ಬ್ಯಾನರ್ ಆಗತಾ | 
ಘೋಷಣಾ ಆಗತಾವಿ, 
ನಮ್ಮ ಲೆಕ್ಕಣಿಕಿ ಏನದ ಅದು 
ಇನ್ನೊಬ್ಬರ ಬಾಯಿನ ಕಾಳಿ ಆಗತದ್ರಿ, 
ನಾವು ಹಾಸಿದ ನಡವಂಡಿ ಮಾಲಾ 
ಯಾರೋ ನಡದಾಡತದಿ, 
ಇಲ್ಲಾಂದ್ರ 
ನಮ್ಮ ಕತ್ತಿ ವಾಲಿನ ನಡಿಗಿ 
ಬ್ಯಾರೆಯವರಿಗ ಸರ್ಕಸ್ ಆಗೈತಿ 
ಚಪ್ಪಾಳೆ ಗಿಟ್ಟಿಸೈತಿ . 
ರಂಗದ ಮ್ಯಾಲಿನ ಮಂದಿ ಬಣ್ಣ ಅಳಿಸದಕ್ಕೆ ಮುಂಚಿಗೇ 
ಪ್ರೇಕ್ಷಕರೆಲ್ಲ ನೇಪಥದಾಗ ಸಂತಾದ್ರಿ 
ಬರಿಯ ವಂದೀನ್ನೇ ಕಿತಗೊಂಡು ತಿಂತಾ 


ಚರಿತ್ರೆ ಮತ್ತು ಸಾಹಿತ್ಯ 


-ಜ್ಯೋತ್ತಾ ಕಾಮತ್ 


ಗತಕಾಲದ ಘಟನೆಗಳಿಂದ ನಾವು ಮುನ್ನೆಚ್ಚರಿಕೆ ಪಡೆಯಬೇಕಾದರೆ ಆ ಘಟನೆಗಳನ್ನು 
ಪ್ರಾಮಾಣಿಕವಾಗಿ ವರದಿಮಾಡುವ ಇತಿಹಾಸಕಾರರು ಮತ್ತು ಅವನ್ನು ಸಾಮಾನ್ಯರಿಗೆ 
ಅರ್ಥವಾಗುವಂತೆ ತಿಳಿಯಾಗಿ, ಆಕರ್ಷಕವಾಗಿ ಬರೆಯುವ ಸಾಹಿತಿಗಳು ಬೇಕು. ನಿಜ 
ವಾದ ವಿಜ್ಞಾನಿಯಂತೆ ಚರಿತ್ರಕಾರನೂ ಸತ್ಯಶೋಧನೆಯನ್ನೇ ಗುರಿಯಾಗಿಟ್ಟುಕೊಂಡು 
ಒಣ ದೇಶಾಭಿಮಾನಕ್ಕೆ ಅಂಟಿಕೊಳ್ಳದೇ , ದಂಡು , ರಾಜಕೀಯ ಅಧಿಕಾರ, ಸುಲಭ 
ಖ್ಯಾತಿಗಳಿಗೆ ಬಲಿಬೀಳದೇ ತಾನು ಕಂಡುಹಿಡಿದ ಚಾರಿತ್ರಿಕ ಅಂಶಗಳನ್ನು ದೇಶದ 
ವಿಶ್ವದ ವಂಂಂದಿಡಲು ಅಂಜಬಾರದು ಅಳುಕಬಾರದು. ಇಂತಹ ಇತಿಹಾಸ ಮತ್ತು 
ಇತಿಹಾಸಕಾರರು ಸರ್ವಕಾಲೀನವಾಗುವರು , ಮತ್ತು ಕೃತಿಕಾರರು ಆರ್ಕಿಮಿಡಿಸ್ , 
ಎಡಿಸಿನ್ , ಐನ್‌ಸ್ಮಾಯಿನ್‌ರಂತೆ ವಿಶ್ವಕುಟುಂಬಕ್ಕೆ ಸೇರುವರು. ಆದರೆ ಇಂದಿನ 
ಹೆಚ್ಚಿನ ಇತಿಹಾಸಕಾರರು ತಮ್ಮ ಪೋಷಕವರ್ಗವನ್ನು ಮೆಟ್ಟಿ ನಿಲ್ಲುವ ಎದೆಗಾರಿಕೆ 
ತೋರಿಸದೇ ಇರುವದರಿಂದ ಹೆಚ್ಚಿನ ಇತಿಹಾಸ ಕೇವಲ ಸಾವಯಿಕವೆಂದು ಅನಿಸದೇ 
ಇರುವದಿಲ್ಲ. ೧೮೫೭ ರ ಘಟನೆಗಳಿಗೆ ಬ್ರಿಟಿಷರ ಕಾಲದಲ್ಲಿ ಸೈನಿಕ “ಬಂಡಾಯ ” ವೆಂದು 
ಕರೆದು ಅವಿಧೇಯಕರು ಜನರಿಗೆ ವಂತ್ತು ಸರಕಾರಕ್ಕೆ ಎಷ್ಟೊಂದು ಹಿಂಸೆ ಕೊಟ್ಟರು 
ಎಂದು ವಿವರಣೆಕೊಟ್ಟರೆ, ಇಂದು ಅದು ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ” 
ವೆಂಬ ಅಭಿಧಾನವನ್ನು ಪಡೆದಿದೆ. ಅಂದಿನವರು ಅವನ್ನು ಕುಲ್ಲಕ ಘಟನೆಗಳೆಂದು ಕರೆ 
ದರೆ, ಭಾರತೀಯ ಶೌರ್ಯ, ದೇಶಪ್ರೇಮದ ಮಾದರಿಯೆಂದು ಇಂದಿನವರು ಬರೆದಿ 

11 . 


೮೬ | ಸಾಕ್ಷಿ 


ದ್ದಾರೆ. ಕಾಲಕಾಲಕ್ಕೆ ಆಳರಸರು, ಸರಕಾರ , ನಾಯಕರು ಬದಲಾದಂತೆ ಐತಿಹಾಸಿಕ 
ಘಟನೆಗಳು ಬದಲಾಗುವದಿಲ್ಲ. ತಾನು ಕಂಡುಕೊಂಡ ಸತ್ಯಸಂಗತಿಗಳನ್ನು ಬೆಳಕಿಗೆ 
ತಂದರೆ ಇತಿಹಾಸಕಾರನ ಹೊಣೆ ಮುಗಿಯಿತು. ಅವನ್ನು ಸರಕಾರಕ್ಕಾಗಲಿ , ಜನತೆ 
ಗಾಗಲಿ ರುಚಿಸುವಂತೆ ತಿರುವುಕೊಡುವದು ಆತನ ಧೈಯಕ್ಕೆ ವಿರುದ್ಧವಾದುದು. 
ದುರ್ದೈವದಿಂದ ನಮ್ಮ ದೇಶದಲ್ಲಿ ಪುರಾಣ, ಇತಿಹಾಸ, ಸಾಹಿತ್ಯವನ್ನು , ಒಂದರಿಂದ 
ಇನ್ನೊಂದನ್ನು ಬೇರ್ಪಡಿಸುವ ಪ್ರಯತ್ನವೇ ನಡೆದಿಲ್ಲ. 


ಅಶೋಕ, ಪುಲಿಕೇಶಿ, ಕೃಷ್ಣದೇವರಾಯರನ್ನು ಅರಿಯದವರಿಗೆ ರಾಮಾಯಣ, ಮಹಾ 
ಭಾರತಗಳ ಘಟನೆಗಳೆಲ್ಲ ಕಂಠಪಾಠವಾಗಿರುತ್ತವೆ. ಇಷ್ಟಾದರೂ ಈ ಮಹಾಗ್ರಂಥಗಳು 
ಇತಿಹಾಸವೇ , ಪುರಾಣವೇ , ಸಾಹಿತ್ಯವೇ ಎಂದು ನಿರ್ಧಾರವಾಗದೇ ಹೋಗಿರುವದು 
ಶೋಚನೀಯ , ರಾವಣ - ಸೀತೆಯರಲ್ಲಿ ಅಪಾರ ಶ್ರದ್ದೆ ಇಟ್ಟ ಜನತೆ , ದೇಶದ ವಿವಿಧ 
ಭಾಗಗಳಲ್ಲಿ ಅಯೋಧ್ಯೆ, ದಂಡಕಾರಣ್ಯ , ರಾಮತೀರ್ಥ, ಸೀತಾವನ, ಸೀತಾಗುಹೆಗಳನ್ನು 
ಗುರುತಿಸಿ ರಾಮಾಯಣಕ್ಕೆ ಇತಿಹಾಸ ರೂಪಕೊಡಲು ಯತ್ನಿಸಿದೆ. ಇಂದಿನ ಹೆಚ್ಚಿನ 
ಚರಿತ್ರಕಾರರು ಖ್ಯಾತಿಯ ಕಿರಿದಾರಿಯನ್ನು ರಾಜಕಾರಣಿಗಳಿಂದ ಅರಿತು ತಾವು ಕಂಡು 
ಹಿಡಿದ, ಅಥವಾ ಕಂಡುಹಿಡಿದಿದ್ದೇವೆಂಬ ಭ್ರಮೆಯಿಂದಲೇ ಆಯಾ ಅಂಶಗಳಿಗೆ ರಂಜಿತ 
ರೂಪಕೊಟ್ಟು ಭಾರೀ ಲೇಖನಗಳನ್ನು ಪ್ರಕಟಿಸಿಬಿಡುತ್ತಾರೆ. ಇಂತಹ ಇತಿ - ಹ - ಆಸ 
ಸಮಾಚಾರಗಳನ್ನೆಲ್ಲ ಒಟ್ಟುಗೂಡಿಸಿದರೆ ಅಸತ್ಯ ಇತಿಹಾಸವೇ ತಯಾರಾದೀತು ! 
ಪುಣ್ಯಕ್ಕೆ ಇಂತಹ ಬೃಹತ್ ಸಾಹಸವನ್ನು ಯಾರೂ ಕೈಕೊಳ್ಳದ್ದರಿಂದ ಈ ದಿಸೆಯ ಕಿರು 
ಶೋಧನೆಗಳೆಲ್ಲ ಹುಟ್ಟಿದಂತೆಯೇ ಇಲ್ಲವಾಗುತ್ತವೆ. ಕಾಲಕಾಲಕ್ಕೆ ಸತ್ಯವೆಂದೇ ನಂಬಿದ 
ಹಲವಾರು ಘಟನೆಗಳನ್ನು ಪತ್ರಿಕಾಕರ್ತರ ಮುಂದೆ ಅಲ್ಲಗಳೆಯುವ ಜಾಡ್ಯವೊಂದು 
ಹೊಸದಾಗಿ ಬೆಳೆಯಲಾರಂಭಿಸಿದೆ. ರಾಮಾಯಣ, ಮಹಾಭಾರತ ಯುದ್ದಗಳ ಬಗೆಗೆ 
ಇತ್ತೀಚೆಗಿನ ವಿವಿಧ ಅಭಿಪ್ರಾಯಗಳೇ ಸಾಕ್ಷಿ . ತಾಜಮಹಾಲ, ಕುತುಬ್ ಮಿನಾರಗಳ ರಚ 
ನೆಯ ಬಗೆಗಿನ ಚರ್ಚೆ, ಭಿನ್ನಾಭಿಪ್ರಾಯಗಳೂ , ಅಷ್ಟೆ . ರಾಮಾಯಣ ಸಂಪೂರ್ಣ ಕಾಲ್ಪ 
ನಿಕವೇ , ಇತಿಹಾಸ ಆಧಾರಿತ ಸಾಹಿತ್ಯವೇ ಇಲ್ಲವೇ ನೈಜ ಘಟನೆಯೇ ಎಂದು ಸಾಧಾರ 
ಸಿದ್ದ ಮಾಡುವ ಚರಿತ್ರಕಾರರ ಅವಶ್ಯಕತೆ ತುಂಬ ಇದೆ. 


ರಾಜಾಶ್ರಯದ ಕಾಲದಲ್ಲಿ ಆಸ್ಥಾನ ಸಾಹಿತಿ, ಕವಿ , ಇತಿಹಾಸಕಾರರಿಂದ ಗ್ರಂಥಗಳು ಬರೆ 
ಯಲ್ಪಟ್ಟಿವೆ. ಇಂತಹ ಕೃತಿಗಳಲ್ಲಿ ಐತಿಹಾಸಿಕ ಅಂಶಗಳಿಗಿಂತ ಹೆಚ್ಚು ಆಶ್ರಯದಾತರ 
ಸಾಧನೆ, ಶೌರ್ಯ, ವೈಭವಗಳಿಗೆ ಪ್ರಾಧಾನ್ಯವಿದ್ದದ್ದು ಸ್ವಾಭಾವಿಕ. ಆ ಕಾಲೀನ ಇತಿ 
ಹಾಸ ಅರಿಯಲು ಈ ಗ್ರಂಥಗಳ ಸಹಾಯ ಪಡೆಯಬೇಕಾಗುತ್ತದೆ. ಆಗ ಸತ್ಯ ಘಟನೆ 
ಗಳನ್ನು ಉಳಿದವುಗಳಿಂದ ಬೇರ್ಪಡಿಸುವದು ತೀರ ಅವಶ್ಯ . ದೊಡ್ಡ ದೊರೆಗಳೊಂದಿಗೆ 


ಸಾಕ್ಷಿ | ೮೭ 


ತೀರ ಚಿಕ್ಕ ಅರಸರನ್ನು ಕೂಡ ಛಪ್ಪನ್ನೈವತ್ತಾರು ದೇಶಗಳನ್ನು ಗೆದ್ದವರು , ದೇವಾಂಶ 
ಸಂಭೂತರು ಎಂದು ಕಾಣಿಸಿರುತ್ತಾರೆ. ಇಂತಹ ವ್ಯಕ್ತಿಗಳು ಎಂದಾದರೂ ಪರಾಭವ 
ಗೊಳ್ಳಲು ಸಾಧ್ಯವೇ ? ಅಂತೆಯೇ ಹರ್ಷವರ್ಧನ ದೊರೆ ಪುಲಿಕೇಶಿಯಿಂದ ಸೋತದ್ದು 
ಹರ್ಷ ಚರಿತದಲ್ಲಿ ನಮೂದಿಸಲ್ಪಡಲಿಲ್ಲ. ಇತಿಹಾಸಕಾರರು ಐಹೊಳೆಯ ಶಾಸನ ಮತ್ತು 
ಹ್ಯುಯೆನ್ತ್ಸಾಂಗನ ಪ್ರವಾಸ ಕಥನವನ್ನು ಬೆಳಕಿಗೆ ತಾರದೇ ಇದ್ದರೆ, ಸತ್ಯದಿಂದ ದೂರ 
ವಾದ ಇತಿಹಾಸವಷ್ಟೇ ನಮಗೆ ಉಳಿಯುತ್ತಿತ್ತು . ಹೆಚ್ಚಿನ ಮಾಹಿತಿ ಬೆಳಕಿಗೆ ಬಾರದ್ದ 
ರಿಂದ ನಮ್ಮ ದೇಶದ ಇತಿಹಾಸದಲ್ಲಿ ಎಷ್ಟೊಂದು ಅಸತ್ಯ ಸಂಗತಿಗಳು ಉಳಿದುಕೊಂಡಿ 
ವೆಯೋ ಏನೋ ! 


ರಾಜರ ಯುಗದ ಕೃತಿಗಳಲ್ಲಿ ಅಷ್ಟೇ ವ್ಯಕ್ತಿಪೂಜೆ ಇತ್ತು ಪ್ರಜಾಪ್ರಭುತ್ವದಲ್ಲಿ ಇಲ್ಲ 
ಎಂದು ಯಾರೂ ತಪ್ಪು ತಿಳಿಯಬಾರದು. ರಾಜ - ಮಹಾರಾಜರ ಸ್ಥಾನಗಳನ್ನು ಜನ 
ನಾಯಕರು ಆಕ್ರಮಿಸಿದ ಮೇಲೆ ಅವರಿಂದ ಆಶ್ರಯ ಪಡೆದ ಸಾಹಿತಿ, ಇತಿಹಾಸಕಾರರ 
ಅದೇ ಮಾರ್ಗ ಹಿಡಿಯುತ್ತಾರೆ. ಕಾಶ್ಮೀರ, ಚೀನ, ಬಂಗ್ಲಾ ದೇಶಗಳ ಬಗೆಗಿನ ಧೋರ 
ಣೆಯ ಸತ್ಯಾಂಶ ಸಾಮಾನ್ಯರಿಗೆ ಇಂದಿಗೂ ಅರ್ಥವಾಗಿಲ್ಲ. ಭಾವೀ ಪೀಳಿಗೆಗಾಗಿ ಮೀಸ 
ಲಾದ, ಭೂಗರ್ಭದಲ್ಲಿ ಇಳಿಬಿಟ್ಟ 'ಕಾಲಮಾತ್ರೆ ' ( Time capsule ) ಯ ನೈಜಸ್ವರೂಪ 
ಹೆಚ್ಚಿನವರಿಗೆ ಎಟುಕಿಲ್ಲ. ಅದನ್ನು ಎದುರಿಸಲು ಯಾರೂ ಮುಂದೆ ಬಂದಿಲ್ಲ. ಕಾಲ 
ಮಾನಕ್ಕನುಸಾರವಾಗಿ ಇತಿಹಾಸಕಾರನೂ ಅಧಿಕಾರಕ್ಕೆ ಮಣಿದು ಜೀವಿಸುವ ರೂಢಿ 
ಮಾಡಿಕೊಂಡಿದ್ದಾನೆ. ನಾಯಕರು , ಸರ್ವಾಧಿಕಾರಿಗಳು ಬದಲಾದಂತೆ ಇತಿಹಾಸವನ್ನೂ 
ಬದಲಾಯಿಸಿ ಬರೆಸುವದು ಕೆಲ ದೇಶಗಳಲ್ಲಿ ರೂಢಿಯ ಮಾತಾಗಿದೆ. ಮೊದಲಿನ 
ಸರ್ವಾಧಿಕಾರಿಗಳ ಸಾಧನೆಗಳನ್ನು ಅಲಕ್ಷಿಸಿ ನಂತರ ಬರುವ ನಾಯಕರು ಹೊಸದಾಗಿ 
ಬರೆಯಿಸುತ್ತಾರೆ. ಸರಕಾರಿ ಧೋರಣೆ ಉಲ್ಲಂಘಿಸಿದವರಿಗೆ ಕಾರಾಗೃಹ ವಾಸ , ಗಡೀ 
ಪಾರಂ, ಮಾನಸಿಕ ಆಸ್ಪತ್ರೆಗಳು ಕಟ್ಟಿಟ್ಟವುಗಳು . 


ಇತಿಹಾಸ , ಕೇವಲ ರಾಜ - ಮಹಾರಾಜರ ದಕ್ಷ ಆಡಳಿತ, ರಾಜ್ಯ ವೈಭವ, ಯುದ್ಧ , 
ಒಡಂಬಡಿಕೆಗಳ ವಿವರಗಳಿಗಷ್ಟೇ ಸೀಮಿತವಾಗದೇ ಅಂದಿನ ಜನಜೀವನ, ಸಾಮಾಜಿಕ, 
ಧಾರ್ಮಿಕ, ನೈತಿಕ ಕಟ್ಟುಗಳು ರೀತಿನೀತಿಗಳನ್ನು ಒಳಗೊಂಡಿರಬೇಕು. ಚರಿತ್ರಕಾರರು 
ಜನತೆಯನ್ನು ಇನ್ನೂ ತನಕ ನಿರಕ್ಷಿಸಿದ್ದು ವಿಷಾದದ ಸಂಗತಿ. ವಿಜಯನಗರ ಸಾಮ್ರಾಜ್ಯ 
ವನ್ನು ಸಂದರ್ಶಿಸಿದ ಪೋರ್ಚುಗೀಜ ಪ್ರವಾಸಿಗಳಾದ ಪೇಸ್ ಮತ್ತು ನುನಿರರು 
ಬರೆದಿಟ್ಟ ವೃತ್ತಾಂತಗಳು ಇಂದಿಗೂ ಪೂರ್ತಿಯಾಗಿ ಅಧಿಕೃತ ಇತಿಹಾಸವೆಂದು ಬಳಸು 
ವದು ನಮ್ಮ ಕುಂದನ್ನು ಎತ್ತಿ ತೋರಿಸುತ್ತದೆ. ಅಂದಿನ ಮಹಾನವಮಿಯ ವೈಭವ, 
ಅಂಗಡಿಗಳಲ್ಲಿ ರಾಶಿಯಾಗಿ ಮಾರಲ್ಪಡುತ್ತಿದ್ದ ಮುತ್ತು, ಹವಳ , ರತ್ನಗಳು , ಅತೀ ಅಗ್ಗ 


೮೮ | ಸಾಕ್ಷಿ 


ವಾದ ಬಟ್ಟೆಬರೆ, ಆಹಾರ ಧಾನ್ಯಗಳು, ಅರಮನೆಯ ಸುಖಲೋಲುಪ ಜೀವನವನ್ನು 
ವರ್ಣಿಸುವಾಗ ಇತಿಹಾಸಕಾರರು ಇಂತಹ ವೈಭವಯಂಂತ ಜೀವನಕ್ಕಾಗಿ, ಆಳರಸರು 
ಕೈಕೊಂಡ ಶೋಷಣಾ ಕ್ರಮಗಳನ್ನು ಮರೆಯುತ್ತಾರೆ. ಅಂದಿನ ಸರಂಜಾಮಿ ಪದ್ದತಿ 
( Feudal system) ಉಗ್ರವಾಗಿಯೇ ಇತ್ತು . ಪೇಸನ ವೃತ್ತಾಂತದಿಂದಲೆ ರೋಚಕ 
ಉದಾಹರಣೆಯೊಂದನ್ನು ಇಲ್ಲಿ ಹೇಳಬಹುದು . ಹಿಂದುವಲ್ಲದ ಅವನಿಗೆ ಸಹಜವಾಗಿಯೇ 
ಪಂಪಾಪತಿ ದೇವಾಲಯದಲ್ಲಿ ಪ್ರವೇಶವಿರಲಿಲ್ಲ. ಆದರೆ ದ್ವಾರಪಾಲಕರಿಗೆ ಒಂದೆರಡು 
ನಾಣ್ಯಗಳನ್ನು ಲಂಚವಾಗಿ ಕೊಟ್ಟಾಗ ಪ್ರವೇಶ ಸಿಕ್ಕಿದ್ದರಿಂದ ದೇವಾಲಯದೊಳಗಿನ 
ವಿವರಗಳನ್ನೆಲ್ಲ ಬರೆದಿಟ್ಟಿದ್ದಾನೆ. ಅಲ್ಪ ಕಾಣಿಕೆಗಾಗಿ ಧಾರ್ಮಿಕ ಕಟ್ಟುನಿಟ್ಟುಗಳನ್ನು 
ದ್ವಾರಪಾಲಕರು ವರಿಯಬೇಕಾದರೆ ಆ ಆದರ್ಶ ರಂಗದಲ್ಲಿ ಅವರ ಆರ್ಥಿಕ ಸ್ಥಿತಿಯ 
ಕಲ್ಪನೆ ಬರುವಂತಿದೆ. ಅಂದಿನ ಆಳರಸರ, ತಂಂಡರಸರ, ಅಧಿಕಾರಿಗಳ,ಶ್ರೀಮಂತವರ್ಗದ 
ಐಷಾರಾವಕ್ಕಾಗಿ, ವಿವಿಧ ಸಮಾರಂಭಗಳು ನೃತ್ಯಕೂಟಗಳು , ಜಜಾಟ, ವಂದ್ಯ 
ಗೋಷ್ಠಿಗಳು ವೇಶೈಯರು, ವೇಶ್ಯಾವಾಟಿಕೆಗಳಂ ಮಂಂತಾದ್ದಕ್ಕೆ ಹಣದ ಹೊಳೆ ಹರಿಸಂ. 
ವದಕ್ಕಾಗಿ ಜನಸಾಮಾನ್ಯರಶೋಷಣೆಯಾಗುತ್ತಿತ್ತು ಎಂಬುದು ನಿರ್ವಿವಾದ. 


ಶಾಲೆ - ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ಇತಿಹಾಸದ ಸರಿಯಾದ ಅಭ್ಯಾಸ, ಸಂಶೋ 
ಧನೆಗೆ ಸರಿಯಾದ ತರಬೇತಿ ಇಲ್ಲದಿರುವದೇ ನಮ್ಮಲ್ಲಿ ಇತಿಹಾಸದ ಬಗೆಗಿನ 
ಅಸಡ್ಡೆಗೆ ಕಾರಣವಿರಬಹುದೇ ಎಂದು ಭಾಸವಾಗುತ್ತದೆ. ಅರಸರು ಹುಟ್ಟಿದ, 
ರಾಜ್ಯಾಭಿಷೇಕದ, ಅವರ ಯಂದ ಗೆಲವುಗಳ, ಮರಣಗಳ ದಿನಾಂಕಗಳು , ಅವರು 
ಕೈಕೊಂಡ ಆಡಳಿತ ಕ್ರಮಗಳು ಇತಿಹಾಸದ ಒಂದೆರಡು ವಂಖಗಳನ್ನು ಅಭ್ಯಾಸ 
ಮಾಡುವದಕ್ಕಷ್ಟೆ ಸಹಾಯ ಮಾಡುವಂತಿವೆ. ಇಂತಹ ಚರಿತ್ರಾಭ್ಯಾಸ ಪರೀಕ್ಷೆಯಾದ 
ಮರುದಿನ ಮರೆತು ಹೋಗುವದು ಸ್ವಾಭಾವಿಕ . ಕೆಲವೊಂದು ಸಲ ಕ್ಷುಲ್ಲಕ ಘಟನೆ 
ಯೊಂದರಮೇಲೆ ವರ್ಷಾನುಗಟ್ಟಲೆ ಸಂಶೋಧನೆಯ ಹೆಸರಿನಲ್ಲಿ ವಿವಾದ ನಡೆಸಿ ಕೊನೆಗೂ 
ನಿರ್ಣಯಕ್ಕೆ ಬಾರದೇ ತೊಳಲಾಡುವದು ಪ್ರತಿದಿನದ ಮಾತು. ಪುಣೆಯ ವಸ್ತು 
ಸಂಗ್ರಹಾಲಯದಲ್ಲಿ ಇದ್ದ ಖಡ್ಗ ನಿಜಕ್ಕೂ ಶಿವಾಜಿಯಂದೇ ಅಥವಾ ಕೃತಕವಾದದ್ದಿದ್ದು, 
ನಿಜವಾದ ಖಡ್ಗವನ್ನು ಬ್ರಿಟನ್ನಿಗೆ ಸಾಗಿಸಲಾಗಿದೆಯೇ ? ಎಂಬ ಚರ್ಚೆ ಎಷ್ಟೋ ವರ್ಷ 
ಗಳಿಂದ ಕೇಳಿ ಬರುತ್ತಿದೆ. ಶ್ರೀನಗರದಲ್ಲಿ ಪೈಗಂಬರರ ಕೂದಲೆಳೆಯ ಪ್ರಕರಣ 
ವಿಕೋಪಕ್ಕೆ ಹೋದದ್ದನ್ನು ಮರೆಯುವಂತಿಲ್ಲ. ಪಂಪನ ಸಮಾಧಿಯ ಬಗ್ಗೆ ಇತ್ತೀಚೆಗಿನ 
ಭಿನ್ನಾಭಿಪ್ರಾಯಗಳನ್ನು ಗಮನಿಸಬಹುದು. ಮಹತ್ವದ ಚಾರಿತ್ರಿಕ ಘಟನೆಗಳ ಬಗ್ಗೆ 
ನಾವಿನ್ನೂ ಕತ್ತಲೆಯಲ್ಲೇ ಇರಬೇಕಾದಾಗ, ಈ ಚಿಕ್ಕ ಪುಟ್ಟ ಸಂಗತಿಗಳೇ ದೊಡ್ಡವಾಗ 
ಬೇಕೇ ? ವಿಜಯನಗರ ಸಾಮ್ರಾಜ್ಯದ ಬಗೆಗೆ ತಿಳಿದುಕೊಳ್ಳುವದು ಬೆಟ್ಟದಷ್ಟಿದ್ದರೂ 
ಆ ರಾಜ್ಯ ಸ್ಥಾಪಿಸಿದವರು ಯಾರು ? ಎಂಬ ಚರ್ಚೆ ಅದು ತವರಿಗೆ ಸೇರಿದ್ದೆಂದರಿ .. 


ಸಾಕ್ಷಿ / ೮೯ 


ಕರ್ನಾಟಕ, ಆಂಧ್ರ ಮತ್ತು ತಮಿಳುನಾಡಿನ ಇತಿಹಾಸಕಾರರು ವಾದ- ವಿವಾದದಲ್ಲಿ 
ತೊಡಗಿದ್ದು ಶೋಚನೀಯ. 


ಸಾಹಿತಿಯ ಉದ್ದೇಶ ಭಿನ್ನವಾದದ್ದು . ಆತ ತನ್ನ ಕೃತಿಯಲ್ಲಿ ತನಗೆ ಸರಿಕಂಡ ವಿಚಾರ 
ಗಳನ್ನು , ಅನಿಸಿಕೆಗಳನ್ನು ಓದುಗರಿಗೆ ಅರ್ಥವಾಗುವಂತೆ ಆಕರ್ಷಕ ರೀತಿಯಲ್ಲಿ ಬರೆಯುವ 
ಕಲೆಯನ್ನು ಕರಗತ ಮಾಡಿಕೊಂಡಿರುತ್ತಾನೆ. ಸಾಹಿತ್ಯಕ್ಕೆ ಇತಿಹಾಸವಿದ್ದಂತೆ ಇತಿಹಾಸಕ್ಕೆ 
ಸಾಹಿತ್ಯವಿದೆ. ಅನಾದಿಕಾಲದಿಂದಲೂ ಕಾಮ , ಕ್ರೋಧ, ಸ್ವಾರ್ಥ, ಪ್ರೇಮ, ಪ್ರೀತಿ, 
ಪರೋಪಕಾರ, ಶ್ರದ್ದೆ , ಮೋಸ, ಹಸಿವು, ಬಡತನ, ರಾಜ್ಯಾಡಳಿತ, ಅರಾಜಕತೆ ಮೊದ 
ಲಾದ ಮಾನವನ ನಡವಳಿಕೆಗೆ ಸಂಬಂಧಪಟ್ಟ ಬದಲಾಗದ ಮೌಲ್ಯಗಳು ಮಾನವ 
ಇತಿಹಾಸದ ಚುಕ್ಕಾಣಿಯಾಗಿವೆ. ಇವುಗಳ ಪ್ರೇರಣೆಯಲ್ಲಿ ಸಂಭವಿಸಿದ ಘಟನೆಗಳು 
ಪುನರಾವೃತ್ತಿಯಾಗುತ್ತಿದ್ದುದರಿಂದ ಹಿರಿಯರು ಚರಿತ್ರೆಯ ಪುನರಾವೃತ್ತಿಯಾಗುತ್ತದೆ 
ಎಂದು ಹೇಳಿದ್ದಾರೆ. ಜರ್ಮನ್‌ ಜನತೆ ಹಿಟ್ಟರನಲ್ಲಿ ಇಟ್ಟ ಅಂಧವಿಶ್ವಾಸ, ಆತನಿಗೆ 
ಕೊಟ್ಟ ಅಧಿಕಾರ , ಬೇರೆ ದೇಶದ ನಾಯಕರಿಗೂ ಲಭ್ಯವಾದರೆ ಆತನ ಸರ್ವಾಧಿಕಾರಿ 
ಯಾಗಲು ಯತ್ನಿಸುತ್ತಾನೆ ಎಂದು ಇತಿಹಾಸ ನಮ್ಮನ್ನು ಎಚ್ಚರಿಸುತ್ತದೆ. ಒಮ್ಮೆ 
ಸರ್ವಾಧಿಕಾರಿಯಾದ ನಂತರ ಹಿಟ್ಲರ- ಸ್ಟಾಲಿನರಂತೆ ಎಷ್ಟು ಕ್ರೂರಕೃತ್ಯಗಳನ್ನು ನಡೆಸಿ 
ದರೂ ಪ್ರಜಾಕೋಟಿಮೂಕ ಪ್ರಾಣಿಯಂತೆ ಅವನ್ನು ಅನುಭವಿಸಬೇಕಾಗುತ್ತದೆ ಎಂದು 
ಇತಿಹಾಸ ಸಾರುತ್ತದೆ. ಪಾಕಿಸ್ತಾನದ ಅಯೂಬ್, ಇಂಡೋನೇಶಿಯದ ಸುಕರ್ಣೆ 
ರಂತಹರು ಪ್ರಜಾವಂತವನ್ನು ಪೂರ್ತಿ ಅಲಕ್ಷಿಸಿದರೆ ಅವರ ಗತಿ ಏನಾಗುತ್ತದೆ ಎಂದು 
ಚರಿತ್ರೆ ವಂುನ್ನೆಚ್ಚರಿಕೆ ಕೊಡುತ್ತದೆ. ಪೋರ್ಚುಗಾಲದ ಸಾಲಾರಾರರಂತೆ ದೀರ್ಘಕಾಲ 
ಜನತೆಯನ್ನು ಹತ್ತಿಕ್ಕಿದರೆ ಆ ನಂತರ ಯಾದವೀ ಯ೦ದ್ದಗಳಾಗುತ್ತವೆ ಎಂದು ತಿರುಗಿ 
ಇತಿಹಾಸವೇ ಘೋಷಿಸುತ್ತದೆ. ಇಂತಹ ಸತ್ಯ ಘಟನೆಗಳನ್ನು ಆಧರಿಸಿ ಬರೆದು, ಜನತೆಗೆ, 
ನಾಯಕರಿಗೆ ಮುನ್ನೆಚ್ಚರಿಕೆ ಕೊಡಬಹುದಾದ ಐತಿಹಾಸಿಕ ಸಾಹಿತ್ಯ ಸಾರ್ವಕಾಲಿಕ 
ವಾಗುತ್ತದೆ. 


ಸಾಹಿತಿ, ಚರಿತ್ರೆಯ ಪುಟಗಳನ್ನು ತಿರುವಿಹಾಕಿ, ತಾನು ಬರೆಯಬೇಕೆಂದಿರುವ ಸಾಹಿತ್ಯಕ್ಕೆ 
ಸರಿಹೋಗುವ ಘಟನೆಗಳನ್ನು ಬೇರ್ಪಡಿಸಿ ಕಥೆ - ಕಾದಂಬರಿ , ಹರಟೆ, ಅಣಕ, ನಾಟಕ 
ಗಗಳನ್ನು ಬರೆದು ಅಂದಿನ ಜನಜೀವನ , ರಾಜಕೀಯ ವಾತಾವರಣ , ನಾಯಕರ ಕಾರ್ಯ 
ವಿಧಾನಗಳು ಇವುಗಳ ಬಗ್ಗೆ ಓದುಗರಲ್ಲಿ ಅನಿಸಿಕೆಯೊಂದು ಹುಟ್ಟುವಂತೆ ಮಾಡಬಹುದಾ 
ಗಿದೆ, ಇದನ್ನು ಸಾಧಿಸುವ ತಂತ್ರ ಸಂಪೂರ್ಣವಾಗಿ ಸಾಹಿತಿಗೆ ಸೇರಿದ್ದು . 


೧ ಚರಿತ್ರೆಯಲ್ಲಿ ಬರುವ ಚಿಕ್ಕ ಪುಟ್ಟ ವಿವರಗಳನ್ನೆ ಆರಿಸಿ ಹಿಗ್ಗಿಸಿ ಕಥೆ, ನಾಟಕ 


೯೦ | ಸಾಕ್ಷಿ 


ಗಳನ್ನು ಬರೆಯಬಹುದು . ಹಲವಾರು ಬಗೆಯ ಅಪಾಯಗಳನ್ನು ಎದುರಿಸಿ 
ಸಾವನ್ನಪ್ಪಿದ ಸಾಹಸಿಗಳ ಕಥೆಗಳನ್ನು ವೀರಗಲ್ಲುಗಳು ಹೇಳುತ್ತವೆ. ಭಾರತದ 
ಮೂಲೆಮೂಲೆಗಳಿಂದ ಬಂದು ಕರ್ನಾಟಕದಲ್ಲಿ ನೆಲೆಸಿ ಧಾರ್ಮಿಕ, ಶೈಕ್ಷಣಿಕ, 
ವಾಣಿಜ್ಯ ಕ್ಷೇತ್ರಗಳಲ್ಲಿ , ಶತಮಾನಗಟ್ಟಲೆ ಹಿಂದೆ ಸೇವೆ ಸಲ್ಲಿಸಿದ ಮಹನೀಯ 
ರನ್ನು ಕೆಲ ಶಾಸನಗಳು ಪರಿಚಯಿಸುತ್ತವೆ. 


ವಿಭಿನ್ನ ಕ್ಷೇತ್ರಗಳಲ್ಲಿ ನಡೆಯುತ್ತಿರುವ ಅನ್ಯಾಯ, ಅತ್ಯಾಚಾರ , ದಬ್ಬಾಳಿಕೆ , 
ವಿಶ್ವಾಸಘಾತ, ಅರಾಜಕತೆಗಳ ಬಗ್ಗೆ ಜನರಲ್ಲಿ ಜಾಗೃತಿಯುಂಟುಮಾಡುವಂತೆ 
ಇತಿಹಾಸದ ಪುಟಗಳಿಂದ ಸನ್ನಿವೇಶಗಳನ್ನು ಆರಿಸಬಹುದು. ನಮ್ಮ ಚರಿತ್ರೆಯಲ್ಲಿ 
ಅಲ್ಲಾವುದ್ದೀನ್ ಖಿಲ್ಕಿ , ಮಲಿಕ್ ಕಾಫುರ್ , ಬಖಿಯಾರ್ ಖಿಲ್ಕಿ , ತೈಮೂರ 
ಲಂಗ್ , ಔರಂಗಜೇಬ, ನಾದಿರಶಹಾಗಳಂತಹ ವ್ಯಕ್ತಿಗಳಕೊರತೆಯಿಲ್ಲ. ಪೋರಸ್ 
ದೊರೆಯ ವಿರುದ್ಧ ವಿದೇಶದ ಅಲೆಕ್ಸಾಂಡರನಿಗೆ ನೆರವು ನೀಡಿದ ಅಂಭಿ ರಾಜ 
ನಂತಹರು ಪ್ರತಿ ಪ್ರಾಂತದ ಚರಿತ್ರೆಯಿಂದ ಇಣಕಿನೋಡುತ್ತಾರೆ. 


& ಹಿಂದಿನ ತಲೆಮಾರಿನವರ ತ್ಯಾಗ, ಶೌರ್ಯ, ದಾನ- ಧರ್ಮಗಳ ಕತೆ ಹೇಳುವ 

ಕಲ್ಲುಗಳು ಹೇರಳವಾಗಿವೆ. ನಾವೆಷ್ಟು ಸಂಕುಚಿತರಾಗಿದ್ದೇವೆ, ಸ್ವಾರ್ಥಿಗಳಾಗಿ 
ದ್ದೇವೆ ಎಂಬುದನ್ನು ಬಿಂಬಿಸಲು ಇವನ್ನು ಬಳಸಬಹುದಾಗಿದೆ. 


೪ ಸಾಮಾಜಿಕ ಜೀವನದ ಅಭ್ಯಸನಕ್ಕೆ ಬೇರೆ ಬೇರೆ ಅರಸುಮನೆತನಗಳ ಕಾಲದ 

ಶಾಸನಗಳು , ಶಿಲ್ಪಗಳು , ಕೆಲಮಟ್ಟಿಗೆ ಸಮಕಾಲೀನ ಸಾಹಿತ್ಯ ಕೃತಿಗಳಿಂದ ನೆರವು 
ಪಡೆಯಬಹುದಾಗಿದೆ. ಹಂಪೆಯ ಅವಶೇಷಗಳಂತೂ ಆ ಕಾಲದ ವೇಷಭೂಷಣ , 
ಅಲಂಕಾರಗಳು, ವಾದ್ಯಗಳು , ಆಟ-ಕೂಟಗಳು, ಆಯುಧಗಳ ಕುರಿತು ತುಂಬ 
ವಿಷಯವನ್ನು ಒದಗಿಸುತ್ತವೆ. 


೫ ಕೇವಲ ಮನರಂಜನೆಯ ದೃಷ್ಟಿಯಿಂದ ಇತಿಹಾಸದ ಘಟನೆ, ವ್ಯಕ್ತಿಗಳನ್ನು ಆರಿಸಿ 

ಕಲ್ಪನಾಸಾಮ್ರಾಜ್ಯವನ್ನೇ ಕಟ್ಟಬಹುದು. ತಾನಸೇನ, ಬೈಜೂ ಬಾವರಾ, ಹರಿ 
ದಾಸ, ಅಕಬರ್ - ಬೀರಬಲ್‌ರ ಕಥೆಗಳು , ತೆನಾಲಿ ರಾಮಕೃಷ್ಣನ ಕಥೆಗಳು ಕೆಲ 
ಮಾದರಿಗಳು . 


೬ ಇತಿಹಾಸದ ಘಟನೆಗಳು ಇಂದೇ ನಡೆದಂತೆ, ಓದುಗನ ಕಣ್ಣಿಗೆ ಕಟ್ಟುವಂತೆ, ನೈಜ 

ವಾಗಿ ರೂಪಿಸಬಹುದು, ಅಶೋಕ ಚಕ್ರವರ್ತಿಯ ಜೀವನ, ಸಾಧನೆ , 


ಸಾಕ್ಷಿ | ೯೧ 


ಜಹಾಂಗೀರನ ನ್ಯಾಯದಾನ,ರೈನ್-ಉಲ್ - ಅಬೀದಿನ್ ( ಕಾಶ್ಮೀರದ ದೊರೆ) ನ 
ಧರ್ಮಸಹಿಷ್ಣುತೆ, ಶಿವಾಜಿಯಂ ಶೌರ್ಯ ಮತ್ತು ಧೀರೋದಾತ್ತತೆ ಚಿತ್ರಿಸುವ 
ಸಾಹಿತ್ಯವನ್ನು ಈ ಗುಂಪಿಗೆ ಸೇರಿಸಬಹುದು. 


ಐತಿಹಾಸಿಕ ಸಾಹಿತ್ಯ ಬರೆಯುವದರಿಂದ, ಓದುವದರಿಂದ ಸಮಾಜ ಸುಧಾರಿಸಲಿಕ್ಕಿಲ್ಲ, 
ನಾಯಕರು ಮುನ್ನೆಚ್ಚರಿಕೆ ವಹಿಸಲಿಕ್ಕಿಲ್ಲ. ಇಲ್ಲವೇ ಕ್ರಾಂತಿಯೂ ಆಗಲಿಕ್ಕಿಲ್ಲ. ಆದರೆ 
ಇಂತಹ ಶಕ್ತಿಯರಿತ ಕೃತಿಗಳು ಬದಲಾವಣೆಗೆ ಬೇಕಾದ ವಾತಾವರಣವನ್ನು ಖಂಡಿತ 
ನಿರ್ಮಿಸುತ್ತವೆ. ಅಮೇರಿಕೆಯಲ್ಲಿ ನಿಗೆ ಗುಲಾಮರನ್ನು ನಡೆಸಿಕೊಳ್ಳುವ ರೀತಿಯ 
ಬಗ್ಗೆ ಉತ್ತರ - ದಕ್ಷಿಣ ರಾಜ್ಯಗಳಲ್ಲಿ ಯಾದವೀಯುದ್ಧ ಆರಂಭವಾಯಿತು. ಆಗಿನ 
ನಿಗೆ ಜೀವನವನ್ನು ಹೃದಯಂಗಮವಾಗಿ ಚಿತ್ರಿಸಿದ “ ಅಂಕಲ್ ಟಾಮ್ ಕ್ಯಾಬಿನ್ ” 
ಕೃತಿಯ ಶ್ರೀಮತಿ ಬೀಚರ ಸೊವಳನ್ನು ದೊಡ್ಡ ಯುದ್ಧ ಪ್ರಾರಂಭಿಸಿದ ಪುಟ್ಟ 
ಹೆಂಗಸು ಎಂದೂ , ತನ್ನ ವಿಜಯಕ್ಕೆ ತೋಪುಗಳಿಗಿಂತ ಆಕೆಯ , ಕೃತಿಯೇ ಹೆಚ್ಚಿನ 
ಕಾರಣವಾಯಿತೆಂದೂ ಪ್ರೆಸಿಡೆಂಟ್ ಲಿಂಕನ್ ಉದ್ಧರಿಸಿದ್ದು ಅತಿಶಯೋಕ್ತಿಯಾಗಿರಲಿಲ್ಲ. 
ರೂಸೋ , ವಾಲ್ವೇರರ ಲೇಖಗಳು ಫ್ರೆಂಚ್ ರಾಜ್ಯಕ್ರಾಂತಿಯ ನಾಂದಿ ಹಾಡಿದವು. 
ಮಾರ್ಕ್ - ಲೆನಿನ್ನರ ಬರವಣಿಗೆ ರಶಿಯನ್ ರಾಜ್ಯಕ್ರಾಂತಿಗೆ ಬುನಾದಿಯಾಯಿತು 
ಪ್ರಥಮ ಜಾಗತಿಕ ಯುದ್ದದಲ್ಲಿ ಸೋಲಿನ ಅಪಮಾನಕಾರಿ ಒಪ್ಪಂದದಿಂದ ಬೇಯುತ್ತಿದ್ದ 
ಜರ್ವನ್ನರನ್ನು ಹಿಟ್ಲರನ ಆತ್ಮಚರಿತ್ರೆ “ಮೀನ್ ಕೆಂಫ್ ”ರೊಚ್ಚಿಗೆಬ್ಬಿಸಿತು. ಎರಡನೇ 
ಮಹಾಯುದ್ದಕ್ಕೆ ಅವರನ್ನು ಅಣಿಗೊಳಿಸಿತು. ಗಾಂಧೀಜಿಯವರ ಹಿಂದ್ ಸ್ವರಾಜ್ 
ಪುಸ್ತಕದಲ್ಲಿ ವಿದೇಶೀಬಟ್ಟೆಗೆ ಬಹಿಷ್ಕಾರ ಹಾಕುವ ವಿಚಾರ , ಜನಮನವನ್ನು ಚೆನ್ನಾಗಿಯೇ 
ತಟ್ಟಿದ್ದರಿಂದ ಅಲ್ಪಾವಧಿಯಲ್ಲೇ ವೆಂಚೆಸ್ಟರ್ ಬಟ್ಟೆಗೆ ಬೇಡಿಕೆ ಮಾಯವಾಗಿ 
Depressionದ ಆ ದಿನಗಳಲ್ಲಿ ಬ್ರಿಟಿಷರಿಗೆ ೧೬ಕೋಟಿರೂಪಾಯಿಯ ಹಾನಿ ತಟ್ಟಿತು. 
ಇಷ್ಟು ಶೀಘ್ರ ಮತ್ತು ಸರಳವಾಗಿ ದೊಡ್ಡದೊಂದು ಆರ್ಥಿಕ ಮುಗ್ಗಟ್ಟನ್ನು ತಂದ 
ಕೃತಿ ಇತಿಹಾಸದಲ್ಲಿ ಇನ್ನೊಂದು ಇರಲಾರದು ! 


ಕನ್ನಡದಲ್ಲಿ ಕಾಲ ಕಾಲಕ್ಕೆ ಇತಿಹಾಸ - ಆಧಾರಿತ ಸಾಹಿತ್ಯ ನಿರ್ಮಾಣವಾಗುತ್ತ ಬಂದಿದೆ. 
ಶಾಂತ ಕವಿಗಳ ಕೀರ್ತನೆಗಳು, ಗಳಗನಾಥರ ಕಾದಂಬರಿಗಳು, ತೀರಮೊದಲಿನ ಕೃತಿಗಳಾ 
ದರೂ ಚಾರಿತ್ರಿಕ ವ್ಯಕ್ತಿ , ಘಟನೆಗಳನ್ನು ಆಧರಿಸಿ ಬರೆದವು. ಮಾಸ್ತಿಯವರ ಕಾದಂಬರಿ 
ಗಳಾದ ಚನ್ನಬಸವನಾಯಕ, ಚಿಕವೀರ ರಾಜೇಂದ್ರ ಮತ್ತು ಕೆಲ ಕತೆಗಳು ಇತಿಹಾಸದ 
ಪುಟಗಳಿಂದ ಆಯ್ದ ವಸ್ತುವನ್ನು ಪ್ರಾಮಾಣಿಕವಾಗಿ ಒಳಗೊಂಡಿವೆ . ಕೆ. ವಿ . ಅಯ್ಯರರು 
“ ಶಾಂತಲಾ ” ದಲ್ಲಿ ಹೊಯ್ಸಳ ಕಾಲದ ಶಾಸನಗಳ ಮತ್ತಿತರ ವಿವರಗಳನ್ನು ಕಾದಂಬರಿಗೆ 
ಪೂರಕವಾಗುವಂತೆ ಹೆಣೆದಿದ್ದಾರೆ. ತ. ರಾ . ಸು . ಅವರ ನೃಪತುಂಗ, ಆನಂದಕಂದರ 


೯೨ | ಸಾಕ್ಷಿ 


ಮಲ್ಲಿಕಾರ್ಜುನ, ರಾಜಯೋಗಿ, ಅಶಾಂತಿ ಪರ್ವಗಳಲ್ಲಿ ಇತಿಹಾಸದ ಅಂಶಗಳು ಕಡಿಮೆ 
ಲಿಂದ್ಧರ ನಡೆದ ಘಟನೆಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲಾಗಿದೆ. ಇತ್ತೀಚೆಗೆ 
ಪ್ರಕಟವಾದ ಸಿ. ಎನ್ . ಜಯಲಕ್ಷ್ಮಿದೇವಿಯವರ ' ಶಪ್ಪವಾಡಿ' ಪ್ರಣಯ ಕಥೆಯಂ 
ವಸ್ತು ಪಡೆದರೂ ಶಿವಾಜಿಯ ಮರಣೋತ್ತರ ಕಾಲದ ಧಾರ್ಮಿಕ ಜೀವನ , ಯುದ್ಧ 
ಕ್ರವಗಳು, ರಾಜಕೀಯಂ ಕಂತಂತ್ರಗಳು, ಅರಕ್ಷಿತತೆ, ರಾಜವಾಡೆಯ ರಹಸ್ಯಗಳು , ಮಢ 
ನಂಬಿಕೆಗಳು, ವಿನೋದಾವಳಿಗಳು ವಂತಾದ್ದನ್ನು ರಮ್ಯವಾಗಿ ಚಿತ್ರಿಸುತ್ತದೆ, ಕಾರ್ನಾಡರ 
ತುಘಲಕ್ ಇತಿಹಾಸದ ಹಿನ್ನೆಲೆಯಲ್ಲಿ ಸಾಮಯಿಕ ಆಗು -ಹೋಗುಗಳನ್ನು ಪ್ರತಿಬಿಂಬಿ 
ಸಂವ ಯಶಸ್ವಿ ಕೃತಿ, ಅ.ನ.ಕೃ , ಅವರ ಐತಿಹಾಸಿಕ ಕಾದಂಬರಿಗಳಲ್ಲಿ ಚಾರಿತ್ರಿಕ ಅಂಶ 
ಗಳಂ ಬರುವುದು ನೆಪಕ್ಕೆ ಮಾತ್ರ . 


ಚರಿತ್ರೆಯನ್ನು ಆಧರಿಸಿದ ಸಾಹಿತ್ಯ ಹೇರಳವಾಗಿದ್ದರೂ ಜನರ ಲಕ್ಷ ಆಕರ್ಷಿಸುವಲ್ಲಿ 
ಬಹಳಷ್ಟು ಕೃತಿಗಳು ಯಶಸ್ವಿಯಾಗಿಲ್ಲ. ಇದಕ್ಕೆ ವಂಖ್ಯ ಕಾರಣ ನಮ್ಮ ಸಾಹಿತಿಗಳು 
ಸಂಶೋಧನೆಗೆ ಪ್ರಾವಂಂಖ್ಯತೆ ಕೊಡದೇ ಕಲ್ಪನಾಶಕ್ತಿಯನ್ನೇ ಆಧರಿಸಿ ವಿರಾಮವಾಗಿ 
ಕುಳಿತು ಬರೆದವು. ಇತಿಹಾಸಕಾರನು ಸಾಹಿತಿಯಂತೆ ಬರೆಯುವ ಹವ್ಯಾಸಕ್ಕೆ ಹೋಗ 
ಬಾರದು. ಆದರೆ ಸಾಹಿತಿ, ಹೆಚ್ಚಿನ ಮಾಹಿತಿಗಾಗಿ ಇತಿಹಾಸಕಾರನಾಗಿ ಸಂಶೋಧನೆ 
ನಡೆಸಿದ ಹೊರತಂ ಅವನ ಕೃತಿ ಜೀವಂತವಾಗಲಾರದು. ಈ ದೆಸೆಯಲ್ಲಿ ನಾವು 
ಪಾಶ್ಚಾತ್ಯ ಸಾಹಿತಿಗಳಿಂದ ಬಹಳಷ್ಟು ಕಲಿಯಬೇಕಾಗಿದೆ. ಹೆಸರಾಂತ ಚಾರಿತ್ರಿಕ ಕಾದಂಬರಿ 
ಕಾರರಾದ ಇರ್ವಿಂಗ್ ಸೈನರು ವಿಶ್ವಶಿಲ್ಪಿ ಮಾರ್‌ಕೇಲ್ ಎಂಜೆಲೋನ ಬಗ್ಗೆ ಕೃತಿ 
ಯೊಂದನ್ನು ರಚಿಸಬೇಕಾದರೆ ಆರು ವರ್ಷ ಅಭ್ಯಾಸಮಾಡಿ, ಇಟಲಿಯ ಶತಕಗಳ ಇತಿ 
ಹಾಸ ತಿರುವಿಹಾಕಿ, ಕಲಾಕಾರನ ಜನ್ಮಭೂಮಿಯಲ್ಲಿ ವಾಸಮಾಡಿ, ಇಟಾಲಿಯನ್ ಭಾಷೆ 
ಕಲಿತಂ, ಅಮೃತಶಿಲೆಯ ಖಣಿಗಳಲ್ಲಿ ಕೆಲಸ ಮಾಡಿದ ನಂತರ “ Agony & Ecstacy” 
ಯಂತಹ ಪಕ್ಕ ಕೃತಿ ಹೊರತಂದರು. ಇದೇ ಲೇಖಕರು ಡಚ್ ಕಲಾಕಾರ ವಿನ್ಸೆಂಟ್ 
ವ್ಯಾನ ಬಗ್ಗೆ ಬರೆಯಬೇಕಾದಾಗ, ಕಲಾಕಾರ ಹುಟ್ಟಿದೂರು, ಆತ ಅಲೆದಾಡಿದ 
ಯಾವತ ಪ್ರದೇಶಗಳನ್ನು ಸಂತ್ರಿ , ಪ್ರತಿಯೊಂದು ಕಲಾಕೃತಿ ಪರಾಮರ್ಶಿಸಿ, ಆತ 
ತಮ್ಮನಿಗೆ ಬರೆದ ಅಸಂಖ್ಯ ಪತ್ರಗಳನ್ನು ಓದಿ, ಆತನ ಸಂಬಂಧಿಕರನ್ನು ಸಂದರ್ಶಿಸಿ 
ನಂತರ Lust for Life ಬರೆದರು. ಸ್ಪರ್ಶ, ಸಂವೇದನೆಗಳಿಂದ ತುಂಬಿತಂಳಂಕಂವ ಈ 
ಕೃತಿ ಕೆಲವೇ ವರ್ಷಗಳಲ್ಲಿ ಇಪ್ಪತ್ತು ಆವೃತ್ತಿಗಳನ್ನು ಕಂಡಿತು. ಕೇವಲ ಮೂರು ದಶಕ 
ಗಳ ಹಿಂದಿನ ನಮ್ಮ ಸ್ವಾತಂತ್ರ ಇತಿಹಾಸದ ಮೇಲೆ ಆಧಾರಿತ ಗ್ರಂಥವನ್ನು ರಚಿಸಲು 
ಫ್ರೆಂಚ್ - ಅಮೇರಿಕನ್ ಲೇಖಕರೇ ವಂಂಂದೆ ಬಂದರು ! ಅವರು ಸಾವಿರಾರು ಜನರನ್ನು 
ಸಂದರ್ಶಿಸಿ, ನರಾರಂ ಸ್ಥಳಗಳನ್ನು ಭೇಟಿ ಮಾಡಿದ “ಸರಿರಾತ್ರಿಯಲ್ಲಿ ಸ್ವಾತಂತ್ರ ” 
( Freedom at Midnight ) ದಲ್ಲಿ ಹೊರಗೆಡವಿದ ಕೆಲ ಚಾರಿತ್ರಿಕ ಅಂಶಗಳನ್ನು 


ಸಾಕ್ಷಿ | ೯೩ 


ನಮ್ಮವರಿಂದ ಏಕೆ ಕಂಡು ಹಿಡಿಯಲಾಗಲಿಲ್ಲ ? ಅದರ ಲೇಖಕರಿಬ್ಬರೂ ಇತಿಹಾಸಕಾರ 
ರಲ್ಲದ್ದರಿಂದ ಪುಸ್ತಕವನ್ನು ಶೀಘ್ರವೇ ಜನಪ್ರಿಯ ಮಾಡಲು ಯತ್ನಿಸುವ ಸಾಹಿತಿಗಳಂತೆ 
ವಿವಾದಾಸ್ಪದ ಮತ್ತು ಅಸತ್ಯ ಸಂಗತಿಗಳನ್ನು ತಮ್ಮ ಕೃತಿಯಲ್ಲಿ ಸೇರಿಸಿದ್ದಾರೆ. ಆ 
ಮಾತು ಬೇರೆ! 


ಸಾಮಾಜಿಕ ಕುಂದುಕೊರತೆಗಳನ್ನು ಪ್ರತಿಭಟಿಸಿ ಬರೆದ ಸಾಮಯಿಕ ಸಾಹಿತ್ಯ ಕಾಲ 
ಕ್ರಮೇಣ ಸಾಹಿತ್ಯದ ಇತಿಹಾಸಕ್ಕೆ ಸೇರ್ಪಡೆಯಾಗುವದರಿಂದ, ಸಾಮಾಜಿಕ ಲೇಪ 
ದೋಷಗಳು ಮುಂದುವರಿಯುವ ತನಕ ಅವು ಸಾಮಯಿಕವೆನಿಸುವದು ಸ್ವಾಭಾವಿಕ . 
“ಚೋಮನ ದುಡಿ ” ಇಂಥದೊಂದು ಕೃತಿ, ಜಾತೀಯತೆ, ಅಜ್ಞಾನಿಗಳ ಶೋಷಣೆ , 
ಬಡತನ, ರಾಜಕಾರಣಿಗಳ ಸ್ವಾರ್ಥ ಸಾಧನೆಗಳನ್ನು ಚಿತ್ರಿಸುವ ಕಾರಂತರ ಔದಾರ್ಯದ 
ಉರುಳಿನಲ್ಲಿ, ವಂಂಗಿದ ಯುದ್ದ , ಜಾರುವ ದಾರಿಯಲ್ಲಿ ಉಕ್ಕಿದ ನೆರೆ, ಗೊಂಡವನ, 
ಮಜನ್ಮ ಇವು ಚಾರಿತ್ರಿಕ ಅಂಶಗಳೊಂದಿಗೆ ಮಾನವೀಯತೆಗೆ ಪ್ರಾಧಾನ್ಯ ಕೊಟ್ಟಿದ್ದ 
ರಿಂದ ಯಾವಾಗಲೂ ಹೊಸದೆನಿಸುತ್ತವೆ. 


S 


ಸಾಹಿತ್ಯಕ ಕೃತಿಗಳನ್ನು ಆಧರಿಸಿ ಬರೆದ ನಾಟಕ , ಚಲಚಿತ್ರಗಳು ಹಿಂದೆಂದೂ ಇಲ್ಲದಷ್ಟು 
ಖ್ಯಾತಿ ಪಡೆಯುತ್ತಿವೆ. ನಿರಕ್ಷರಿಗಳಿಗೂ ಈ ಮಾಧ್ಯಮಗಳಿಂದ ಸಾಹಿತ್ಯದ ಪರಿಚಯ 
ಮಾಡಿಕೊಡಲು ಸಾಧ್ಯವಿರುವುದರಿಂದ ಅವುಗಳ ಬಗ್ಗೆ ಹೆಚ್ಚಿನ ಪರಿಶ್ರಮ ವಹಿಸಬೇಕಾ 
ಗುತ್ತದೆ. ಇತಿಹಾಸವನ್ನು ತೆರೆಯ ಮೇಲೆ ತರುವುದು ಸುಲಭಸಾಧ್ಯದ ಮಾತಲ್ಲವಾದ್ದರಿಂದ 
ಹೆಚ್ಚಿನ ನಿರ್ದೇಶಕರು ಆ ಸಾಹಸಕ್ಕೆ ಕೈ ಹಾಕುವುದಿಲ್ಲ . ಅಲ್ಲೊಂದು ಇಲ್ಲೊಂದು 
ತಯಾರಾದವು ಪ್ರೇಕ್ಷಕರನ್ನು ಮೆಚ್ಚಿಸುವ ಏಕಮಾತ್ರ ಧೈರ್ಯ ಇಟ್ಟುಕೊಂಡು ನೃತ್ಯ , 
ಸಂಗೀತ ಪ್ರಣಯ ಪ್ರಸಂಗಗಳಿಂದ ತುಂಬಿ ಬಿಡುತ್ತಾರೆ. ವಿಜಯನಗರದ ಅರಸಂ 
ಕೃಷ್ಣದೇವರಾಯ ಮತ್ತು ಅವನ ಇಬ್ಬರು ರಾಣಿಯರ ಕಂಚಿನ ವಿಗ್ರಹ ತಿರುಪತಿಯ 
ಲ್ಲಿದೆ. ಆತನ ರಾಜಧಾನಿ ಹಂಪಿಯ ರೂಪದಲ್ಲಿ ಇಂದೂ ನಿಂತಿದೆ. ಪೇಸನು ಆತನ 
ರೂಪ, ಮೈಕಟ್ಟು , ವೇಷಭೂಷಣ , ದಿನಂಪ್ರತಿ ಚಟುವಟಿಕೆಗಳ ವರ್ಣನೆ ಮತ್ತು 
ದೈನಂದಿನ ಜೀವನದ ವಿವರಗಳನ್ನು ಬರೆದಿಟ್ಟಿದ್ದಾನೆ. ಸಮಕಾಲೀನ ಸಾಹಿತ್ಯದಲ್ಲ 
ಬೇಕಾದಷ್ಟು ಮಾಹಿತಿ ಲಭ್ಯವಿದೆ. ಆದರೂ ಇವಾವದ ಲಕ್ಷಿಸದ “ ಶ್ರೀ 
ಕೃಷ್ಣದೇವರಾಯ ” ವನ್ನು ಕನ್ನಡಿಗರಂ ವೆಂಚ್ಚಿಕೊಳ್ಳುವದು ಆಶ್ಚರ್ಯದ ಮತ್ತು 
ವಿಷಾದದ ವಿಷಯ . ವಿಜಯನಗರದ ವಾಸ್ತುಶಿಲ್ಪಕ್ಕೆ ಅರ್ಥಾತ್ ಸಂಬಂಧವಿಲ್ಲದ 
ಅರವಾನೆಯಲ್ಲಿ ಅದರ ಚಿತ್ರೀಕರಣವಾಗಿದೆ. ನಮ್ಮ ಇತಿಹಾಸ ಜೀವಂತವಿದ್ದ ಅಂಶ 
ಗಳನ್ನೇ ನಿರ್ಲಕ್ಷಿಸಿದಾಗ ಪ್ರಾಚೀನ ಇತಿಹಾಸ ತೆರೆಗೆ ಹೇಗೆ ಬಂದೀತು ? “ ಅಮರಶಿಲ್ಪಿ 
ಜಕಣಾಚಾರಿ ” ಇನ್ನೊಂದು ಚರಿತ್ರ ವಿರೋಧಿ ಚಿತ್ರ ಪ್ರಮಾಣಪೂರ್ವಕ ಇತಿಹಾಸ 


12 


೯೪ | ಸಾಕ್ಷಿ 


ವನ್ನು ತೆರೆಗೆ ತಂದೂ ಬೊಕ್ಕಸ ತುಂಬಿಸಿಕೊಂಡ,ಸ್ಯಾನ್ ಎಂಡ ಡೆಲೈಲಾ, ಕೋ 
ವಾಡಿಸ್ , ಟೆನ್ ಕಮಾಂಡಮೆಂಟ್ , ಕ್ಲಿಯೋಪಾತ್ರಾಗಳನ್ನು ಇಲ್ಲಿ ನೆನಸಿಕೊಳ್ಳ 
ಬಹುದು, ಇವುಗಳ ಯಶಸ್ಸಿಗೆ ಅಲ್ಲಿಯವರ ಪ್ರಾಮಾಣಿಕತೆ, ಇತಿಹಾಸಪ್ರಜ್ಞೆ , ದುಡಿಮೆ 
ಗಳೇ ಮುಖ್ಯ ಕಾರಣ. “ಕ್ಲಿಯೋ ಪಾತಾ ” ದಲ್ಲಿ ವೇಷಭೂಷಣ, ಅಲಂಕಾರ, ವಾಸ್ತು 
ಶಿಲ್ಪಗಳನ್ನು , ಇಜಿಪ್ ಯುರೋಪುಗಳನ್ನು ಸುತ್ತಾಡಿ, ವಸ್ತುಸಂಗ್ರಹಾಲಯಗಳಲ್ಲಿ 
ಇದ್ದ ಮಾದರಿಗಳಿಂದ ಅಭ್ಯಸಿಸಿ ಚಲಚ್ಚಿತ್ರದಲ್ಲಿ ಪುನರ್‌ಸೃಷ್ಟಿ ಮಾಡಲಾಗಿದೆ. 
ನಮ್ಮಲ್ಲಿ ಆ ಪ್ರಯೋಗಶೀಲತೆ ಯಾವ ಕಾಲಕ್ಕೆ ಬಂದೀತೋ ! 


ನಮ್ಮಲ್ಲಿ ಎಲ್ಲ ಹಂತಗಳಲ್ಲಿ ಇತಿಹಾಸಪ್ರಜ್ಞೆಯ ಕೊರತೆಯಿದೆ. ಸಾಹಿತಿಗಳು ಕೆಲ 
ಮಟ್ಟಿಗೆ ಅದನ್ನು ತುಂಬಿ ತರಬಹುದಾಗಿದೆ. 


ಎರಡು ಕವನಗಳು 


- ಲಕ್ಷ್ಮೀಶ ಚೊಕ್ಕಾಡಿ 


೧ . ಛಸ್ ನಾಲಾ : ಒಂದು ಹನಿ 


ಯಾಕೆ ಸತ್ತಿರುವಿರಿ ಇಲ್ಲಿ ಜನಗಳೇ 
ಸ್ವಲ್ಪ ಈಚೆ ಬಂದಿದ್ದರೆ ನಿಮಗೆ 
ಬದುಕುವಾಸೆ ಇರುತ್ತಿತ್ತು : ಅಲ್ಲ ಹೆದರಿದಿರಾ 
ವಾಹನ ಅಪಘಾತಗಳಿಗೆ, ಕೊಲೆ 
ಸುಲಿಗೆಗಳಿಗೆ, ಹುಲಿ ಬಾಯಿಗಿಂತ 
ದರೆಯೇ ವಾಸಿ ಅಂತ ಒಳಗವಿತಿರಾ 
ನಿಮ್ಮ ಸಹಸ್ರ ಸಂಖ್ಯೆಯ ನರಳಾಟಕ್ಕೆ 
ಭೂಮಿ ಬಾಯ್ದಿಟ್ಟಿತೇ 
ನೆಲದ ಬದುಕಿನ ಪಲಾಯನಕ್ಕಾಗಿ 
ಪಾತಾಳವಾಯಿತೇ 
ಹೇಳಿ : ನಿಮ್ಮ ಶೋಧಕ್ಕಾಗಿ ಅಖಂಡ 
ಜನಕೋಟಿಕಣ್ಣೀರಿಟ್ಟು ಕರಗಿತೆಷ್ಟು ? 
ನವಮಾಸದ ಮೊದಲು ಹೆರಿಗೆ 
ಸೂಚನೆ ಇತ್ತು ಬಿರುಮಣ್ಣ ಕಣದಲ್ಲಿ 


೯ : | ಸಾಕ್ಷಿ 


ಕೊಸರಾಡಿ ದಾಮೋದರರಾದಿರಿ . 
ನೀವು ತಲೆತಪ್ಪಿಸಿಕೊಂಡ ಹಾಗೆ ನಾವು 
ಓಡಿದೆವು ರಷ್ಯಾ , ಅವೆಂರಿಕಾ, ಜರ್ಮನಿ 
ಜಪಾನಿಗೆ ಎಲ್ಲಿಗೆ - ನೀರೋ ಅಥವಾ 
ನಿಮ್ಮನೆತ್ತುವುದಕ್ಕೆ ಪಂಪ ಹೂಡಿ 
ನಮ್ಮ ಆರ್ಥಿಕ ಪ್ರಗತಿಗೆ ಹೆಮ್ಮೆ 
ಪಡುತ್ತಿರುವಾಗ ನೀವೆಲ್ಲ ಓಡಿದಿರಿ, 
ಎಲುಬು ಮಣ್ಣಾದಿರಿ. 
ಇಲ್ಲಿನ ಕ್ಕೂ ಗಜಿಬಿಜಿ ಗುದ್ದಾಟ ನರಸತ್ಯ 
ಹುಳುಕಾಟಕ್ಕೆ ನೀವು ಹೊರಟಿರಿ. 
ಗವಿಗಹ್ವರ ಕತ್ತಲಿನ ಜಗತ್ತಿನಲ್ಲಿ 
ಅದಿರು ನಿಕ್ಷೇಪಗಳ ಹುಡುಕುವುದಕ್ಕೆ 
ಎಂಥ ಹುಚ್ಚರೆ ನೀವು: ಅಲ್ಲಿನ ಬೆಳಕು 
ಬರಿಯಂ ಲೇಸರ್ ಕಿರಣವೆಂದು ಗೊತ್ತಿರಲಿಲ್ಲವೇ 
ಕಣ ಕುಕ್ಕಿದ ಹಾಗೆ ತಡಕಾಡುತ್ತ ಹೊರಟ 
ನಿಮಗೆ ಹಿಂದಿನ ದಾರಿ ಗೋರಿಕಟ್ಟತ್ಯ 
ಬರುತ್ತಿದೆಯೆಂದು ಗೊತ್ತಿರಲಿಲ್ಲವೇ 
ನಿಮ್ಮ ಬದುಕಿನ ದಾಹಕ್ಕೆ ಸಿಕ್ಕಿದ ನೀರಿನ 
ಒಸರು ಕೊನೆಯ ಗಂಟುಕೆಂದು ತಿಳಿದು 
ಸದ್ದುಗದ್ದಲದ ನಡುವೆ ನಾವು ಬಂದೆವು 
ಹೆಲಿಕಾಪ್ಟರ್‌, ಬಸ್ಸು , ಇಂಫಾಲಾಗಳಲ್ಲಿ. 
ನಗಬೇಡಿ : ಎಲುಬು ಚರಂಗಳೇ , ತಲೆ 
ಬುರುಡೆಗಳೇ , ದಗ್ಗ ಜೀವಗಳೇ 
ಶಿಲುಬೆಯಡಿಯ ತಲೆಬುರುಡೆ ಹಲ್ಕಿಸಿದು 
ನಕ್ಕ ಹಾಗೆ, ನಾವು ಹತಭಾಗ್ಯರು, ನಿರ್ಲಿಪ್ತರು, 
ಭಾವಿ ಭಾರತ ಭಾಗ್ಯವಿಧಾತರು, ಅಧಿಕಾರಿ | 
ಗಳಿರಬಹುದು ; ಆದರೆ ನಾವು ಅಸ್ಪೃಶ್ಯರು ನಿಮ್ಮ 
ಮುಟ್ಟಲು, ನಿಮ್ಮ ಕನಸಿನ | 
ವಂಹಲುಗಳೆಲ್ಲ ವುರಿದು ಬಿದ್ದಿದೆ, ಬೀಳುತ್ತಿದೆ 
ನೆಲಕ್ಕೆ ನೆಲ ಸಮವಾಗುತ್ತಿದೆ. 
ಈ ನಿಷ್ಕ್ರಿಯ, ಆದರೆ ದನಿ ಹೊರಡಿಸುವ 


ಸಾಕ್ಷಿ | ೯೭ 


ಈ ದೇಶಕ್ಕೆ , ನನಗೆ ನಿಮ್ಮ ಬಗ್ಗೆ 
ಉಳಿಯುವುದು ಇಷ್ಟು ಮಾತ್ರ : 
ನೆನಪುಗಳ ದಿನಚರಿಯಲ್ಲಿ, ಇತಿಹಾಸದ 
ಒಂದು ಪುಟದಲ್ಲಿ ಒಂದು ಹನಿ ಕಣ್ಣೀರ ಪಾತ್ರ . 


- ೨ ಮಕನೆಲ 


ಯಾರೋ ಸತ್ತಿದ್ದಾರೆ 
ಅಂತ ಒಂದು ದಿನ ಬೆಳಗ್ಗೆ ಸುದ್ದಿ ಬಂತು. 
ಬೆಳಗಿನ ಕನಸಿನ ಮಂಪರಿನಿಂದಲೋ , ನಿಜವೋ 
ಆದರೆ ಬೆಳಗಿನ ಕನಸು ನಿಜವಾಗುತ್ತದೆಂದು 
ಹೇಳುತ್ತಾರೆ ಕೆಲವರು . ಅಂತೂ ಈ ಸುದ್ದಿ 
ಹುಡುಕ ಹೊರಟೆ : ಕೇಳಿದೆ ಗೆಳೆಯರಲ್ಲಿ 
ಜೊತೆಗಾತಿಯರಲ್ಲಿ , ಆಕಾಶವಾಣಿಯಲ್ಲಿ 
ವೃತ್ತ ಪತ್ರಿಕೆಗಳಲ್ಲಿ ಉತ್ತರ ಬರಲಿಲ್ಲ 
ಗುಡ್ಡ ಬೆಟ್ಟ ಗಾಳಿ ಆಕಾಶಗಳಲ್ಲಿ 
ನೆಲವ ಕೇಳಿದೆ ನಾನು. 
ದೇಶದುದ್ದಕ್ಕೂ ಹಬ್ಬಿದ ಸಹಸ್ರ ವರ್ಗಗಳಲ್ಲಿ 
ಬೆರೆತಕೋಟಿಗಳಲ್ಲಿ 
ಅರಿತ ವ್ಯಕ್ತಿಗಳಲ್ಲಿ 
ಎಲ್ಲ ನಾಲಗೆ ಕತ್ತರಿಸಿಕೊಂಡ ವ್ರತನಿಷ್ಠರು. 
ಪತ್ರಿಕೆಗಳಲ್ಲಿ ಓದಿದ ಸುದ್ದಿಯ ಹಾಗೆ 
ತಲೆಯ ಮಣೆಳಗಿಟ್ಟು ಫಾರಿನ್ನಿನ ಹಕ್ಕಿಯ ಹಾಗೆ 
ಈ ನೆಲದ ಮೇಲೆವಂದ್ರೆಯೊತ್ತಿದ ಹೆಜ್ಜೆಗಳೆಷ್ಟೋ 
ಅಲೆದಾಡುತ್ತ ಗುದ್ದಾಟಗಳಿಗೆಲ್ಲ ಬೆನ್ನ 
ಒಡ್ಡುತ್ತ ಸಾಗಿದ ಜೀವಗಳನೆಲ್ಲ 
ಕೇಳಿದೆ : ಸತ್ತ ಪ್ರೇತಾತ್ಮಗಳ ಹಾಗೆ 
ಕಂಡರು : ಅಪರಿಚಿತರಾಗಿ, 
ಶೋಷಣೆಯ ಗುಲಾಮಗಿರಿಗೊಗಿದ 
ಈ ನೆಲ ಭೂಕಂಪಕ್ಕೆ ಸಿಡಿಯುವುದಿಲ್ಲ 
ಅನುಕಂಪಕ್ಕೆ ಮಿಡಿಯುವುದಿಲ್ಲ . 


೯೮ | ಸಾಕ್ಷಿ 


ನಡೆ ನಡೆಯುತ್ಯ , ಜನ ಜಂಗುಳಿಯಲ್ಲಿ 
ಸೇರಿಹೋದೆ: ತಲೆಯೆತ್ತಲಾರದೆ 
ಒತ್ತಿಹೋದೆ. ಅರಚಿದೆ - ಬಾಯ್ಯ 
ಮಾತೇ ಹೊರಡದೆ ಮಾತನಾಡಲಾರದವರೇ ಎಲ್ಲ 
ಬದುಕಿದ್ದಾರೆ ಬದುಕಲಾರದೆ, ಸತ್ತಿಲ್ಲ. 
ರಂಗಮಂಟಪದಲ್ಲಿ ಎಲ್ಲವೂ ಹಸಿರಾಗಿದೆ 
ಹಿಂದಿನ ಸಮಾಚಾರವೆಲ್ಲ ಕತ್ರರಿಗೆ ಸಿಕ್ಕಿ , 
ಇಲ್ಲಿ ಸ್ವಾರ್ಥಿಗಳಿಲ್ಲ, ಲಾಭಕೋರರು ಇಲ್ಲ 
ಸವಯ ಸಾಧಕರಿಲ್ಲ ,ಶ್ರೀಮಂತ ವರ್ಗವಿಲ್ಲ 
ಎಲ್ಲಿದ್ದಾರೆ ಶೇಕಡಾ ಎಪ್ಪತ್ತರಷ್ಟು ತುಂಬಿದ 
ಉಳುಮೆಗೋಲುಗಳಿಲ್ಲಿ ಹೇಳಿ 
ವಹಾಜನಗಳೇ , ಪರಮಪುರುಷರೇ , 
ಕಾಮಧೇನುಗಳೇ , ಹಲವು ಬಾಬಾಗಳೇ 
ಬದುಕ ನಿಷ್ಕ್ರಿಯಗೊಳಿಸುತ್ತಿರುವ ಗಣ್ಯರೇ 
ಇದೆಲ್ಲ ನಿವಂಗೆ ಇಷ್ಟವೇ 
ನಿಮ್ಮ ಕಾಲಡಿ ಬಿದ್ದು ಮಣ ಮುಕ್ಕುವುದು. 
ಯಾಕೆ ಅವತರಿಸಿದ್ದೀರಿ 
ಪುಸ್ತಕ ಬದುಕಿನ ಸಂತ್ರ ನಿರ್ವೀಯ್ರ 
ಕೋಟೆಕಟ್ಟಿದ್ದೀರಿ 
ನಿಮ್ಮ ಮಗಿಗಿನ ಈ ನೆಲದ ವಾಸನೆ 
ಬಡಿಯುತ್ತಿಲ್ಲವೇ ? 


ಅಮ್ಮನ ಗೊಣಗಾಟ 


ವೈದೇಹಿ 


ಈದಿನ 

ಸಾಸಿವೆಯ ಸ್ವರವೇ 
ಸತ್ಯ 
ನಿಗರಿ ಹೋಗಿದೆ. 


ಗುಜಂಗಂಜಿಸುವ ಎಣ್ಣೆಯೊಳಗೆ 

ನುಣ್ಣಗೆ 
ಹೊರಳಾಡಿ, ಮುದುರಿ 
ಗೆರೆಯುತ್ತದೆ 

ಸಣ್ಣಗೆ! 
ಎಣ್ಣೆ ಕತಕತವೆಂದರೆ 
ಛಟ್ಟನೆ 
ಛಟಛಟವೆಂತ 

ಎದುರುತ್ತರವಿತ್ತು 
ತಾನಿದ್ದೇನೆನ್ನುವ 
ನನ್ನ ಕಾಲದ ಸಾಸಿವೆಯೆಲ್ಲಿ! 
ಈಗಿನದೆಲ್ಲಿ ! 


೧೦೦ | ಸಾಕ್ಷಿ 


ಹುಟ್ಟುವ ನೆಲ , ನೀರು ಎಲ್ಲ 
ಅದೇ ಅದೇ 

ಆದರೂ 
ಹೀರಿದ್ದು ಬರೀ ಮಣ್ಣೆ ಆಗಿ 
ನೆಕ್ಕಿದ್ದು ಬರೀ ನೀರೇ ಆಗಿ 
ದೇಹವೆಲ್ಲ 
ದುಂಡಗಿನ ಹೊಟ್ಟೆಯೊಂದೇ 


ಆಗಿ.... ..' 


ಥತ್ .... ಇದು ಸಾಸಿವೆಯೆ ? 
ಗಳಗಳಿಸಂವ ಒಲೆ, ಕಾದ ಸೌಟು 
ಹುರಿದು ಮುಕ್ಕವ ಎಣ್ಣೆ 

ಯಾವುದೂ ಮಂಪರು 
ಹರಿಸಿಲ್ಲವೆಂದರೆ ! 

ಸೀದಾ ಚುಂಯ್ ಎಂತ 
ನಿದ್ದೆಗಣ್ಣಿಂದ ಗುನುಗುತ್ತ 
ಮೇಲೋಗರ ದೊಳಗೆ 

ಬಳಕ್ಕೆಂದು 
ಉಂಬವನ ಉದರದಲಿ 
ಮಲಗುತ್ತದೆ 

ವಿಂಣ್ಣಗೆ! 


ಥತ್ ಇದು ಸಾಸಿವೆಯೆ ? 
ಅದರ ಹಂಟ ಅಲ್ಲ 
ಗೊಣಗುತ್ತಾಳೆ 

ಅಮ್ಮ ! 


ಕಾರಂತರ ಮೈಮನಗಳ ಸುಳಿಯಲ್ಲಿ 


ಡಿ ಕೆ ಸೀತಾರಾಮಶಾಸ್ತ್ರಿ , 


ಕಾರಂತರ ಇತ್ತೀಚಿನ ಕಾದಂಬರಿಗಳಲ್ಲಿ ಮೈ ಮನಗಳ ಸುಳಿಯಲ್ಲಿ ವಿಶಿಷ್ಟವಾದುದು, 
ಮಹತ್ವಪೂರ್ಣವಾದುದು. ( ಅಳಿದ ಮೇಲೆ ಕಾದಂಬರಿಯಲ್ಲಿರುವ ತಂತ್ರದ 
ನಾವೀನ್ಯತೆ, ಸಾಫಲ್ಯ ಇಲ್ಲಿರಲಾರದು. ಇದು ಮೂರುತಲೆಮಾರುಗಳ ಕಥೆಯಾದರೂ 
“ ಮರಳಿ ಮಣ್ಣಿಗೆ ಮತ್ತಿತರ ಅವರ ಕಾದಂಬರಿಗಳಲ್ಲಿನ ಹರಹು ಇಲ್ಲಿರಲಾರದು. 
“ ಬೆಟ್ಟದಜೀವ' ದಲ್ಲಿ ಕಾಣುವ ಕಲಾತ್ಮಕತೆ, ರಚನಾಕೌಶಲಗಳು ಇಲ್ಲಿರಲಾರವು. ಆದರೆ 
ಮನುಷ್ಯ ಸ್ವಭಾವದ ಒಂದು ವಂಲಭೂತ ಅಂಶವನ್ನು , ಬಾಳಿನ ಒಂದು ನಿಗೂಢ 
ಸವಂಖ್ಯೆಯನ್ನು ಕಾದಂಬರಿಯ ಮಾಧ್ಯಮದ ಮೂಲಕ ಬಗೆಯುವ, ಪರಿಶೀಲಿಸುವ 
ದೃಷ್ಟಿಯಿಂದ “ ಮೈ ಮನಗಳ ಸುಳಿಯಲ್ಲಿ ತನ್ನ ವೈಶಿಷ್ಟ್ಯವನ್ನು , ಮಹತ್ವವನ್ನು 
ಸ್ಥಾಪಿಸಿಕೊಂಡಿದೆ . 


“ಕತೆ ಒಬ್ಬಳು ವಾರಾಂಗನೆಯ ಸುತ್ತ ಸುತ್ತುವರೆಯುವಂಥದು ” ಎಂದು ಕಾರಂತರಂ 
ವಂನುಡಿಯಲ್ಲಿ ಹೇಳಿಕೊಂಡಿದ್ದರೂ , ವೇಶ್ಯಾಜೀವನವನ್ನು ವಸ್ತುವಾಗುಳ್ಳ ಬೇರೆ 
ಕಾದಂಬರಿಗಳಿಗಿಂತ “ ಮೈ ಮನಗಳ ಸುಳಿಯಲ್ಲಿ ಭಿನ್ನವಾಗಿದೆ, ಸೂಳೆಯರ ಬದುಕಿನಲ್ಲಿ 
ರುವ ಕರುಣಾಜನಕ ಪಾಡು,ಘೋರ ದಾರಿದ್ರ , ಅಸಹ್ಯಗಳ ಚಿತ್ರಣ ಇಲ್ಲಿ ಸಿಗುವುದಿಲ್ಲ, 
ಸಮಾಜ ಸುಧಾರಕನ ಆವೇಶ, ಅಬ್ಬರಗಳಾವುವೂ ಇಲ್ಲಿ ಕಾಣುವುದಿಲ್ಲ . ಮನುಷ್ಯ 
ಜೀವನದ ವಿಸ್ಮಯವಾದ ಲೈಂಗಿಕ ಸಂಬಂಧ, ಹೆಣ್ಣು ಗಂಡುಗಳ ಸಂಬಂಧ, ಮೈ ಮನೆ 

13 


೧೦೨ | ಸಾಕ್ಷಿ 


ಗಳ ಸಂಬಂಧ, ಅವುಗಳಲ್ಲಿನ ಸೆಳೆತ, ಚೆಲುವು, ಹಾಗೆಯೇ ಅವುಗಳಲ್ಲಿನ ವಿರೋಧ, 
ಅಸಹ್ಯಗಳನ್ನು ಒಬ್ಬಳು “ ಗರತಿ ” ಯಲ್ಲದವಳ ಬಾಳಿನ ಮಂಖದಿಂದ ಚಿತ್ರಿಸುವ ಪ್ರಯತ್ನ 
ಇಲ್ಲಿದೆ . ' ಮೈ ಮನಗಳ ಸುಳಿಯಲ್ಲಿ' ಗರತಿಯಲ್ಲದವಳ ಆತ್ಮಕಥನವಾದರೂ ದಾಂಪತ್ಯ 
ದಲ್ಲಿನ ಸಾರ್ಥಕ್ಯ , ಸಾಫಲ್ಯಗಳನ್ನು ವಿವೇಚಿಸಿರುವ, ತೃಪ್ತ ಜೀವನದ ಹಾದಿಯನ್ನು 
ಅರಸುವ ಪ್ರಯತ್ನವೇ ಈ ಕಾದಂಬರಿಯಾಗಿರುವುದು ಇಲ್ಲಿನ ವಿಶೇಷವಾಗಿದೆ. ಆದುದ 
ರಿಂದ ವೇಶ್ಯಾಜೀವನವನ್ನು ಚಿತ್ರಿಸುವ ಬೇರೆ ಕಾದಂಬರಿಗಳೊಡನೆ ಕಾರಂತರ ಕಾದಂಬರಿ 
ಯನ್ನು ಹೋಲಿಸುವುದು ಶಕ್ಯವಲ್ಲವಷ್ಟೇ ಅಲ್ಲ, ಸಾಧುವಲ್ಲವೂ ಹೌದು. 


ಮನುಷ್ಯನ ಲೈಂಗಿಕ ಸಂಬಂಧವೇ ಒಂದು ಪ್ರಬಲವಾದ ಶಕ್ತಿ ಎಂದು ಕಾರಂತರು ಒತ್ತಿ 
ಹೇಳುತ್ತಾರೆ. ಮುನ್ನುಡಿಯಲ್ಲಿ ಅವರು ಹೇಳಿರುವ “ಮನುಷ್ಯ ಬರಿಯ ಪಶುವಲ್ಲವಷ್ಟೆ ! 
ಆತ ಮನೋದೇಹಿ” ಎಂಬ ಮಾತುಗಳು ಕಾದಂಬರಿಯ ವಸ್ತುವಿನ ಬಗೆಗೆ, ಕಾದಂಬರಿ 
ಕಾರರ ಧೋರಣೆಯ ಬಗೆಗೆ ಬೆಳಕು ಚೆಲ್ಲುತ್ತವೆ. ಮನುಷ್ಯ ಮನಸ್ಸೆಂಬ ಕರಣವೇ 
ಇಲ್ಲದೆ ಕೇವಲ ದೇಹವೇ ಆಗಿದ್ದಲ್ಲಿ ಯಾವ ನೈತಿಕ ಪ್ರಶ್ನೆಯಾಗಲಿ, ಸಂದೇಹ, ಸಂದಿಗ್ಗ 
ಗಳಾಗಲಿ, ವಕೌಲ್ಯಶೋಧನೆಯ ಚಿಂತೆಯಾಗಲಿ ಅವನನ್ನು ಕಾಡುತ್ತಿರಲಿಲ್ಲ. ಕೇವಲ 
ಪಶುವಾಗಿ ಅವನು ಲೈಂಗಿಕ ಸಂಬಂಧವನ್ನು ನಿರ್ವಹಿಸಿಕೊಂಡು ಹೋಗಬಹುದಾಗಿತ್ತು . 
ಯಾವ ಸಂಕೋಚವೂ ಇಲ್ಲದೆ, ಹಾಗೆಯೇ ಯಾವ ವಿಕಾರವೂ ಇಲ್ಲದೆ ಲೈಂಗಿಕ ಜೀವನ 
ವನ್ನು ನಡೆಸಿಕೊಂಡು ಹೋಗುವ ಪಶು ಪಕ್ಷಿಗಳೂ ಈ ವಿಷಯದಲ್ಲಿ ನೀತಿ ನಿಯಮಂ 
ಗಳನ್ನು ಪಾಲಿಸುತ್ತವೆ, ಎಂಬ ಮಾತುಗಳನ್ನು ಕಾದಂಬರಿಕಾರರು ಲಕ್ಷ್ಮಣತೀರ್ಥರ 
ಬಾಯಲ್ಲಿ ನುಡಿಸುತ್ತಾರೆ. ಇಲ್ಲಿ ಆ ಮಾತುಗಳನ್ನು ನೆನಪಿಗೆ ತಂದುಕೊಳ್ಳುವುದು ಉಚಿತ . 
ಕೇವಲ ಮನಸ್ಸೇ ಮನುಷ್ಯನಾಗಿದ್ದರೆ ಈ ಸಂಬಂಧದಲ್ಲಿ ಅವನು ಯಾವ ಆಕರ್ಷಣೆಯ 
ನಾಗಲಿ, ರುಚಿಯನ್ನಾಗಲಿ, ತಣಿವನ್ನಾಗಲಿ ಕಾಣದಾಗುತ್ತಿದ್ದ . ಗಂಡು ಹೆಣ್ಣಿನ ಸಂಬಂಧ 
ದಲ್ಲಿ ಕಾಮದ ಪಾಲೆಷ್ಟು , ಪ್ರೇಮದ ಪಾಲೆಷ್ಟು , ದೇಹಕ್ಕೆ ತನ್ನದೇ ಆದ ಸೂಕ್ಷತೆ, 
ರಂಚಿ ವಂತು ತಣಿವುಗಳಿವೆಯೆಂ, ಇದ್ದರೂ ಮನಸ್ಸಿನಲ್ಲೇ ಅವುಗಳ ಉಗಮವಲ್ಲವೆ, 
ದೇಹ ಮತ್ತು ಮನಸ್ಸುಗಳ ನಂಟನ್ನು ಕಡಿದುಹಾಕಲು ಸಾಧ್ಯವೆ, ಅವುಗಳ ಮೇಳ, 
ಸವರಾನ ಧರ್ಮ ಮತ್ತು ಭಾವಸಾಮರಸ್ಯಗಳೆಲ್ಲವೆ ಲೈಂಗಿಕ ಸಂಬಂಧವನ್ನು , ಗಂಡು 
ಹೆಣ್ಣಿನ ಸಂಬಂಧವನ್ನು ಅರ್ಥಪೂರ್ಣವಾಗಿಸುವುದು ಎಂಬೆಲ್ಲ ಪ್ರಶ್ನೆಗಳನ್ನು ಈ 
ಕಾದಂಬರಿಯಲ್ಲಿ ವಂಂಜುಳೆಯ ಪಾತ್ರದ ವಂರಿಖಾಂತರ ಪರಿಶೀಲಿಸಲಾಗಿದೆ . ಈ ಪ್ರಶ್ನೆಗೆ 
ಳಿಗೆ ಅವಳೊಬ್ಬಳ ಪ್ರತಿಕ್ರಿಯೆಯಷ್ಟನ್ನೇ ಚಿತ್ರಿಸದೆ, ಅವಳ ಬಾಳಿನಲ್ಲಿ ಹಾದುಹೋಗುವ 
ಅನೇಕ ವ್ಯಕ್ತಿಗಳ ಪ್ರತಿಕ್ರಿಯೆಯನ್ನೂ ಚಿತ್ರಿಸಿರುವುದರಿಂದ ಈ ಸಮಸ್ಯೆಯ ಸಂಪೂರ್ಣ 
ನೋಟವೇ ಇಲ್ಲಿ ಒದಗಿದೆ, ಮನುಷ್ಯ ಜೀವನದ ಅನಿವಾರ್ಯವೆನ್ನಬಹುದಾದ, ಅದಮ್ಯ 
ವೆನ್ನಿಸಂವ ಈ ಮೂಲ ಪ್ರವೃತ್ತಿ ಎಡೆಗೊಡಬಹುದಾದ ನೈತಿಕ ಪ್ರಶ್ನೆಗಳ ಬಗೆಗಿನ 


ಸಾಕ್ಷಿ ( ೧೦೩ 


ಗೊಂದಲ, ಮೌಲ್ಯ ನಿಷ್ಕರ್ಷೆಯ ಬಗೆಗಿನ ಸಂದೇಹ - ಇವುಗಳ ವಿಶ್ಲೇಷಣೆ ಈ ಕಾದಂಬರಿ 
ಯನ್ನು ಮಹತ್ವಪೂರ್ಣ ಕೃತಿಯನ್ನಾಗಿಸಿದೆ . 


ಇಷ್ಟು ಜಟಿಲವಾದ, ಕ್ಲಿಷ್ಟವಾದ ಸಮಸ್ಯೆಯನ್ನು ಗರತಿಯಲ್ಲದವಳ ಮುಖದಿಂದ 
ಚಿತ್ರಿಸಿರುವುದು ತಾಂತ್ರಿಕ ಅನುಕೂಲತೆಯ ದೃಷ್ಟಿಯಿಂದ ಎನ್ನಿಸುತ್ತದೆ. ಸಾಂಪ್ರದಾ 
ಯಿಕ ದಾಂಪತ್ಯ ಜೀವನದ ಮೌಲ್ಯಗಳ ಚೌಕಟ್ಟು ಬಿಗಿಯಾದುದರಿಂದ ಅದನ್ನು 
ಮುರಿದು, ಅವುಗಳ ಮೇರೆಯನ್ನು ದಾಟಿ, ಹೆಣ್ಣಾಗಲಿ, ಗಂಡಾಗಲಿ ತನ್ನ ಸ್ವಂತಿಕೆ 
ಯನ್ನು ಕಂಡುಕೊಳ್ಳುವ ಸಲುವಾಗಿ ಹೊಸ ವಕೌಲ್ಯಗಳನ್ನು ಸೃಷ್ಟಿಸಿಕೊಳ್ಳುವುದು 
ನಮ್ಮ ಸಮಾಜದಲ್ಲಿ ವಿರಳ, ತೀವ್ರ ಆಘಾತವನ್ನು ಓದುಗರಿಗೆ ಕೊಡುವ ಬಂಡಾಯ 
ಕೋರರ ಪಾತ್ರಚಿತ್ರಣ ಕಾರಂತರಲ್ಲಿ ಅಪರೂಪ. ಅವರ ಕೆಲವು ಕಾದಂಬರಿಗಳಲ್ಲಿ ವಿರಸ 
ದಾಂಪತ್ಯದ ಚಿತ್ರ ಇರುವುದು ದಿಟ. ವೇಶ್ಯಯ ಜೀವನದಲ್ಲಿರುವ, ಸಂಪ್ರದಾಯಸ್ಥ 
ಗೃಹಿಣಿಯ ಜೀವನದಲ್ಲಿ ಇಲ್ಲದಿರುವ, ಆಯ್ಕೆಯ ಸ್ವಾತಂತ್ರ್ಯ , ಲೈಂಗಿಕ ಸ್ವಾತಂತ್ರ್ಯ ಈ 
ಜಟಿಲಸಮಸ್ಯೆಯನ್ನು ನಿಸ್ಸಂಕೋಚವಾಗಿ, ನಿರ್ಭೀತಿಯಿಂದ ಪರಿಶೀಲಿಸಲು ಸಾಧ್ಯವೆನ್ನಿ 
ಸುವುದರಿಂದ ವಾಸ್ತವ ಸತ್ಯಕ್ಕೆ ಆತುಕೊಳ್ಳುವ ” ಕಾರಂತರು ವಾರಾಂಗನೆಯೊಬ್ಬಳನ್ನು 
ವಂಖ್ಯಪಾತ್ರವನ್ನಾಗಿ, ಕೇಂದ್ರಪ್ರಜ್ಞೆಯಾಗಿ ಆರಿಸಿಕೊಂಡಿರಬಹುದು. ಈ ವಿಧಾನದಿಂದ 
ಮಂಜುಳೆಯ ಸುಖ - ದುಃಖಗಳ ಸಂವೇದನೆಯನ್ನು ತೀಕ್ಷ್ಯಗೊಳಿಸಲು ಕಾದಂಬರಿಕಾರ 
ರಿಗೆ ಸಾಧ್ಯವಾಗಿದೆ . ಅಷ್ಟೇ ಅಲ್ಲದೆ ಕಾದಂಬರಿಕಾರರಿಗೂ ಈ ಸಮಸ್ಯೆಯನ್ನು ತನ್ಮಯ 
ತೆಗೆ ಒಳಗಾಗದೆ ವಸ್ತುನಿಷ್ಠವಾಗಿ ವಿಶ್ಲೇಷಿಸುವುದೂ ಸಾಧ್ಯವಾಗಿದೆ. ಆದ್ದರಿಂದ 
ಮಂಜುಳೆಯನ್ನು ಕಥಾನಾಯಕಿಯನ್ನಾಗಿರಿಸಿರುವುದು ತಂತ್ರದ ದೃಷ್ಟಿಯಿಂದ ಅವರು 
ಸಾಧಿಸಿದ ಯಶಸ್ಸೆಂದೇ ಹೇಳಬಹುದು. 


ಮಂಜುಳೆ ಆನುವಂಶಿಕವಾಗಿ ಬಂದ ವೃತ್ತಿಯನ್ನು ನಡೆಸಿಕೊಂಡು ಹೋಗುವುದರಿಂದ 
ವೇಶ್ಯ ಎನ್ನಿಸಿದರೂ , ಸನ್ನಿವೇಶದ ಸಹಾಯದಿಂದ ಪಡೆದ ಸಂಸ್ಕಾರ, ದೈವದತ್ತವಾದ 
ಕಲೆ, ರಸಜ್ಞತೆ, ಸೂಕ್ಷ್ಮತೆ, ಸಂವೇದನಾಶೀಲತೆಗಳ ದೆಶೆಯಿಂದ ಹೆಣನಕ್ಕೆ ಪ್ರತೀಕವಾಗಿ 
ನಿಲ್ಲುತ್ತಾಳೆ. ಅವಳ ತಾಯಿ , ಭವಾನಿ, ಗರತಿಯಾಗಿ ಬಾಳಿದವಳು, ಗಂಗೊಳ್ಳಿಯ ಸಾಹು 
ಕಾರರಿಗೆ ಎರಡನೆಯ ಹೆಂಡತಿಯಂತೆ ನಡೆದುಕೊಂಡವಳು. ತನ್ನ ಅಮ್ಮ ತಾಳಿ ಕರಿಮಣಿ 
ಗಳನ್ನು ಕಟ್ಟಿಕೊಳ್ಳದಿದ್ದರೂ ಅದಕ್ಕಿಂತಲೂ ಹೆಚ್ಚಾಗಿ ಹೆದರಿ ಬಾಳಿದವಳು ಎಂದು 
ಮಂಜುಳೆ ಹೇಳಿಕೊಳ್ಳುತ್ತಾಳೆ, ವಲಂಜುಳೆಯ ಮನೋಧರ್ಮದ ನಿಕಟಪರಿಚಯವಿದ್ದ 
ಚಂದಯ್ಯ ಗುಡಿಗಾರನಿಗಂತೂ ಅವಳಲ್ಲಿ ಎಲ್ಲಿಲ್ಲದ ಭಕ್ತಿ , ಅವನ ಪಾಲಿಗೆ ಅವಳೊಬ್ಬ 
ದೇವತೆ, ವೀರೆಯ ಪುನರವತಾರವೇ ಅವಳೆಂದು ಅವನು ಭಾವಿಸಿದ್ದ . ಪುಟ್ಟಣ್ಣ ಐಗಳು 
ಅವಳಿಗೆ ಓದು ಬರಹ ಕಲಿಸಿದವರು ನಾರಾಯಣ ಅಡಿಗಳು ರಘುವಂಶ ಕಾವ್ಯವನ್ನು , 


೧೦೪ | ಸಾಕ್ಷಿ 


ಮಾಘಕಾವ್ಯವನ್ನು , ಶಾಕುಂತಲ ನಾಟಕವನ್ನು ಅರ್ಥಹೇಳಿ ವಿವರಿಸುವಾಗ ಕೇಳಿ ಕೇಳಿ 
ತನ್ನ ಹೃದಯ ಸಂಸ್ಕಾರವನ್ನು ಬೆಳೆಸಿಕೊಂಡವಳು ಅವಳು . ಮುಂದೆ ರಾಧಾಕೃಷ್ಣ 
ಬುವಾರಿಂದ ಸಂಗೀತವನ್ನು ಕಲಿತು, ಸಾಧನೆ ಮಾಡಿ ತನ್ನ ಹೃದಯ ಸಂಸ್ಕಾರವನ್ನು , 
ಕಲಾಭಿಜ್ಞತೆಯನ್ನು ಬೆಳೆಸಿಕೊಂಡು, ಪೋಷಿಸಿಕೊಂಡವಳು ಅವಳು. ಕೃಷ್ಣ ಅವಳ 
ಆರಾಧ್ಯದೇವತೆ, ವೈರಾಗ್ಯ ಅವಳನ್ನು ಕಾಡದಿದ್ದರೂ ಹಾಡುವಾಗ ಆಕೆ ಮೈಮರೆತಂ 
ಭಕ್ಕೆಯಾಗುತ್ತಾಳೆ, ವಿರಹದ ಸಾವಿರ ವ್ಯಥೆಗಳನ್ನು ಹಾಡಿನಲ್ಲಿ ತೋಡಿಕೊಳ್ಳುತ್ತ 
ಮೇರೆಕಯನನ್ನು ಕಾಣಂತ್ತಾಳೆ. 


ತನ್ನ ತಾಯಿ ಮೈಲೇ ಬೇರೆ, ಮನಸ್ಸೇ ಬೇರೆ ಎಂದು ಬೋಧಿಸಿ ಹೋಗಿದ್ದರೂ , 
ತಾವು ಮನಸ್ಸನ್ನು ಮಾರುವವರಲ್ಲ , ಮೈಯನ್ನು ಮಾರುವವರು ಎಂದು ನಂಬಿದ್ದರೂ , 
ಮಂಜುಳೆ ಮಾತ್ರ ಪಶುಸಹಜವಾದ ದೇಹಭೋಗವನ್ನು ಕಂಡು ಹೇಸತ್ತಾಳೆ, ಹೆದರು 
ತಾಳೆ, ಹಲ್ಲು ಉಗುರುಗಳಿಂದ ಅವಳನ್ನು ಹರಿದು ತಿನ್ನುವ ವಾಸುದೇವ ಪೈಗಳ 
ಚರ್ಯೆಗೂ , ಗಂಟುರು ಹಾಕಿ ಅಲೆದಾಡುವ ದೇವಸ್ಥಾನದ ಬಸವನಿಗೂ ಹೆಚ್ಚಿನ 
ವ್ಯತ್ಯಾಸವನ್ನು ಅವಳು ಕಾಣಳು, ವನಸ್ಸೇ ಇಲ್ಲದ ಮೈಯೊಂದೇ ಇದ್ದವರಂತೆ 
ಮೇಲಿಂದ ಮೇಲೆ ವರ್ತಿಸಿ ವಾಸುದೇವ ಪೈ ಅವಳಿಗೆ ದುಃಖವನ್ನು ತಂದುಕೊಡುತ್ತಾರೆ. 
ಆಚೀಚಿನ ಮನೆಗಳಲ್ಲಿ ಮಕ್ಕಳು ನಲಿದಾಡುವುದನ್ನು ಕಂಡಾಗ ತಾಯ್ತತನದ ಭಾಗ್ಯ 
ಎಲ್ಲಕ್ಕಿಂತ ಹೆಚ್ಚಿನದು ಎನ್ನಿಸುತ್ತದೆ ಅವಳಿಗೆ ಒಂದು ಮಗುವನ್ನು ಕೊಡು ಎಂದು 
ಕಾಳಾವರದ ಸಂಬ್ರಹ್ಮಣ್ಯನಿಗೆ ಹರಕೆ ಹೊರುತ್ತಾಳೆ. ಉಳೂರಸುಬ್ರಾಯರು ಪಾರ್ಶ್ವ 
ವಾಯು ಪೀಡಿತರಾಗಿ ನೆಲಹಿಡಿದಾಗ ಅವರಿಗೆ ಗುಣವಾಗಲೆಂದು ಪ್ರತಿದಿನವೂ 
ಮಹಾಲಿಂಗೇಶ್ವರನ ಗುಂಡಿಗೆ ಹೋಗಿಎಳ್ಳು ದೀಪ ಹಚ್ಚಿ ಬರುತ್ತಾಳೆ. ಪ್ರತಿವರ್ಷವೂ 
ದೇವಸ್ಥಾನದಲ್ಲಿ ಕುಣಿದು ದೇವರಿಗೆ ತನ್ನ ಸೇವೆಯನ್ನು ಸಲ್ಲಿಸುತ್ತಾಳೆ,ಕೊನೆಯಲ್ಲಿ ತನ್ನ 
ಆಸ್ತಿಯಂ ಅರ್ಧವನ್ನು ಊರ ಈಶ್ವರ ದೇವಾಲಯಕ್ಕೆ ಉಂಬಳಿಯಾಗಿ ಬಿಟ್ಟು ಹೋಗು 
ತಾಳೆ, ವಾಸುದೇವ ಪೈಗಳು ಯುಗಾದಿಯ ಹಬ್ಬಕ್ಕೆ ರೇಷ್ಮೆಯ ಸೀರೆ ಕುಪ್ಪಸ ಕಳುಹಿಸಿ 
ದಾಗ, ತೋಳಿಗೆ ಚಿನ್ನದ ವಂಕಿಯನ್ನು ಕಳುಹಿಸಿದಾಗ, ಉಳೂರರು ಮೊದಲ ದಿನ 
ಅವಳ ಕೈಯಲ್ಲಿ ಪಚ್ಚೆ ಉಂಗುರವಿಟ್ಟು ಹೋದಾಗ ಅವಳಂ ಹರ್ಷಪಡುತ್ತಾಳೆ, ಪುಲಕಿತ 
ಳಾಗುತ್ತಾಳೆ, ವರಂಗೋಡಂನಂಜಪ್ಪನವರು ಕೈಬೆರಳಿನಲ್ಲಿದ್ದ ವಜ್ರದ ಉಂಗುರಕ್ಕೆ ಆಶೆ 
ಪಟ್ನ , ಮೈಯ ಹಂಬಲಕ್ಕೆ ಅವರಿಗೆ ತನ್ನ ಮೈಯನ್ನು ತೆರುತ್ತಾಳೆ. ಹೀಗೆ 
ಮಂಜುಳೆ ಕೇವಲ ವೇಶ್ಯ ಎನ್ನಿಸಿಕೊಳ್ಳದೆ ಹೆಣ್ಣಿನಲ್ಲಿರುವ ಎಲ್ಲ ಗುಣ, ಅವಗುಣಗಳ 
ಮರಿಯಾಗಿ ಹೆಣ್ಣನದ ಪ್ರತೀಕವಾಗಿ ನಿಲ್ಲುತ್ತಾಳೆ. ಆದ್ದರಿಂದ ಕಾದಂಬರಿಕಾರರು 
ಅವಳ ಪಾತ್ರದ ವಂಖಾಂತರ ನಡೆಸುವ ಜೀವನದ ಅರ್ಥದ ಅನ್ವೇಷಣೆ, ಸಾರ್ಥ 
ಕ್ಯತೆಯ ಶೋಧನೆಗಳಿಗೆ ಯಾವ ಮಿತಿಯ ಉಂಟಾಗದೆ , ಸಾರ್ವತ್ರಿಕತೆಯ ಒದಗಿದೆ 


ಸಾಕ್ಷಿ / ೧೦೫ 


ವಂಂಜುಳೆಯ ಜೀವನದಲ್ಲಿ ಬಂದವರಂ, ಅವಳ ಬಾಳಿನಲ್ಲಿ ಚಿರವಾಗಿ ನಿಂತವರಂ ವಂಖ್ಯ 
ವಾಗಿ ನಾಲ್ವರು ಇಬ್ಬರು ಯಾವ ಸಂಬಂಧವೂ ಇರದವರಂ ; ಒಬ್ಬರು ಬಂದವರು ; 
ಒಬ್ಬರು ಬಂದೂ ಬಾರದವರು. ಒಗಟಿನಂತಿರುವ ಈ ಮಾತಿನಲ್ಲಿ ಯಾರು ಯಾರೆಂಬುದು 
ಗುರುತಿಸುವುದು ಕಷ್ಟ . ಬಹುಶಃ ಆ ನಾಲ್ವರಂ ಕ್ರಮವಾಗಿ ವಾಸುದೇವ ಪೈಗಳು , 
ವಂಂರಗೋಡುನಂಜಪ್ಪನವರು, ಲಕ್ಷ್ಮಣತೀರ್ಥರು ಮತ್ತು ಉಳರಸಂಬಾಯರಂ. 
ಪೈಗಳೊಡನೆ ಅವಳ ಮೊದಲ ರಾತ್ರಿಯ ಅನುಭವ ಯುಗಾದಿಯ ಮುಂಚಿನ ದಿನದ 
ಅನುಭವವಾಯಿತು ಅವಳ ಪಾಲಿಗೆ ; ಪಾಡ್ಯವಲ್ಲ , ಅಮಾವಾಸ್ಯೆ , ಅದು ಕಹಿ ನೆನಪು, 
ಶೃಂಗಾರ ಎಂಬ ಮಾತಿಗೆ ಅರ್ಥವೇ ಇಲ್ಲದಂತೆ ಮಾಡಿದ ನೆನಪು ಅದು. ಅವರ ಸಂಗ 
ದಲ್ಲಿ ತಾನು ಹೂವು, ಗಂಧ, ಹಣ್ಣು , ಸೇರಿದ ಹರಿವಾಣವಾಗಿ ನೈವೇದ್ಯವಾಗುವ 
ಬದಲು, ಮಾರಿಯಮ್ಮನ ಮುಂದೆ ಕಡಿಯುವ ಕರಿ ತಾನಾಗಬೇಕಾಗಿತ್ತು ಎಂದು 
ಅವಳಂ ಹಲಬುತ್ತಾಳೆ. ಬರಿಯ ಹಸಿಯ ಮಾಂಸವೊಂದೇ ಅವರದು ಎಂಬ ನಿರಾಶೆಯಂ 
ಭಾವನೆ ಅವಳಿಗೆ ಬರುತ್ತದೆ. ಈ ಪರಿಸ್ಥಿತಿಯಲ್ಲಿ ತನ್ನ ಅಮ್ಮ ಹೇಳಿದ ಮೈಯೇ ಬೇರೆ, 
ವನಸ್ಸೇ ಬೇರೆ ಎಂಬ ಮಾತು ಹೊಂದಿಕೆಯಾಗುವುದಿಲ್ಲವಲ್ಲ ? ಆ ಮಾತಿನ ಅರ್ಥ 
ವೇನು ? ಎಂದು ಅವಳು ಪೇಚಾಡುತ್ತಾಳೆ ಮರಗೊಡಂನಂಜಪ್ಪನವರ ಸಂಗದಲ್ಲಿ 
ಅವಳ ದೇಹ ಪರವಂ ಸುಖ ಪಡೆಯಿತೆಂಬುದು ಸತ್ಯದ ಮಾತು ಎಂದು ಮಂಜುಳೆ ಒಪ್ಪಿ 
ಕೊಳ್ಳುತ್ತಾಳೆ, ಆದರೂ ವಂಂಂದಣ ರಾತ್ರಿಗಳು ಮೊದಲ ರಾತ್ರಿಯಂತಿರಲಿಲ್ಲ. ಅವಳ 
ಮೈಯ ಹಂಬಲವನ್ನು ಅವು ಸಾಕಷ್ಟು ತಣಿಸಿದರೂ ಅವಳಲ್ಲಿ ನಂಜಪ್ಪನವರು ಯಾವ 
ಮಾನಸಿಕ ಸೊಗಸನ್ನೂ ಗುರುತಿಸಲಾರದವರು. ಈ ಎರಡು ಅನುಭವಗಳಿಗೆ ವಿರುದ್ಧ 
ವಾದಂದು ಮಂಜುಳೆ ಕೊಕ್ಕರಣೆಯು ಶೀನಪ್ಪನನ್ನು ಕೂಡಿದಾಗ ಅವಳಿಗೆ ಉಂಟಾಗು 
ತದೆ. ಪ್ರಭಾವತಿಯ ಪಾತ್ರದಲ್ಲಿ ನಿರರ್ಗಳವಾಗಿ ತನ್ನ ಮಾತು, ಭಾವ, ಅಭಿನಯಗಳಲ್ಲಿ 
ಶೃಂಗಾರ ವಿರಹಗಳ ಒನಪು ಒಯಾರಗಳನ್ನೆಲ್ಲತೋರಬಲ್ಲ ಶೀನ, ನಾಲಗೆಯ ವಿಲಾಸ 
ಗಳನ್ನು ಕೃತಿಯಲ್ಲಿ ತೋರದಾಗುತ್ತಾನೆ. ವಾಸುದೇವಪೈಗಳ ಮೇಲಿನ ಮನಸ್ಸಿನ ಹಗೆ 
ತನಕ್ಕೆ ಶೀನನ ಸಖ್ಯ ಮಾಡಿದ ವಂಜಂಳೆಗೆ ಗುಬ್ಬಚ್ಚಿಯ ಸ್ನೇಹ ಮಾಡಿದಂತಾಗುತ್ತದೆ. 
ಅವಳಿಗೆ ಆ ಸಖ್ಯ ಯಾವ ತೃಪ್ತಿಯನ್ನೂ ಕೊಡುವುದಿಲ್ಲ. ಅಸಹ್ಯ ಹುಟ್ಟಿಸುತ್ತದೆ ಆದ 
ರಿಂದ ; ತೀರ ವ್ಯಥೆ ಕಾಣಿಸುತ್ತದೆ. ಈ ಘಟನೆಗಳಲ್ಲಿ ದೇಹಕ್ಕೂ ಸಂವೇದನೆಯಂಂಟಂ, 
ಸುಖ ನೋವುಗಳನ್ನು ಅನುಭವಿಸುವ ಸೂಕ್ಷ್ಮತೆಯಂಂಂಟಂ, ಮೈಯ ಹಂಬಲ ತೃಪ್ತಿ 
ಗೊಳ್ಳಬೇಕು, ದೇಹದ ಸುಖದಿಂದ ಮನಸ್ಸಿಗೂ ಉಲ್ಲಾಸವಾಗಬೇಕು ಎಂಬ ಧೋರಣೆ 
ಧ್ವನಿತವಾಗುವಂತೆ ಕಾಣುತ್ತದೆ. ಆದರೂ ಕೇವಲ ಪಶುಸಹಜವಾದ ಕಾಮಕೇಳಿ, ಮನ 
* ನ ಸಾಂಗತ್ಯವಿಲ್ಲದ, ಅಭಿರುಚಿ, ಸಂಸ್ಕಾರಗಳು ಒಗಡದ ದೈಹಿಕ ಭೋಗ ಹೆಣ 
ಗಂಡುಗಳನ್ನು ಕೊನೆಯವರೆಗೂ ಒಂದುಗೂಡಿಸಲಾರದು, ಬೆಸೆಯಲಾರದು ಎಂಬ ದೃಷ್ಟಿ 
ಪ್ರಮುಖವಾಗಿ ಸೂಚಿತವಾಗಿದೆ, ಇದೇ ಅನುಭವದ ಇನ್ನೊಂದು ಮುಖ ಮಂಜುಳೆ 


೧೦೬ | ಸಾಕ್ಷಿ 


ಮತ್ತು ಧಾರೇಶ್ವರದ ವೆಂಕಟುವಿನ ಕೂಡುವಿಕೆಯಲ್ಲಿ ಪ್ರಕಟವಾಗಿದೆ. ವೆಂಕಟು 
ಮಂಜುಳೆಯ ಗುರುಗಳಾದ ರಾಧಾಕೃಷ್ಣ ಬುವಾರ ಶಿಷ್ಯ . ಅವನು ಹಾಡುವಾಗ 
ಯಾವುದೋ ಗುಂಗಿನಲ್ಲಿ ತಾನಗಳ ಹೊಸೆತ ತೊಡಗಿದನೆಂದರೆ , ಅದು ಹರಿಯುವ ಒಂದು 
ಬುಗ್ಗೆಯಾಗುತ್ತದೆ, ಭೋರ್ಗರೆವ ಅಬ್ಬಿಯಾಗುತ್ತದೆ. ಅವನು ಬಂದಾಗ ಮಂಜುಳೆಗೆ, 
ನೆಲಬೆಂದು ನೀರಿಲ್ಲದೆ ಹುಡಿ ಹುಡಿಯಾದ ಕಾಲಕ್ಕೆ ಜಡಿಮಳೆ ಬಂದ ಹಾಗಾಗುತ್ತದೆ. 
ಅವನನ್ನು ಕೂರಿಸಿಕೊಂಡು ಹಾಡನ್ನು ಹೇಳಿಸಿ ಸಂತಸಪಡುತ್ತಾಳೆ, ತೃಪ್ತಿ ಪಡುತ್ತಾಳೆ, 
ಹಿಗ್ಗು ಹೆಚ್ಚಾದಾಗ ತಾನೂ ಅವನ ಜೊತೆ ಮನಃಪೂರ್ತಿಯಾಗಿ ಹಾಡುತ್ತಾಳೆ. ದಿನ 
ವೆಲ್ಲವೂ ಅವನ ಹಾಡನ್ನು ಕೇಳಬೇಕು,ಜೋಡಿಯಿಂದ ಹಾಡಬೇಕು ಎಂದು ಹಂಬಲಿಸಂ 
ತಾಳೆ. ಆದರೆ ತಾನೆಂದು ಹೆಣ್ಣು , ತನ್ನ ಮನಸು ಸತ್ತಿಲ್ಲ ಎಂಬ ಆತ್ಮವಿಶ್ವಾಸವನ್ನು 
ಮಡಿಸಿದ ವೆಂಕಟುವಿನ ಬಳಿ ಅವಳ ಶರೀರ ಮಾತ್ರ ಸತ್ತು ಕೊರಡಾಗಿರುತ್ತದೆ, ಶೀತಳ 
ಮಂಜುಗಡ್ಡೆಯಾಗಿರುತ್ತದೆ. ಮನಸ್ಸಿನ ಪರಿಯೇ ವಿಚಿತ್ರವಾದುದು, ನಿಗೂಢವಾದುದು. 
ಅಂಥ ವಿಚಿತ್ರವಾದ ಅನುಭವ ಏಕಾಗಬೇಕೆಂಬುದು ಅವಳ, ಬಹುಶಃ ಯಾರ , ಗ್ರಹಿಕೆಗೂ 
ನಿಲುಕದ ಸಂಗತಿ. ರೇಡಿಯೋದಲ್ಲಿ ಸಂಗೀತ ಬರಬೇಕಾದರೆ ತಕ್ಕ ತರಂಗಗಳನ್ನು ಹೇಗೆ 
ಹಿಡಿಯಬೇಕೋ ಹಾಗೆ, ದೇಹಕ್ಕೂ , ಮನಸ್ಸಿಗೂ ಮೇಳವಾಗಬೇಕು. ಹೆಣ್ಣು ಗಂಡುಗಳ 
ದೇಹ ವನಸ್ಸುಗಳೆರಡೂ ಶೃತಿಗೂಡಬೇಕು. ಹಾಗಾದಾಗಲೇ ಹೆಣ್ಣು ಗಂಡುಗಳು 
ಒಬ್ಬರಿಗೊಬ್ಬರು ಸಹನೀಯವಾಗಿ ಜೀವನದುದ್ದಕ್ಕೂ ಒಂದುಗೂಡಿ ಸಾಗಬಹುದು. 


ಕಾರಂತರಿಗೆ ಮನಸ್ಸು ಅಥವಾ ಆತ್ಮ ಎಷ್ಟು ಸತ್ಯವೋ , ದೇಹವೂ ಅಷ್ಟೇ ಸತ್ಯ . 
ಲಕ್ಷಣತೀರ್ಥರ ಬಾಯಲ್ಲಿ ಅವರು ಆಡಿಸಿರುವ, ' ಮನುಷ್ಯನು ದೇಹಿ, ಮನೋದೇಹಿ ; 
ಅವೆರಡ ಕಡಿದಂಥ ಸ್ಥಿತಿಯೇ ಜೀವಾತ್ಮ ಅನಿಸುತ್ತದೆ', ಎಂಬ ಮಾತುಗಳು ಈ 
ಅಭಿಪ್ರಾಯವನ್ನು ಪುಷ್ಟಿಕರಿಸುವಂತೆ, ಬೆಂಬಲಿಸುವಂತೆ ಇವೆ. ದೇಹವನ್ನು ಅಸಹ್ಯವೆಂದು 
ಬಗೆಯುವಂತಿಲ್ಲ, ತ್ಯಾಜ್ಯವೆಂದು ತಿಳಿಯುವಂತಿಲ್ಲ . ಉಳೂರರು ಮಂಜುಳೆಗೆ ಹೇಳಿದ, 
“ ದೇಹಧರ್ಮ ಭಂಡಾದರೆ ಈ ಜಗತ್ತಿನಲ್ಲಿ ತುಂಬಿದ್ದೆಲ್ಲವೂ ಭಂಡಿನ ಫಲವೇ ' ಎಂಬ 
ಮಾತುಗಳು ಕಾರಂತರ ಜೀವನ ದೃಷ್ಟಿಯನ್ನು ಪ್ರತಿಬಿಂಬಿಸುತ್ತವೆ, ಸಾರುತ್ತವೆ. 
ಕಾರಂತರ ದೃಷ್ಟಿ ಜೀವನವನ್ನು ಒಟ್ಟಾಗಿ, ಅದರಲ್ಲಿರುವ ಚೆಲುವು, ಹೊಲಸಂಗಳೊಡನೆ , 
ನೋವು ನಲಿವುಗಳೊಡನೆ , ಪೂರ್ಣವಾಗಿ ಅಂಗೀಕರಿಸುವ ನಿಷ್ಟುರವಾದ ವೈಜ್ಞಾನಿಕ 
ದೃಷ್ಟಿ , ಕನಸಿನ ಸಂಖ ಸುಖವಲ್ಲ, ಯಾವುದು ಮೂರ್ತವೋ ಅದೇ ಸತ್ಯ ಎಂಬುದು 
ಅವರ ನಂಬಿಕೆ . ಮಂಜುಳೆಗೆ ಸಂತಳ ಬಾಳು, ವಿರಾಗಿಣಿಯ ಬಾಳು ರುಚಿಸುವುದಿಲ್ಲ. 
ಮೀರಾಳ ಕೃಷ್ಣನ ಹಂಬಲ ಕೇವಲ ಮಾನಸಿಕ ; ಜೀವಕ್ಕೆ ತೃಪ್ತಿಕೊಡುವುದಲ್ಲ. ಮೀರಾ 
ಳಿಗೆ ಮೈ ತುಂಬಿದ ಗಂಡಿನ ಕಾಂಕ್ಷೆಯೇ ಇಲ್ಲ. ಅವಳ ಕನಸಿನ ಕೃಷ್ಣ ಕನಸಿನ ದೇವರು. 
ಬಾಳಿ , ಬದುಕಿ, ಸುಖದಿಂದ ಇರಬೇಕೆಂಬ ಮಂಜುಳೆಗೆ ಗಂಡಿನ ಹಂಬಲವಿಲ್ಲದೆ ಬದುಕು 


ಸಾಕ್ಷಿ / ೧೦೭ 


ಅನೂಹ್ಯ , ಮೈಯ ಮೂಲಕ ಮನಸ್ಸಿನ ಸುಖ ದೊರೆಯುತ್ತಿರುವಾಗ ಅವೆರಡನ್ನೂ 
ಕಳಚಿ ಬೇರೆಯಾಗಿಸಿ ಬಾಳುವೆನೆಂಬ ಧೈರ್ಯ ಅವಳಿಗೆ ಬಾರದು, ಮಾಂಸ, ರಕ್ತಗಳುಳ್ಳ 
ದೇಹವನ್ನು ಪಡೆದ, ಪಂಚೇಂದ್ರಿಯಗಳನ್ನು ಪಡೆದ, ಕಣ್ಣು , ಕಿವಿ , ನಾಲಗೆಗಳ ಸುಖದ 
ಕಾಂಕ್ಷೆಯುಳ್ಳ ಅವಳು ಮೈಮನಗಳ ಹಂಬಲವನ್ನು ನಿಸ್ಸಂಕೋಚವಾಗಿ ತೋಡಿಕೊಳ್ಳು 
ತಾಳೆ, ಪೂರೈಸಿಕೊಳ್ಳುತ್ತಾಳೆ. 


ಮೊದಲ ಭೇಟಿಯಲ್ಲೇ ಉಳೂರರಿಗಾಗಿ ಮಂಜುಳೆ ಹಂಬಲಿಸಿದವಳು. ಆದರೆ ಅದು 
ಕೇವಲ ಮೈಯ ಹಂಬಲವಾಗಿರಲಿಲ್ಲ. ಅವಳ ಮತ್ತು ಉಳೂರರ ಸಖ್ಯ ಪ್ರಬುದ್ಧವಾ 
ದಂದು, ಕೀಳಂ ಕಾಮದ ಸೋಂಕಿಲ್ಲದ, ನಿರ್ವಲ, ನಿಷ್ಕಪಟ ಸ್ನೇಹ ಅವರದ್ದು , ತಮ್ಮ 
ಸರಸಸಲ್ಲಾಪ, ವಿಲಾಸ , ಮಾತಿನಲ್ಲಿ ನಡೆಯಲ್ಲಿತರುವ ನಯ , ಹೃದಯದ ಸಂಸ್ಕೃತಿ, 
ಶ್ರೀಮಂತಿಕೆ, ಔದಾರೆ ರಸಿಕತೆ, ಅನುಕಂಪಗಳಿಂದ ಅವಳ ದೇಹವನ್ನೂ , ಮನಸ್ಸನ್ನೂ 
ತಣಿಸಿದವರು ಉಳೂರರು, ಮಾತನ್ನು ಮೀರುವ ಅಂಗಚೇಷ್ಟೆಗಳಿಂದ ಅವಳನ್ನು 
ಆಡಿಸಿ , ಕಂಣಿಸಿ, ಮೈಮನಗಳೆರಡೂ ಒಂದೇ ಎನ್ನಿಸುತ್ತಾರೆ. ಅವಳ ದೇಹ ಬೆರಳುಗಳ 
ಮಿಡಿತಕ್ಕೆ ನಡಿಯಬಲ್ಲ ವೀಣೆ ಎಂದು ತೋರಿಸಿಕೊಟ್ಟವರಂ ಅವರು, ವಂಂಜುಳೆಯಂ 
ವರೆಗಟ್ಟಿದ ದೇಹವನ್ನು ಪ್ರೀತಿಯ ಕಾವಿನಿಂದ ಉಳೂರರೆಂ ಕರಗಿಸುತ್ತಾರೆ. ವಾಂಗ್ಗೆ 
ಮನಸ್ಸಿನ ಮಕ್ಕಳಂತೆ ನಿರ್ವ್ಯಾಜ ಪ್ರೇಮದಲ್ಲಿ ಅವರಿಬ್ಬರೂ ಮೀಯುತ್ತಾರೆ, ಒಂದಾಗು 
ತಾರೆ, ತಾವು ಬೃಹನ್ನಳೆಯಾಗಿದ್ದರೂ ತಮ್ಮ ನಿರ್ಮಲ ಪ್ರೇಮವನ್ನು ಎರೆದು ಬಾಡು 
ತಿರುವ ಅವಳ ಯಕೌವನ, ಚೇತನ ಚಿಗುರುವಂತೆ ಮಾಡಿದ ಅವಳ ಪಾಲಿನ ಭಾಗ್ಯದೇವತೆ 
ಉಳೂರರು. ಕಾರಂತರ ಪಾತ್ರಗಳು ಸಂಖ ದುಃಖಗಳಲ್ಲಿ ಮಾಗಿ ಪಕ್ವವಾಗುತ್ತವೆ, 
ಹದವಾಗುತ್ತವೆ ಎಂಬ ಅನಂತಮೂರ್ತಿಯವರ ಹೇಳಿಕೆಗೆ ನಿದರ್ಶನವನ್ನು ಉಳೂರರಲ್ಲಿ 
ಕಾಣಬಹುದು. ತಮ್ಮ ಕೊನೆ ಸಮೀಪಿಸುತ್ತಿರುವಾಗ ಬಣ್ಣ ಕಳಚುತ್ತಿರುವ ವೇಷಧಾರಿ 
ಎಂದು ತಮ್ಮನ್ನು ತಾವೇ ಬಣ್ಣಿಸಿಕೊಳ್ಳುವ ನಿರ್ವಹ, ನಿರ್ಲಿಪ್ತತೆ ಅವರಲ್ಲಂಂಟು. 
ಕಾರಂತರ ಕಾದಂಬರಿಗಳಲ್ಲಿ ಸಾಮಾನ್ಯವಾಗಿ ಪ್ರತಿಪಾದಿಸಲ್ಪಟ್ಟ ವಕೌಲ್ಯವಾದ ಜೀವನ 
ಶ್ರದ್ದೆ ವರ್ತಿವೆತ್ತಂತಿರುವವರು ಉಳರರು , ವಂಂಪ್ಪಿಗ ಚಂದವಿದೆ, ಚೆಲುವಿದೆ 
ಎನ್ನುವ ಅವರ ಜೀವನೋತ್ಸಾಹ ಅಸಾಧಾರಣವಾದಂದು. ಪಾರಿಜಾತದ ಹೂವಿನಂತೆ 
ಜೀವನ ಕ್ಷಣಿಕವಾದರೂ ಆ ಹವು ಉಬ್ಬಿ , ಅರಳಿದ ಗಳಿಗೆಯಲ್ಲಿ ಅದರ ಚೆಲುವು, 
ಕಂಪು ಅಲೌಕಿಕವೆನ್ನಿಸುವ ಹಾಗೆ, ವಂನುಷ್ಯ ಜೀವನದಲ್ಲಿ ಸೌಂದರ್ಯ, ಸಂಖ , ಕ್ಷಣಿಕ 
ಎಂಬ ಕಾರಣದಿಂದಲೇ ಸಗಸಂ ಎಂಬ ಅವರ ಜೀವನವಿವೇಕ ಕಾರಂತರು ಸಾರುವ 
ಸಾರ್ವಕಾಲಿಕ ವಕೌಲ್ಯಗಳಲ್ಲೊಂದು. ಯಮಧರ್ಮರಾಯ ಬಂದರೆ, ಬಂದೆಯಾ, ಆಸರ 
ಕ್ಕೇನಾದರೂ ತೆಗೆದಂಕಿ , ಸ್ವಲ್ಪ ಅವಲಕ್ಕಿಯನ್ನು ತಿಂದು ಹೋಗು, ನಿನ್ನ ಬೆನ್ನ ಹಿಂದೆ 
ನಾನ ಬಂದೆ, ನನಗೆ ನಿನ್ನ ಮನೆಯೇನು ನನ್ನ ಮನೆಯೇನು ಎಂದು ಸ್ವಸ್ಥ ಚಿತ್ರದಿಂದ 


೧೦೮ | ಸಾಕ್ಷಿ 


ಹೊರಡಬಲ್ಲ ಅವರ ಜೀವ ವರಾಗಿ, ಪಕ್ವವಾಗಿ ತೆಂಟು ಕಳಚಿ ಉದುರಿ ಹೋಗುವಂಥ 
ರಸಭರಿತ ಹಣ್ಣು , ಉಳೂರರು ಮಂಜುಳೆಯ ಮನಸ್ಸಿನಲ್ಲಿ ನೆನಪಾಗಿ ತುಂಬಿ, ಅವಳ 
ಹೃದಯದಲ್ಲಿ ವ್ಯಥೆಯಾಗಿ ಸೇರಿ, ಅವಳ ಬಾಳಿನಲ್ಲಿ ಬಂದರ ಬಾರದವರಂತೆ 
ನಿರ್ಗಮಿಸುತ್ತಾರೆ. 


ಗಂಡು ಹೆಣುಗಳ ಸಾರ್ಥಕ್ಯ , ಸಹಯೋಗ, ಸಮಾಗಮ ಕಾದಂಬರಿಯ ಕೊನೆಯಲ್ಲಿ 
ಬರಂವ ಮಂಜುಳೆ ವಂತ್ತು ಲಕ್ಷ್ಮಣತೀರ್ಥರ ಸಂಬಂಧದಲ್ಲಿ ಚಿತ್ರಿತವಾಗಿದೆ. ಲಕ್ಷಣ 
ತೀರ್ಥರು ತಾವಾಗಿಯೇ ಬಂದವರು. ಪ್ರಪಂಚದಲ್ಲಿ ನಾವು ಸಾಮಾನ್ಯವಾಗಿ ಕಾಣುವ 
ಚಲನೆ ಸಂಸಾರದಿಂದ ವಿರಕ್ತಿಯಂಕಡೆಗೆ ಇದ್ದರೆ, ಲಕ್ಷ್ಮಣತೀರ್ಥರ ಗತಿ ವಿರುದ್ಧವಾದುದು. 
ಅವರು ವಿರಕ್ತಿಯಿಂದ ಸಂಸಾರಕ್ಕೆ ತಿರುಗಿದವರು. ಮಂಜುಳೆ ಅವರನ್ನು ಕಳರಂ 
ಕಟ್ಟೆಯಲ್ಲಿ ಮೊದಲಿಗೆ ಕಂಡಾಗ ಅವರ ವಂಖದಲ್ಲಿ ಕಾಣುವುದು , ವಿಚಿತ್ರ ರೀತಿಯ 
ವಿರಕ್ತಿ . ಅದು ವಿರಕ್ಕಿ ಎಂಬಂದಕ್ಕಿಂತ ವಿರಕ್ತಿಯ ಮೇಲೆ ವಿರಕ್ತಿ ಎಂಬಂತಿತ್ತು . ಅವರು 
ಮಂಜುಳೆಯ ಬಳಿ ಬರುವುದು ಗುಪ್ತವಾಗಿ, ವೇಷ ಮರೆಸಿಕೊಂಡು, ಪ್ರಣಯವನ್ನು 
ಯಾಚಿಸಿ, “ಪ್ರಣಯದಲ್ಲಿ ಯಾಚಿಸುವವರು ಇಬ್ಬರನ್ನೂ ! ಭಿಕ್ಷೆನೀಡುವವರು ಇಬ್ಬರ , 
ಯಾರೂ ಕೀಳಲ್ಲ , ಮೇಲಲ್ಲ ” ಎಂಬ ಮಾತುಗಳನ್ನು ಮಂಜುಳೆ ಅವರಿಗೆ ಹೇಳಿ ಅವರಲ್ಲಿ 
ಉತ್ಸಾಹ ಮೂಡಿಸುತ್ತಾಳೆ, ಧೈರ್ಯ ತುಂಬುತ್ತಾಳೆ, ಅವರೊಡನೆ ಸಂಗ ಅವಳಿಗೆ 
ಅನಿರ್ವಚನೀಯವಾದ ಸಂಖವನ್ನು ನೀಡುತ್ತದೆ. ಅವರ ಪಾಲಿಗೆ ನನ್ನ ದೇಹ ಹೇಗೆನಿ 
ಸಿತೊ ಹೇಳಲಾರೆ. ನನಗದು ರಸದೂಟವೆನಿಸಿತ್ತು ,” ಎಂದು ಮಂಜುಳೆ ತನ್ನ ಆತ್ಮ 
ವೃತ್ತದಲ್ಲಿ ಹೇಳಿಕೊಳ್ಳುತ್ತಾಳೆ. ಎರಡು ವೀಣೆಗಳು ಸಮನಾಗಿ ಶೃತಿಗೂಡಿ ನುಡಿದಂತೆ 
ಇರುತ್ತದೆ ಅವರಿಬ್ಬರ ಸಮಾಗಮ , ಮೈ ಬೇರೆಯೇ , ಮನ ಬೇರೆಯೇ ಎಂಬ ಗಳಿಗೆ 
ಬಾರದಿರಲಿ ಎಂಬ ಅವಳ ಪ್ರಾರ್ಥನೆಯನ್ನು ಏನೂ ತಿಳಿಯನೆಂಬ ಈ ಅಗೋಚರ 
ವಂಥ ನೆರವೇರಿಸುತ್ತಾನೆ. ಲೋಕಾನುಭವ ಕಿಂಚಿತ್ತೂ ಇಲ್ಲದ' ಅವರಿಗೆ ಮಂಜುಳೆ 
ಸಮಾಧಿಸ್ಥಿತಿಯ ಆನಂದವನ್ನು ಕೊಟ್ಟ ಗುರುವಾಗುತ್ತಾಳೆ. ಪರಿಸ್ಥಿತಿಗೆ ಬಲಿಯಾದ 
ಅವರ ಬಲವಂತಕ್ಕೆ ಎಳೆತನದಲ್ಲೇ ಸನ್ಯಾಸಿಯಾದವರು. ಮಂಜುಳೆಯ ಬಾಳಿನಲ್ಲಿ 
ಬಾಲಕೇತುವಿನಂತೆ ಬಂದು ಅವರ ಒಂದೊಂದಂ ಭೇಟಿಯಲ್ಲಿ ಅವಳು ಸವಿದಿರದ ಸವಿ 
ಯನ್ನು ತಂದುಕೊಟ್ಟು, ಅವಳು ಮೈಮರೆಯುವಂತೆ ಮಾಡಿದವರು ಅವರು . ಅವಳ 
ಜೀವನದಲ್ಲಿ ಧನ್ಯಭಾವವನ್ನು ತಂದಿತ್ತು , ಬಂದ ಹಾಗೆಯೇ ಹಿಂದಕ್ಕೆ ಲಕ್ಷಣ 
ತೀರ್ಥರು ತೆರಳುತ್ತಾರೆ, ಅವರು ಪುನಃ ಬಂದಾರು, ತಮ್ಮ ಸೋಗಿನ ಜೀವನವನ್ನು 
ಕಳಚಿ ತನೆಡನೆ ಮುಪ್ಪಿನ ಕಾಲದಲ್ಲಿ ಇದ್ದಾರು, ತಾವಿಬ್ಬರ ಇನ್ನೊಂದು ಪಮ್ಮ 
ದಂಗಿಯರಾದೇವು ಎಂದು ಕನಸುಗಟ್ಟಿದ್ದ ಅವಳ ಆಸೆ ಮಾತ್ರ ಈಡೇರುವುದಿಲ್ಲ. 


ಸಾಕ್ಷಿ | ೧೦೯ 


ಮೈಮನಗಳ ಸಂಬಂಧವನ್ನು ಹೀಗೆ ಪರಿಶೀಲಿಸಿದ ಕಾರಂತರು ದಾಂಪತ್ಯ ಜೀವನದಲ್ಲಿ 
ಸಾರ್ಥಕ್ಯ , ಸಾಫಲ್ಯಗಳನ್ನು ಕಂಡುಕೊಳ್ಳುವ, ಧನ್ಯಭಾವವನ್ನು ಕಾಣುವ ಬಗೆ ಹೇಗೆ 
ಎಂಬುದನ್ನು ಕೆಲವು ನಿದರ್ಶನಗಳ ಮೂಲಕ ವಿವೇಚಿಸುತ್ತಾರೆ. ಹೆಣ್ಣು ಗಂಡುಗಳ 
ಸಂಬಂಧದ ಮರಿಖಾಂತರ ಜೀವನದಲ್ಲಿ ಮಾಗುವುದು , ಪಕ್ವವಾಗುವುದು ಹೇಗೆ, ಜೀವ 
ನದ ಗುರಿಯನ್ನು ತಲುಪುವ ಬಗೆ ಹೇಗೆ ತಮ್ಮ ಸೂಕ್ಷತೆ, ಮಾರ್ದವತೆ, ಸಂವೇದನಾ 
ಶೀಲತೆಯನ್ನು ಕಳೆದುಕೊಳ್ಳದೆ, ಒಬ್ಬರಿಗೊಬ್ಬರು ಜಡವಾಗದೆ, ಆತ್ಮೀಯವಾಗಿ, ಸಹ 
ನೀಯವಾಗಿ ಬಾಳನ್ನು ಸಾಗಿಸುವುದು ಹೇಗೆ ಎಂಬೆಲ್ಲ ಪ್ರಶ್ನೆಗಳನ್ನು ಮಂರ್ತ ಘಟನೆ 
ಗಳಲ್ಲಿ, ಸನ್ನಿವೇಶದಲ್ಲಿ ಪರಿಹರಿಸಲು ಕಾರಂತರು ಇಲ್ಲಿ ಪ್ರಯತ್ನಿಸಿದ್ದಾರೆ. ಅವರ 
ಮೌಲ್ಯಶೋಧನ ಅಂತರಂಗದ ಆಳಗಳನ್ನು ಹೊಕ್ಕು ಬಗೆದು ನೋಡುವ, ಅಸ್ತಿತ್ವದ 
ಬೇರುಗಳನ್ನೇ ಅಲುಗಾಡಿಸುವ ಅಮೂರ್ತ ವಿಶ್ಲೇಷಣೆಯಾಗದೆ, ಮಂರ್ತವಾಗಿ , 
ಸ್ಪಷ್ಟವಾಗಿ ಮೈತಳೆದು ಬಂದಿರುವುದು ಈ ಕಾದಂಬರಿಯಲ್ಲಿ ಅವರು ಸಾಧಿಸಿರುವ ಸಿದ್ದಿ 
ಯಾಗಿದೆ. ಗಂಡಿಗೆ ಹೆಣ್ಣು ತನ್ನನ್ನು ಒಪ್ಪಿಸಿಕೊಂಡು, ತನ್ನ ಸ್ವಯವನ್ನೆಲ್ಲ ಕಳೆದು 
ಕೊಂಡು ಚೆಲುವು, ಲವಲವಿಕೆಗಳಿಲ್ಲದೆ, ಬದುಕನ್ನು ಬಡವಾಗಿಸುವ ಗರತಿಯ ಬಾಳು 
ವಂಜಂಳೆಗೆ ಒಪ್ಪಿಗೆಯಾಗುವುದಿಲ್ಲ. ಗರತಿ ಶಬ್ದದಲ್ಲಿ ರತಿ ಶಬ್ದವೂ ಅಡಕವಾಗಿದೆಯಲ್ಲ 
ಎಂಬುದು ಹೊಳೆದಾಗ ಅವಳಿಗೆ ನಗುಬರುತ್ತದೆ. ಲಕ್ಷ್ಮಣತೀರ್ಥರಿಗೆ ಅವಳು ಹೇಳುವ 
ಮಾತುಗಳು : “ನಿಮ್ಮದು ಯತಿ ಆಶ್ರಮವಾದರೆ ನನ್ನದು ರತಿ ಆಶ್ರಮ .” ರತಿ ಇಲ್ಲದ 
ಗರತಿಯ ಬಾಳು ಅಪೂರ್ಣ, ತೃಪ್ತಿಯನ್ನು ತಾರದು ಎಂಬುದನ್ನು ಅವಳು ಸುತ್ತಣ 
ಸಂಸಾರಗಳನ್ನು ನೋಡಿ, ತನ್ನ ತಾಯಿಯ ಬದುಕನ್ನು ನೋಡಿ ಮನಗಂಡವಳು, ಸರಸ , 
ವಿಲಾಸ , ಆಮೋದಗಳಿಲ್ಲದ ಯಾಂತ್ರಿಕ ಬಾಳು ದಾಂಪತ್ಯದ ಗುರಿ ಅಲ್ಲ. ಬೆಳಗಿನಿಂದ 
ದಣಿದ ಮೈಯನ್ನು ನೆಲಕ್ಕೆ ಕೆಡಹುವವರೆಗೆ ಕತ್ತೆಯ ಚಾಕರಿ ಮಾಡಿ, ದುಡಿದು ದಣಿವ 
ಗರತಿಯ ಬಾಳಿನಲ್ಲಿ ಏನು ಸುಖವಿದೆ ಎಂದು ಅವಳು ಅನುಮಾನಿಸುತ್ತಾಳೆ, ನಡುವಿಗೆ 
ಪಾಣಿಪಂಚೆಯನ್ನು ಸುತ್ತಿಕೊಂಡು ಮನೆಯ ಗೃಹಸ್ಥನೂ ಹಾಗೇ ದುಡಿಯಬಹುದು. 
ಅಂಥ ಗಂಡು ಹೆಣ್ಣುಗಳು ಗಾಡಿಯ ನೊಗಕ್ಕೊ ಹೊಟ್ಟೆಯ ನೊಗಕ್ಕೆ ಕಟ್ಟುಬಿದ್ದು 
ಭವಣೆ ಪಡುತ್ತಿರುವ ಜೀವಗಳು . ಅಂಥ ಜೋಡಿಗಳ ಎತ್ತುಗಳ ಕೋಣಗಳೋ 
ಇದ್ದ ಹಾಗೆ, ಎರಡೂ ಗಂಡಂಗಳೇ . ಮದುವೆಯಿಂದ ಮಸಣದ ತನಕವೂ ಜೊತೆಗೆ 
ಹೋಗುವಂತೆ, ನೊಗಕ್ಕೆ ಹೂಡಿದ ಪ್ರಾಣಿಗಳೂ ಕೊಟ್ಟಿಗೆಯಿಂದ ಹೊಲದ ತನಕವೂ 
ಜೊತೆಯಲ್ಲಿ ಹೋಗಿಬರುತ್ತವೆ. ಸಂಸ್ಕಾರವಂತರೆನ್ನಿಸಿಕೊಳ್ಳುವ ರಾಮಪ್ಪ ಅಡಿಗಳ 
ಮನೆಯಲ್ಲಿ ಇದೆಲ್ಲವನ್ನೂ ಅವಳು ಕಂಡಿದ್ದಾಳೆ. ಹೆಂಡತಿಯನ್ನು ಹೆಸರು ಹಿಡಿದು 
ಕೂಗುವ ಸೌಜನ್ಯ ತೋರದೆ “ ಏ ಹೆಣ್ಣ ' ಎಂದೇ ಕರೆಯುವ ಅನಾದರವೇಕೆ ? ಎಂದಂ 
ಅವಳು ಪ್ರಶ್ನಿಸುತ್ತಾಳೆ. ಮಗು ತನ್ನ ಕಣ್ಣ ಮುಂದೆಯೆ ಹೊಲಸು ಮಾಡಿ ಮೈಗೆಲ್ಲ 
ಗಂಧಾನುಲೇಪನಮಾಡಿಕೊಂಡರೂ ಅದನ್ನು ಕಣ್ಣು ಹೊರಳಿಸಿ ನೋಡದೆ ಹೆಂಡತಿ 


೧೧೦ | ಸಾಕ್ಷಿ 


D 


ಯನ್ನು ಹೆಣ್ಣೆ , ಹೆಣ್ಣೆ ' ಎಂದು ಕೂಗಿ ಕರೆದು ಆಕೆ ಬಂದಮೇಲೆ, 'ನೀನು ಬರುವುದ 
ರೊಳಗೆ, ನಿನ್ನ ಮಗು ಏನು ಮಾಡಿತು ನೋಡು' ಎಂದು ಠೀವಿಯಿಂದ ಹೇಳುವ ಅವರ 
ಗೃಹಸ್ಥ ಧರ್ಮವನ್ನು ನೋಡಿ ಅವಳು ಜಿಗುಪ್ಪೆ ಹೊಂದಿದ್ದಾಳೆ. ಮಕ್ಕಳು ಯಾರಿಗೆ 
ಹುಟ್ಟುತ್ತವೊ ಅವರದ್ದು ; ಹುಟ್ಟಿಸಿದವರದ್ದಲ್ಲ' ಎಂಬ ಅವಳ ಖಾರವಾದ, ವ್ಯಂಗ್ಯದ 
ಕಿಡಿಯನ್ನು ಕಾರುವ ನುಡಿ ಇಂಥ ಅನ್ನೋನ್ಯ, ಆದರವಿಲ್ಲದ ದಾಂಪತ್ಯ ಜೀವನದ ಬಗೆ 
ಗಿನ ಎಲ್ಲ ಅತೃಪ್ತಿ , ಅಸಮಾಧಾನಗಳನ್ನೂ ವ್ಯಕ್ತಪಡಿಸುತ್ತದೆ. ಉಳೂರರರಿಗೂ 
ಹಾಗೆಯೆ , ಗಂಡನ ಸ್ವತ್ತು ತಾನು ಎಂಬ ಭಾವದಲ್ಲಿ ಗಂಡನಿಗೆ ತನ್ನ ಮೈಯನ್ನು ತೆರುವ, 
ಮಕ್ಕಳನ್ನು ಹೆರುವ ಸಾಧನವಾಗುವ, ನಾಚಿಕೆಯ ಮುದ್ದೆ ತಮ್ಮ ಹೆಂಡತಿಯ ಜೊತೆ 
ಗಿನ ದಾಂಪತ್ಯ ಜೀವನದಲ್ಲಿ ತೃಪ್ತಿ ಕಾಣದವರು ಅವರು. ಆದ್ದರಿಂದಲೇ ಅವರ ಎಲ್ಲ 
ಶೃಂಗಾರ ಚೇಷ್ಟೆಗಳೂ , ರಸಿಕತೆಯೂ ಮಂಜುಳೆಗೆ ಮೀಸಲು, ಧಾರೇಶ್ವರದ ವೆಂಕಟು 
ವಿನ ದೃಷ್ಟಿಯ ದಾಂಪತ್ಯ ಜೀವನದ ಬರಡುತನದ ಇನ್ನೊಂದು ಮುಖವನ್ನು 
ತೋರುತ್ತದೆ. ಅವನು ಬಸರೂರಿಗೆ ಬರುವುದು ತನ್ನನ್ನು ಮದುವೆಯಾಗುವ ಹೆಣ್ಣನ್ನು 
ಗೊತ್ತುಮಾಡಿಕೊಳ್ಳುವುದಕ್ಕೆ . ಅವನು ಮದುವೆಯಾಗುವ ಹೆಣ್ಣಿಗೆ, ಪ್ರಾಯ ಬಂದಿರ 
ಬೇಕು ಅಷ್ಟೇ . ಚಂದ ಇದ್ದರೂ ಆಯಿತು, ಇಲ್ಲದಿದ್ದರೂ ಆಯಿತು. ಗಂಡನಾದವನಿಗೆ 
ಒಂದಿಷ್ಟು ಅನ್ನವನ್ನು ಬೇಯಿಸಿ ಹಾಕುವ ತಾಣ ಬೇಕು. ಅವನಲ್ಲಿ ಅಷ್ಟೊಂದು ವಿದ್ಯೆ 
ತುಂಬಿದ್ದರೂ , ಹೆಣ್ಣಿಗೆ ವಿದ್ಯೆ ಸಹ ಬೇಡ ಎನ್ನುತ್ತಾನೆ ಅವನು . ಕೊನೆಗೆ ಆಕಾರ 
ಗೀಕಾರ ಇಲ್ಲದ, ಚಂದವಿಲ್ಲದ, ಬಣ್ಣವಿಲ್ಲದ ಒಂದು ಪ್ರಾಯದ ಹುಡುಗಿಯನ್ನು ಒಪ್ಪಿ 
ಕೊಳ್ಳುತ್ತಾನೆ. ಇದೊಂದು ಸಾಂಪ್ರದಾಯಿಕವಾದ, ರೂಢಿಬದ್ಧವಾದ, ಒಗ್ಗಿಹೋದ 
ದಾಂಪತ್ಯ ಜೀವನದ ವಿಕೃತರೂಪ ಎಂದು ಹೇಳಬೇಕಾಗಿಲ್ಲ . 


ಈ ಸಂದರ್ಭದಲ್ಲಿಯೇ ಪಮ್ಮ ದುಗ್ಗಿಯರ ಅನನ್ಯ, ಆದರ , ವಕಪ್ರೇಮ 
ದಾಂಪತ್ಯ ಜೀವನಕ್ಕೆ ಆದರ್ಶವಾಗುವುದು, ಪಮ್ಮ ದುಗ್ಗಿ ಇಬ್ಬರೂ ವೃದ್ದರು, ಕಡು 
ಬಡವರು , ದುಗ್ಗಿ ಕುರುಡಿ, ಅವಳನ್ನು ತಾನು ತೋಳು ಹಿಡಿದು ನಿಧಾನವಾಗಿ ನಡೆಸಿ 
ಕೊಂಡು ಬರುತ್ತಾನೆ. ಮಂಜುಳೆ ಬಡಿಸಿದ ಊಟವನ್ನು ಅವಳಿಗೆ ಹಂಚಿಹಾಕಿ ಅವಳಿಗೇ 
ಹೆಚ್ಚು ಅನ್ನವನ್ನು ಹಾಕಿ , ಎಲೆಯಮೇಲೆ ಯಾವುದು ಎಲ್ಲಿದೆ ಎಂಬುದನ್ನು ಅವಳಿಗೆ 
ತಿಳಿಸಿ ತಾನು ಊಟಮಾಡುತ್ತಾನೆ. ಅವಳನ್ನು ನಗಿಸಲು ಏನೇನೋ ಕತೆಗಳನ್ನು ಹೇಳು 
ತಾನೆ. ಅವನು ದುಗ್ಗಿಯನ್ನು ಕರೆತಂದ ರೀತಿ, ಊಟಮಾಡಿಸಿದ ರೀತಿ, ಕೈ ಹಿಡಿದೇಳಿ 
ಸಿದ ಕ್ರಮ , ಅವಳ ಆನಂದದಿಂದ ಅವನಿಗಾದ ಹಿಗ್ಗು , ಆ ವಂದಿವಯಸ್ಸಿನಲ್ಲಿ 
ಅಷ್ಟೊಂದು ಸುಂದರವಾಗಿ, ಪಕ್ವವಾಗಿ, ಅವರ ಒಲುವೆ ಉಳಿದಿರುವುದು ಇವೆಲ್ಲವೂ 
ಮಂಜುಳೆಗೆ ಅಚ್ಚರಿ, ವಿಸ್ಮಯವನ್ನುಂಟುಮಾಡುತ್ತವೆ. ದುಗ್ಗಿಯನ್ನು ಸಾವರಿಸಿಕೊಂಡು 
ಪಮ್ಮ ಬಾಳ ಪಯಣವನ್ನು ಮುಗಿಸುತ್ತಾನೆ. ಅವಳು ತೀರಿಕೊಂಡ ಮಾರನೆಯ ದಿನವೇ 


ಸಾಕ್ಷಿ / ೧೧೧ 


ಅವನೂ ಕೊನೆಯುಸಿರನ್ನೆಳೆಯುತ್ತಾನೆ. ಅಗ್ನಿಯ ಸುತ್ತ ಏಳು ಸುತ್ತು ಬರಲಿ, ಎಪ್ಪತ್ತು 
ಸುತ್ತು ಬರಲಿ ಸುತ್ತಿದ್ದು ಸಾರ್ಥಕವಾಗಬೇಕಾದರೆ ಪಮ್ಮ ದುಗ್ಗಿಯರ ಹಾಗೆ ಇರಬೇಕು 
ಎಂದುಕೊಳ್ಳುತ್ತಾಳೆ ಮಂಜುಳೆ, ಇದೊಂದು ಜೀವನದ ಪರಮ ಮೌಲ್ಯವನ್ನು ನಿರ್ದೇಶಿ 
ಸುವ ಆದರ್ಶೀಕೃತ ಚಿತ್ರಣ, ಬುದ್ಧಿ ಪೂರ್ವಕವಾಗಿ, ಪ್ರಯತ್ನ ಪೂರ್ವಕವಾಗಿ ಇಂಥ 
ಅನ್ನೋನ್ಯತೆ, ಸಾಮರಸ್ಯವನ್ನು ಪಡೆದುಕೊಳ್ಳಬೇಕು, ದಾಂಪತ್ಯ ಜೀವನ ಸಾರ್ಥಕ 
ವಾಗಬೇಕಾದರೆ ಎಂಬುದು ಕಾರಂತರ ನಂಬಿಕೆ. ಆದರೆ ಇದು, ಅಂದರೆ ಈ ಮನಸ್ಸಿನ 
ಪರಿಪಾಕ ತಾನಾಗಿಯೇ , ಒಳಗಿನಿಂದ, ಅವ್ಯಕ್ತವಾಗಿ ಬರಬೇಕೆ ಹೊರತು, ತನ್ನ ಸಂಗೀತ 
ದಿಂದಲೂ ಬರಲಾರದು, ಯಾವ ಶೃಂಗಾರದಿಂದಲೂ ಬರಲಾರದು, ಎಂಬ ಅರಿವು 
ಮಂಜುಳೆಗಿದೆ. ' ದುಗ್ಗಿಯಾಗುವ ಗುಣವನ್ನು ಹೆಣ್ಣು ಪಡೆದಿರಬೇಕು. ಅದನ್ನು ಮೆಚ್ಚು 
ವುದಕ್ಕೆ ಗಂಡು ಕಲಿತಿರಬೇಕು. ಗಂಡಿನಲ್ಲಿ ಪದ್ಮನಾಗುವ ಮನಸ್ಸು , ಬುದ್ದಿ , ಯೌವನ 
ಕ್ಕಿಂತಲೂ ಮೊದಲೆ ಹುಟ್ಟಿರಬೇಕು ಎಂದುಕೊಳ್ಳುವ ಮಂಜುಳೆಗೆ ಪಮ್ಮ ದುಗ್ಗಿಯರಿಗೆ 
ಅಷ್ಟು ಅನಾಯಾಸವಾಗಿ ಲಭ್ಯವಾದದ್ದು ಎಲ್ಲರಿಗೂ ಬರುವುದಿಲ್ಲ ಎಂಬ ವ್ಯಥೆಯ 
ಇದೆ. ಅದಕ್ಕೆ ಅವಳು ಅಂದುಕೊಳ್ಳುತ್ತಾಳೆ : ಗಂಡು ಹೆಣ್ಣು ಸಮೀಪ ಬರುವುದ 
ಕೊಂದು ನೆಪ. ಮನಸ್ಸನ್ನು ತಿಳಿಯುವುದಕ್ಕೆ , ಆನಂದ ಪಡುವುದಕ್ಕೆ ಹೊಂದಿದರೆ 
ಹಿಗ್ಗುವುದಕ್ಕೆ , ಹೊಂದದೆ ಹೋದರೆ ನರಳುವುದಕ್ಕೆ ಕಾಲ ಬೇಕು. ಅವಳ ಈ ಮಾತು 
ಗಳಲ್ಲಿ ಕಾರಂತರ ಪರಮ ಮೌಲ್ಯವೆಂದು ನಂಬಿರುವ ಮಾನವೀಯತೆಯೇ ಧ್ವನಿತ 
ವಾಗಿದೆ. 


ಕಾದಂಬರಿಯ ಕೊನೆಯ ಭಾಗದಲ್ಲಿ ಬರುವ ಆನಂದತೀರ್ಥರ ಪಾತ್ರ ನಿಜವಾದ ವಿರಕ್ತರ 
ಚಿತ್ರಣವಾಗದೆ, ಒಬ್ಬ ಠಕ್ಕ ಸನ್ಯಾಸಿಯದಾಗಿದ್ದು ಈ ನೀಚೋಪವೆಯಿಂದ ಕಾರಂತರು 
ವೈರಾಗ್ಯ ಜೀವನಕ್ಕೆ ಅಪಚಾರವೆಸಗಿದ್ದಾರೆ ಎಂಬ ಆಕ್ಷೇಪಣೆ ಸಾಧುವಾಗಲಾರದು. 
ಸನ್ಯಾಸಿಗಳನ್ನು , ವಠಾಧಿಪತಿಗಳನ್ನು ಗೇಲಿಮಾಡುವುದು ಅವರ ಉದ್ದೇಶವಾಗಿಲ್ಲ. . 
ಆನಂದತೀರ್ಥರ ಪಾತ್ರ ಚಿತ್ರಣ ಬಹಳ ಗಂಭೀರವಾಗಿ ಮೂಡಿರುವುದಷ್ಟೇ ಅಲ್ಲದೆ, 
ಮಂಜುಳೆಯ ಗೌರವ ಅಭಿಮಾನಗಳನ್ನು ಅವರು ಗೆಲ್ಲುವಂತೆ ಓದುಗರ ಹೃದಯವನ್ನೂ 
ಗೆಲ್ಲುತ್ತಾರೆ. ಉಡುಪಿ ವಾಣಿಯಲ್ಲಿ ಅಷ್ಟಮಠಾಧಿಪತಿಗಳು ಕೆಲವರ ರಾಜಾರೂಢಿಯ 
ಬಗ್ಗೆ ಪ್ರಕಟವಾದ ಲೇಖನವನ್ನು ಪದ್ಮನಾಭ ಮತ್ತು ಮಂಜುಳೆ ಚರ್ಚಿಸುವಾಗ, ಅವರ 
ಸಂಭಾಷಣೆಯಲ್ಲಿ ವಠಾಧಿಪತಿಗಳನ್ನು ಗೇಲಿ ಮಾಡುವ ಪ್ರಸಂಗ ಬರುತ್ತದೆ. ಅಲ್ಲಿ 
ಮಂಜುಳೆ ಪದ್ಮನಾಭನಿಗೆ ಸಮಜಾಯಿಷಿ ಹೇಳುವ ಮಾತುಗಳು ಗಮನಾರ್ಹ. ಅವಳ 
ಧೋರಣೆಯೇ ಕಾರಂತರ ಧೋರಣೆಯಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ. ಮೊದಲನೆ 
ಯದಾಗಿ ಮೈಮನಸ್ಸುಗಳು ಕೂಡಿದ ವ್ಯಕ್ತಿಜೀವಕ್ಕಿಂತ ಅತೀತವಾದುದರಲ್ಲಿ ಕಾರಂತ 
ರಿಗೆ ಹೆಚ್ಚಿನ ಶ್ರದ್ಧೆ , ಕಾಳಜಿಗಳಿಲ್ಲ ಎಂಬುದು ಸಂದರ್ಶನವೊಂದರಲ್ಲಿ ಅವರು ಆಡಿದ ಈ 


೧೧೨ | ಸಾಕ್ಷಿ 


ಮಾತುಗಳು ಈ ಅಂಶವನ್ನು ಸ್ಪಷ್ಟವಾಡಿಸುತ್ತವೆ : “ ಜೀವ ಎಂದರೆ ಏನು ಎನ್ನುವುದರ 
ಬಗೆಯಲ್ಲಿ ವಿಜ್ಞಾನ ಅನೇಕ ವಿಷಯ ಹೇಳುತ್ತದೆ. ಆತ್ಮ ಎನ್ನುವ ವಸ್ತು ಬೇರೆಯಾಗಿ 
ಇರಲಾರದು ಎಂದು ಆಗ ಗೊತ್ತಾಗುತ್ತದೆ.” ಜೀವನಕ್ಕೆ ಅಂಜಿ, ಹೇಸಿ ಓಡಿಹೋಗುವ 
ಪಲಾಯನವಾದಿಗಳನ್ನು ಅವರು ಎಂದೂ ಸಹಿಸುವುದಿಲ್ಲ, ಕ್ಷಮಿಸುವುದಿಲ್ಲ . ಅಷ್ಟೇ 
ಅಲ್ಲದೆ ಕಾರಂತರಂ ಅದೇ ಸಂದರ್ಶನದಲ್ಲಿ ಆಡಿದ ಮಾತುಗಳು ಅವರ ನಿಲುವನ್ನು 
ಸ್ಪಷ್ಟಪಡಿಸುತ್ತವೆ : “ ಅಂಥ ಒಂದು ( ಲೈಂಗಿಕ ಸಂಬಂಧ) ಪ್ರಬಲ ಶಕ್ತಿಯ ವಿಷಯ 
ದಲ್ಲಿ ನಾವು ಯಾವ ಸರ್ವಸಮ್ಮತವಾದ ನೀತಿ ನಿಯಮಾವಳಿಯನ್ನಿಟ್ಟುಕೊಂಡರೂ 
ಅದರ ಮುಖಾಂತರ ನಮ್ಮ ಜಗನಳ ನೀತಿಯನ್ನು ತೂಕಮಾಡಲಿಕ್ಕೆ ಅನುಕೂಲವಾಗ 
ಬಹುದೇ ಹೊರತು ಆ ನೈಸರ್ಗಿಕ ಶಕ್ತಿಯನ್ನು ಹತೋಟಿಗೆ ತರಲಿಕ್ಕೆ ಸಾಧ್ಯವಾಗದು. ” 
ತನ್ನ ತನ್ನ ನಂಬಿಕೆಗೆ ಅನುಗುಣವಾಗಿ ಪ್ರತಿಯೊಬ್ಬನು ತನ್ನ ಜೀವನದ ಹಾದಿಯನ್ನು 
ಕಂಡುಕೊಳ್ಳಬೇಕು, ಜೀವನದ ಅರ್ಥ, ಗುರಿಗಳನ್ನು ಕಂಡುಕೊಳ್ಳಬೇಕು, ತಾನು ನಂಬಿದ 
ಮೌಲ್ಯಗಳ ಪ್ರಾಮಾಣಿಕ ಆಚರಣೆಯಿಂದ, ಸಾಕ್ಷಾತ್ಕಾರದಿಂದ ತನ್ನ ಜೀವನದಲ್ಲಿ 
ಸಾರ್ಥಕ್ಯತೆಯನ್ನು , ಸಾಫಲ್ಯತೆಯನ್ನು ಪಡೆಯಬೇಕೆಂಬ ಧೋರಣೆಯುಳ್ಳವರು 
ಅವರು , 


ಮೈಲಿಗೆ ತನ್ನದೇ ಆದ ಹಂಬಲ, ಕಾಂಕ್ಷೆಗಳಿದ್ದರೂ , ತನ್ನದೇ ಆದ ಸಂವೇದನೆ, ರುಚಿ 
ಗಳಿದ್ದರೂ , ವೈವನಗಳ ಸಮರಸವಾಗಿ ಮೇಲೈಸದೆ, ಪರಸ್ಪರ ಅನುಕಂಪಿಸದೆ, ಪ್ರತಿ 
ಸ್ಪಂದಿಸದೆಹೋದಲ್ಲಿ ಗಂಡು ಹೆಣುಗಳ ಸಂಬಂಧ ಸುಗಮವಾಗಲಾರದು, ಬಹುಕಾಲ 
ತಾಳಲಾರದು ಎಂಬುದು ಮೊತ್ತದಲ್ಲಿ ಕಾದಂಬರಿ ಧ್ವನಿಸುವ ಅರ್ಥವಾಗಿದೆ . ಕಾದಂಬರಿ 
ಪ್ರಮುಖವಾಗಿ ರ್ವ೦ಜಂಳೆಯ ಅಂತರಂಗ ಜೀವನದ ನೋವು- ನಲಿವುಗಳು , ಸಃಖ 
ದುಃಖಗಳಂ, ಅವಳ ಮನಸ್ಸಿನ ಕ್ರಿಯೆ , ಅಲ್ಲಿನ ಹೊಯಾಟ, ತುಯಾಟ, ಕಾಂಕ್ಷೆ, 
ಕಾತರಗಳನ್ನು ಪರಿಶೀಲಿಸುವುದರಿಂದ ಕಾದಂಬರಿಯ ಭಾಷೆಸೂಕ್ಷವೂ , ನವಿರಾದುದೂ 
ಆಗಬೇಕಾದುದು ಸಹಜ. ಅವುಗಳ ವಿಶ್ಲೇಷಣೆ ಮೂರ್ತವಾದ ಸನ್ನಿವೇಶ, ಘಟನೆಗಳಲ್ಲಿ 
ಅಭಿವ್ಯಕ್ತಗೊಳ್ಳುವುದರ ಜೊತೆಗೆ ಅಷ್ಟೇ ಮೂರ್ತವೂ , ಸತ್ವಪೂರ್ಣವೂ ಆದ ಭಾಷೆ 
ಯಲ್ಲಿ ಮಂಡಿಸುವ ರೀತಿ ಬೆರಗುಗೊಳಿಸುವಂತಹದು . ಈ ಹೇಳಿಕೆಯನ್ನು ಕೆಳಗಿನ 
ಸಾಲುಗಳು ಸ್ಪಷ್ಟಪಡಿಸುತ್ತವೆ : 


“ ಶಕುಂತಲೆಗೆ ಪ್ರಿಯಂವದೆ ಇದ್ದ ಹಾಗೆ ನನಗೆ ನನ್ನ ತಂಬೂರಿ ಒಬ್ಬಳು ಚೇಟಿ. 
ಅದರೊಡನೆ ನನ್ನ ದುಃಖ ಬವಣೆಗಳನ್ನು ತೋಡಿಕೊಳ್ಳಬೇಕು. ಶೃಂಗಾರದ ಆಳವನ್ನು 
ಅಳೆಯಲು ನಾನು ಕಲಿತವಳೆಂದೇ ಅನಿಸುವುದಿಲ್ಲ.... ನಾನು ಸುತ್ತಿ ಬಳಸಿಕೊಂಡ 
ವಾರ ಬರಿಯ ಮರವಾಗಿದ್ದರೆ, ಮಲ್ಲಿಗೆಯಾದ ನನ್ನಂತೆಯೇ ಒಂದು ಸಸಿ 


ಸಾಕ್ಷಿ / ೧೧೩ 


ಯಾಗಿದ್ದರೆ, ಅದರ ಕೊಂಬೆಗೆ ತನ್ನ ತೋಳನ್ನು ಬಳಸಿ, ಅದರ ಪಲ್ಲವಕ್ಕೆ ತನ್ನ ಕರಪಲ್ಲವ 
ವನ್ನು ತಾಗಿಸಿ, ಅದರ ಹೂವನ್ನ ನನ್ನ ಮೂಗಿನ ಮೊಗ್ಗೆಯಿಂದ ಚುಂಬಿಸುತ್ತಿದ್ದೆ . 
ಅಡಿಗಳ ಮನೆಯಲ್ಲಿ ಕೇಳಿದ ಕಾವ್ಯಪಾಠಗಳಿಂದ ಈ ಒಂದು ಹುಚ್ಚು ಕಲ್ಪನೆ ನನ್ನಲ್ಲಿ ಕುಡಿ 
ಯೊಡೆದಿತ್ತಾದರೆ - ಇದೆಂಥ ಹುಚ್ಚು - ಎಂದು ಯಾರಿಗೂ ಅನ್ನಿಸಬಹುದು. ತಬುವ 
ಕೆಲಸವೆಲ್ಲ ಮಲ್ಲಿಕಾ ಲತೆಗೆ, ತಬ್ಬಿಸಿಕೊಂಡು ಘನಗಂಭೀರವಾಗಿ ನಿಂತು, ಕದಲದಿರುವ 
ಕೆಲಸ ಮಾಮರಕ್ಕೆ ! ವಸಂತಕಾಲಕ್ಕಿಂತ ಮೊದಲು ಹೊಸ ಕೆಂಬಣ್ಣದ ತಳಿರು ಅದನ್ನು 
ತುಂಬಿಕೊಂಡಾಗ ಮಲ್ಲಿಗೆಯ ಬೀಳಿಗೆ ಅದೆಷ್ಟು ಸಂತೋಷವಾಗಬಹುದು, ಹುಚ್ಚು 
ಹಿಡಿಯಬಹುದು. ಈ ಚಿಗುರುಗಳ ಕೇವಲ ಭಾವ, ತನ್ನ ಮೊಗ್ಗುಗಳಿಗಿಂತಲೂ 
ಮೋಹಕವೆನಿಸಿ ಅಸೂಯೆ ಉಂಟಾಗಬಹುದು. ವಂಂಂದೊಂದು ತಿಂಗಳಲ್ಲಿ ಆ ಪಲ್ಲವಗಳ 
ಕೋಮಲತೆ, ಕೆಂಬಣ್ಣಗಳು ಮಾಯವಾಗಿ, ಎಲೆ ಹಸಿರೊಡೆದು ಒರಟಾಗಿ, ಹೂಬಿಟ್ಟು , 
ಮಂಗಿಲಿಗೆ ಕರಗಿ, ಮಸಿಯಂ ಬಣ್ಣ ತಾಳುತ್ತದೆಯೆಂಬುದು ಆ ವರಕ್ಕೂ ಗೊತ್ತು . 
ಆದರೆ ವರ್ಷವೆಲ್ಲ ಕಾದಿದ್ದ ಫಲ, ಆರಾಧಿಸಿದ್ದಕ್ಕೆ ತಕ್ಕ ಪ್ರಸಾದ, ಚಿಗುರನ್ನು ತಳೆದ 
ಹತ್ತು ಹದಿನೈದು ದಿನಗಳ ಕಾಲವಾದರೂ ಅನುಭವಿಸುವ ಯೋಗವುಂಟು - ಎಂಬ 
ಸಂತಸ ಮಲ್ಲಿಗೆಗೆ ಉಂಟಾಗಬಹುದು. ನನಗೆ ಅದಿಲ್ಲವಲ್ಲ. ನಾನು ತಬ್ಬಿಕೊಂಡಿದ್ದು 
ಮಾವರವನ್ನಲ್ಲವಲ್ಲ ...” 


ಇದಕ್ಕೂ ಮಿಗಿಲಾಗಿ ಮಂಜುಳೆ ಮತ್ತು ಉಳರರ, ಮಂಜುಳೆ ಮತ್ತು ಆನಂದ 
ತೀರ್ಥರ ನಡುವಿನ ಸಂಭಾಷೆಯಲ್ಲಿ ಬರುವ ಬೌದ್ಧಿಕ ಚಕಮಕಿ, ಪ್ರಬುದ್ಧ ಚಿಂತನೆ 
ಕಾದಂಬರಿಯ ಆಕರ್ಷಕ ಗುಣಗಳಲ್ಲಿ ಒಂದು. ಮಂಜುಳೆಯ ಆತ್ಮವೃತ್ತಾಂತವನ್ನೇ 
ಪ್ರತ್ಯೇಕ ಕೃತಿಯನ್ನಾಗಿ ನೋಡಲು ಶಕ್ಯವಿದೆ. ಅಲ್ಲಿ ಕಾರಂತರು ತೋರುವ ವಸ್ತು 
ವಿನ್ಯಾಸ, ರಚನಾಕೌಶಲ , ಕಥೆಯ ನಡೆಯಲ್ಲಿ ಕಾಣುವ ಗಂಭೀರ ಗತಿ, ಲಯ ಅದ್ಭುತ 
ವೆನಿಸುತ್ತವೆ. ಘಟನೆಗಳನ್ನು , ಪ್ರಸಂಗಗಳನ್ನು , ಪೂರ್ವನಿಯೋಜಿತವಲ್ಲವೇನೋ ಎನ್ನು 
ವಷ್ಟು ಸಹಜವಾಗಿ, ಒಂದರ ಪಕ್ಕದಲ್ಲಿ ಒಂದನ್ನಿಟ್ಟು ಕಾದಂಬರಿಯ ಒಟ್ಟಾರ್ಥ ನಿಧಾನ 
ವಾಗಿ, ಪದರ ಪದರವಾಗಿ ಬಿಚ್ಚಿಕೊಳ್ಳುವಂತೆ ಮಾಡಿ, ಜೊತೆ ಜೊತೆಯಾಗಿ ಮೌಲ್ಯ 
ಶೋಧನೆಯ , ಮೌಲ್ಯಮಾಪನದ ಕಾರ್ಯವನ್ನೂ ನಿರ್ವಹಿಸುವ ಸಂವಿಧಾನ ಕೌಶಲ, 
ಕಲಾತ್ಮಕತೆ ಅನ್ಯಾದೃಶವಾದವು. ಮೂರು ತಲೆಮಾರಿನ ಜೀವನ ಚಿತ್ರಣವನ್ನು ಕೊಡ 
ಬೇಕೆಂಬಷ್ಟಕ್ಕಲ್ಲದೆ, ಶಾರಿಯಂ ಜೀವನದ ಘಟನೆಗಳನ್ನು ದೀರ್ಘವಾಗಿ ಕಾದಂಬರಿಯ 
ಮೊದಲಲ್ಲಿ ವಿವರಿಸಿರುವುದು, ಕಾದಂಬರಿಯ ಕೊನೆಯಲ್ಲಿ ಚಂದ್ರಿಯ ಪಾತ್ರವನ್ನು ಬೆಳೆ 
ಸಿರುವುದು , ಕಾದಂಬರಿಯ ಏಕಮುಖ ಓಟಕ್ಕೆ , ಬಿಗಿಯಾದ ಬಂಧಕ್ಕೆ , ಐಕ್ಯತೆಗ ಭಂಗ 
ವನ್ನುಂಟುಮಾಡುತ್ತದೆ. ಈ ಭಾಗಗಳು ಮಂಜುಳೆಯ ಆತ್ಮವೃತ್ತಾಂತದ ಹೊತ್ತಿಗೆಯ 
ಅಕ್ಕಪಕ್ಕದ ಹೊದಿಕೆಗಳಂತೆ ತೋರುತ್ತವೆ. ಇವೆಲ್ಲ ಗೌಣವೆನಿಸುವ ದೋಷಗಳು , 


೧೧೪ | ಸಾಕ್ಷಿ 


ಮನುಷ್ಯ ಜೀವನದ ಪ್ರಬಲ ಶಕ್ತಿಯಾದ ಲೈಂಗಿಕ ಸಂಬಂಧದ, ಹೆಣ್ಣು ಗಂಡುಗಳ 
ಸಂಬಂಧದ ಎಲ್ಲ ಮುಖಗಳನ್ನು ಪರಿಶೀಲಿಸುವುದರ ಮೂಲಕ ಬಾಳಿನ ಅರ್ಥ , ಗುರಿ 
ಗಳನ್ನು ಗುರುತಿಸಿ ' ನಮ್ಮ ಮೌಲ್ಯಪ್ರಜ್ಞೆಯನ್ನು ಹಿಗ್ಗಿಸುವುದರಿಂದ' ಈ ಕಾದಂಬರಿ 
ಮಹತ್ವದ್ದಾಗಿದೆ. 


( ದಾವಣೆಗೆರೆಯ ಬಾಪೂಜಿ ವಿದ್ಯಾಸಂಸ್ಥೆಯವರ ' ಅಭಿವ್ಯಕ್ತಿ ' ತೈಮಾಸಿಕ ಸಂಚಿಕೆಯಲ್ಲಿ ಈ ಲೇಖನ 

ಪ್ರಕಟವಾಗಿದೆ.) 


ಗಾಳಿ 


- ಪ್ರಭಾಕರ ಕೆರೆಕೈ 


ಗಾಳಿ ಬೀಸುತ್ತದೆ 
ತರಗೆಲೆಗಳು 


ಲ್ಯಾ 


ಒಮ್ಮೊಮ್ಮೆ ಗಾಳಿಗೆ ಆವೇಶ ಬಂದು 
ಬಿರುಗಾಳಿಯಾಗುತ್ತದೆ. 
ಆಗ ಮರಗಳ ಬುಡಸಹಿತ ಬೀಳುತ್ತವೆ 
ಅವಸ್ಥೆ ಬದಲಾದಂತೆ 


ಗಾಳಿ 


ಚಳಿಗಾಳಿ ಬಿಸಿಗಾಳಿ ಇತ್ಯಾದಿ 
ವಾತಾವರಣಕ್ಕೆ ತಕ್ಕಂತೆ ಹೆಸರುಗಳು 
ಧನಿಗಳ ಮತ್ತು ದೊಡ್ಡಪ್ಪಗಳ ಮನೆಯಲ್ಲಿ 
ಗಾಳಿ ನಿಯಂತ್ರಿಸಲ್ಪಟ್ಟು 
ಹೊರಗೆ ಧಗೆಯಾದಾಗ ಒಳಗೆ ತಂಪು 
ಹೊರಗೆ ಚಳಿಯಾದಾಗ ಒಳಗೆ ಬೆಚ್ಚಗೆ 


೧೧೬ | ಸಾಕ್ಷಿ 


ಈ ತಂಪು ಮತ್ತು ಬೆಚ್ಚಗಿನ ಅನುಭವ ಶರೀರಕ್ಕೆ 
ಮನಸ್ಸಿಗೆ ? 
ತಂಪಾಗಲು ಹೊರಗಿನ ಗಾಳಿಯನ್ನು 
ನಿಯಂತ್ರಿಸುವ ಪ್ರಯತ್ನ ನಡೆಯುತ್ತದೆ. 
ಅದಕ್ಕಾಗಿ ಕಗ್ಗಲ್ಲಗೋಡೆ ಮತ್ತು ಉಕ್ಕಿನ ಸರಳು. 
(ಗೋಡೆಗೆ ಹೆಸರು ಬರೀ ಗೋಡೆ, ಉಕ್ಕಿನ ಸರಳುಗಳು ಆಕಾರಕ್ಕೆ ತಕ್ಕಂತೆ, 

ಹೆಸರು, ಉದಾ: ಸರಪಳಿ , ಬೇಡಿ ಇತ್ಯಾದಿ) 
ಸ್ವಚ್ಛಗಾಳಿ ಬೇಕು 
ಎಲ್ಲ ಕಡೆಯಿಂದ ಬರಬೇಕು 
ಬಾಗಿಲು ಕಿಟಕಿ ತೆರೆದಿರಬೇಕು 
ಗಾಳಿ ಹೊತ್ತು ತರುವ ಮೋಡಮಳೆಯಾಗಲು 
ಬೆಟ್ಟ ಗುಡ್ಡಗಳ ಬೇಕು 
ಉತ್ತರದ ಶೀತ ಗಾಳಿಗೆ ಅಡ್ಡ ಹಿಮಾಲಯವಿರಬೇಕು. 
ಅಷ್ಟೇಕೆ ಜೀವವುಳಿಯಲು ಗಾಳಿ ಬೇಕೇ ಬೇಕು. 
ಇದು ತತ್ವಜ್ಞಾನ, 
ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಬಿರುಗಾಳಿ ಬೀಸಿದೆ 
ಪರಿಸರ ಮಾಲಿನ್ಯ ವಿಪರೀತ ಹೆಚ್ಚಿದೆ. 
ಬರೀ ಗಾಳಿಗೆ ಗಂಧವಿಲ್ಲ 
ಸತ್ಯ ಹುಳಿತ ಗಟಾರದಿಂದಾಗಿ 
ಇಡೀ ದೇಶದಲ್ಲಿನ ಸುಗಂಧ ಸುಟ್ಟರೂ ನಾತ ತಪ್ಪದ ಗ್ವಾತ 
ಹೀಗಾಗಿ 
ಈ ಮಣ್ಣಿನಿಂದಲೇ ಹೊರಟ ಹೊಲಸು ವಾಸನೆ 
ತನ್ನ ವಂಶವನ್ನೇ ಬೆಳೆಸುತ್ತಿದೆ. 
ಕೊಳೆತು ನಾರುವ ಶವಕ್ಕೆ ತನ್ನ ದುರ್ಗಂಧ ತಿಳಿದೀತೆ ? 
ತಣ್ಣನೆ ಗಾಳಿಗೆ ತಣಿಯದಿರಲು 
ಕಾವುಕೊಡುತ್ತಿದೆ. 
ವನಸ್ಸಿಗೆ ಹಿತವಾದ ನಾಳೆಗಾಗಿ 
ಗಾಳಿ ಕಾಯುತ್ತಿದೆ. 


ಅರವತ್ತು ವರ್ಷಗಳಿಗೆ ಮೇಲ್ಪಟ್ಟು ಜನತಾಸೇವೆಯಲ್ಲಿ ತೊಡಗಿರುವ ಈ ಸಂಸ್ಥೆಯಲ್ಲಿ 
ಲೋಕ ವಿಖ್ಯಾತಿ ಗಳಿಸಿರುವ 
ನಂಜನಗೂಡು ಟೂತ್ ಪೌಡರ್ 
ಅನುಭವಸಿದ್ದ ಮತ್ತು ಅತ್ಯಂತ ಪ್ರಭಾವಶಾಲಿ 
ಆಯುರ್ವೇದೀಯ ಸಿದೌಷಧಗಳು 


ಮತ್ತು ಚಿತ್ತಾಕರ್ಷಕ ಪರಿಮಳಯುಕ್ತವಾದ 
ಅಗರಬತ್ತಿ , ಹೇರ್ ಆಯಿಲ್ , ಕರವಸ್ತ್ರದ ಸೆಂಟ್ 

ಮುಂತಾದ 

ಸುಗಂಧದ್ರವ್ಯಗಳೂ ಸಹಾ 
ಉತ್ತಮ ರೀತಿಯಲ್ಲಿ ಪ್ರತಿನಿತ್ಯವೂ ತಯಾರಾಗುತ್ತಲಿವೆ 


ದಿ ಸದೈದ್ಯಶಾಲಾ (ಪ್ರೈವೇಟ್ ) ಲಿಮಿಟೆಡ್ 


ನಂಜನಗೂಡು (ಕರ್ನಾಟಕ ರಾಜ್ಯ ) 
ಬೆಂಗಳೂರು ಮಂಗಳೂರು ಮೈಸೂರು 


ಶಾಖೆಗಳು : 


ಶಿವಮೊಗ್ಗ ಜಿಲ್ಲೆಯಲ್ಲಿ 
ಪ್ರಪ್ರಥಮವಾಗಿ ನಿಲ್ಲುವ ಸಹಕಾರ ಸಂಸ್ಥೆ 


ಸೇವಾ ಸಹಕಾರ ಸಂಘ [ ಅ] ಪುರಸ್ಸೆಮನೆ 


- ಆಧ್ಯಕ್ಷರು ಮತ್ತು ಸದಸ್ಯರು 


THE LONG WAIT IS OVER WITH THE 
INTRODUCTION OF HMT'S NEW ........ 


India ' s first. India ' s best . HMI's new 
Automatic Day Date Watch . A Watch 
every tick in tune with the times. It has 
the famous HMT movement and the 
jewelled precision of a masterpiece . 
Specially crafted for people who want 
more than time of the day , day of the 
week and date of the month . 


HMT Watches - A Gift of time. 

HMT 
WATCH FACTORY 

BANGALORE- 31 


REGD . NO . RN -27323 - 74 


KANNADA QUARTERLY NUMBER 32 JANUARY 1977 
SCHEDULE OCT JAN APR JUL ANNUAL SUBS RS 16 
AKSHARA PRAKASHANA PRINT SAGARA MUDRANA SAGAR 
KARNATAKA 
EDITOR PROF GOPALAKRISHNA ADIGA 
MG .ED , KV SUBBANNA 


